UNIVERSAL 
LIBRARY 


OU _200701 


AudVvudl 
IVSHAINN 


ಉಭಯಕವಿಚಕ್ರವತಿಣ್ಣುನಿರುದಾಂಕಿಶ್ತ 
ಪೊನ್ನಮಹಾಕನಿ ವಿರಚಿತಂ , 
ಪುರಾಣ ಚೂಡಾಮಣಿ 


ಎನಿಪ 


ಶಾಂತಿಪ್ರರಾಣಂ 


ಎ. ವೆಂಕಟರಾವ್‌, ಬಿ. ಎ, ಎಲ್‌. ಬ. 
ಮದ್ರಾಸ" ಯೂನಿವರ್ಸಿಟಿ ಕನ್ನಡ ರೀಡರ್‌, 
ಮತ್ತು 
ಹೆಚ್‌. ಶೇಷಯ್ಯಾಂಗಾರ್‌, 
ಮದ್ರಾಸ್‌ ಯೂನಿವರ್ಸಿಟಿ ಕನ್ನಡ ಫೆಲ್ಲೋ 
ಇವರಿಂದ ಸರಿಷ್ಕೃತವಾದುದು. 


ಸನತ್‌ 
ಸ 


ಮ ದ್ರಾ ಸು 
ಪೀಪಲ್ಸ್‌ ಪ್ರಿಂಟಿಂಗ್‌ ಎಂಡ್‌ ಸಬ್ಲಿಹಿಂಗ್‌ ಹೌಸ್‌ ಲಿಮಿಟಿಡ್‌ನಲ್ಲ 


ಮುದ್ರಿಶವಾಗಿ ಪ್ರಕಬಸಲ್ಪಟ್ಟದೆ. 


19029. 


All Rights Reserved. 


INTRODUCTION 


Ponna has always beon regarded by Kannada Scholars as one 
of the three gems among Kannada pocts— Pampa, Ponna, and Ranna. 
Although the world has seen by now the works of Pampa and Ranna, 
it is strange that the publication of the Santipurana should have been 
delayed 80 long. However, Messrs A. Venkata Rau an H. Seshayyan- 
gar, Research scholars in Kannada, University of Madras, have -placed 
the Kannada public in a debt of gratitude, by giving them a nicely 
edited correct text of the Original Santipurana, with several useful 
appendices. It was my good fortune to have been able to record what 
I felt about this great work on a first reading in manuscript some 
fifteen years ago; and luckier now to be asked to write an 
Introduction to it. Though 3 fecl that the introduction could 
have been better done by scholars of greater reputation and wider 
learning, 1 am thankful to those concerned for tolerating the unavoi- 
dable delay and the many shortcomings incidental to lovers of Kannada 
literature, whose duties afford them little leisure to ride their hobbies. 
Knowing as I do the shortcomings in this my essay, 1 amipresenting it 
to the scholars with the hope of being corrected myself, and with the 
expectation that students will find a few on which to pursue their 
studies, some points, on which they may be able to speak decisively, 
and some questions, they may propose to themsclves for a satisfactory 
solution. With this preface, I shall introduce the poet. 


§1. PONNA HIMSELF TELLS US HOW HE CAME TO WRITE 
THE SANTIPURANA. 

There was a Jain Brahman (1. 45) named Nagamayya (i.44) of the 
Kaundinya gotra (1. 44) in Punganur (i 45) in Kammedesa (i. 43) in 
Vengimandala (i.42). He had two sons (1. 46) Mallappa the ammana- 
bhakta-—father’s devotee - (1, 40) and Ponnamayya the udatta-yaso-nidhi— 
of lofty fame (1. 51). On the death of their guru Jinachandra-muni 
(1. 50, 51), the two brothers caused the puranachudamani i.e. the Santi- 
purana to be written by Ponna. 

Ponna does not give us any further details of Mallapa’s family such 
as we find in the first on the 12th canto of Ranna’s Ajitapurana-—-Mallapa’s 
five sons and three daughters, two of them Attiyabbe and Gundamabbe 
married to Ahavamalla, or the death by fighting of Ponnamayya on the 
banks of the Kaveriat the hands of Govindara. Mallapa and his brother 
Ponnamayya are praised in the Santipurana for their splendour, filial piety, 
good ೬೪. 4% liberality, and adherence to the five austerities (panchanu- 
vrata). 

The succession list of gurus down to Jinanchandra is according to 
Ponna thus:— 

Arhanandi of Kanurgana (i. 18, 19), Purimandala (1, 20). Viranandi 
(i. 22), bettada (=of hill Damanandi (1, 24), Chandinandi (i. 24) and Jina- 
chandra-imuni, the lord of the poem (kriti nayaka.)) This sage was the 
partron of poets, disputants, orators and declamators (1, 26) (kavivadi- 
vagmi-gamaki) very liberal and generous, staunch in his adherence to the 
Jaina faith. An Akglanka’ in dispute (1, 29), a Samantahhadra in the 
quintessence of Jain faith (. 30) and the authpr of a Pujyapadacharitra (1, 29). 
He was grealy honoured by all the kings of Bharatavani who sought 
salvation according to Jaina faith through the holy feet of Jinachandra in 
Paniyavadi (i. 33? Vaniyambadi). Ponna’s praise of Jinachandra reaches 


2 


its climax when he says that Jinachandra became Santinatha, the Sixteenth 
Tirthankara when life’s course came to a stop (xii 60), 


§ 2 PONNA IN THE SANTIPURANA 


The author calls himself Ponna, Ponniga (xii 64, 65), Savana 
(—Sramana) (i 8, 9, xii 62), Kurulgala Savana, (=the monk of pithy sayings) 
(1 10, 11, xii 70, 71, 72, 74, 75), (Ubhaya) Kavichakraverti (=lord of poets in 
in two languages “Sanskrit and Kannada) (19, 19, 37, xii 56, 73, 77, 78, 79, 
80), Saujanya Kandankuram (1 96, 11 989, 119, 111 118, iv 117, v 161, vi 126 
vii 149, x 187, vi 114), and? Papebhakanthiravam (viii 156). 

None could equal him among the world’s Kannada or Sanskrit poets- 
and therefore Krishna 311 (the Rashtrakuta ruler (wisely gave him the title 
of Ubhaya Kavichakravorti (i9as he was pleased with the elegance of 
Ponna's poetry (xii 72). 

Kannada and Sanskrit were as twins brought up under him (i10, 
xii 69, 70). 

In Kannada poetic composition he was a hundredfold of Asaga in 
Sanskrit, a hundredfold of the Kalidasa of olc, in imagination he was 
fourfold (either) (i 11). 

His poetry is at once deep and soft, neither pedantic nor vulgar, 
sweel to every ear, praised enthusiastically by pandit and peasant alike. 
Surely all cannot succeed like Ponna (i 8). 

He never sought help from others in any from not even in revision 
(xii 75). Comparc Gadayuddham (1 51) where Ranna tells us that a scholar 
Kesi corrected his poem. 


Truth came to him from Jain religion, wealth from kings, reputation 
from celebrities in literature, while from Indranandi muni (evidently his 
master) he acquired poetic skill, discoursive ability, power of eloquence 
and the art of declamation (xii 80). He put to disgrace all the poets of his 
time in the king's assembly (xii 73). 


1೧13೩ wrote besides 
1 the Santipurana, 
2 Bhuvanaika-Ramabhy udaya in fourteen cantos (xii 66), and 
3 a Gatapratyagata (xii 74), 
4 Jinaksharamale (Kavicharitra p. 38). 

Ponna was probably of a sable complexeon, fleshy, knces not protrud- 
ing, ruddy hands and feet, of a very fair build, and well-dressed (iii 46, 47). 
He was always modestly shy in his praise (praise (i 57), He could write 
(and speak) in a way peculiar to himself, the arrangement of words, 
meaning, polish, all being singular (ii 64). He would not falter, was fearless, 
had an eye to interest, while his diction was natural and never failed in 
sweetness v 10, 1 36), 

Though the Santipurana chiefly admits of the Santi rasa (peace 
sentiment) the poet has introduced the other rasa in proper proportion 
(xii 68). 

We may allow him to say that the words of other poets are as 
nothing in comparison with this’ (xii 67). 

The manuscript (1೧ the Orientai Library, Mysore) has at the end of 
the last canto. & 

Sarva deva kavindran baredan (xii 81), 


Very likely, Sarva deva is the the name of the poet-scribe who was 
employed by Mallapa to write the poem to the dictation of Ponna. 


ತ್ರ 


§3. NARRATIVE PORTION OF THE SUBJECT. 
(Abstract enclosed). 
The order of the previous births of Santinatha is:— 


Srishena vi 59v—92, Bhogabeumija vi 97v—vii 12, 

Srideva vii l2v—42, Amitateja vii 42v —7lv, | 

7181110001೩ vii 72—79, Aparajita vii 79v; 1 17 —iv 111, 

Achyutendra iv 111, Vajrayudha vii 114—ix 30. 

Abamindra ix 30v—38, Megharatha ix 42- 120; 

Mahendra ix 120v—212v, Santinatha the Tirthankara ix 2151, 
216. 


The poem begins with the Aparajita life. As Achyutendra he narrates 
the Amitateja and Manichula births. The births—Srishena, Bhogabhumija 
and Srideva are narrated by Vijayakevalin. The others are narrated in 
the proper order by the poet. 

This is different from the treatment in the Adipurana of Pampa, 
where the births are forctold in the first canto and the order is maintained 
to the end. In the Chandra-prabhapurana of Aggala, the king Padmanabha 
learns from Sridhara yati his past births, and after diksha and samadhi 
becomes Ahamindra and is next Porn as Chandraprabha the eighth 
Tirthankara. The Ajitapurana of Rinna and the Mallinathapurana of 
Nagachandra deal with only three births—a king on carth, next Ahamindra 
then Jina, all treated in the natural order. 

Some points of difference between the Santipurana and the 
Sripurana. Woe confine ourselves to the story of Triprishta in the 5th 
canto. 

The marriage of Arkakirti with Jyotirmale is mentioned in the 
Santipurana V 17v before the Svayambara of Svayamprabhe contradictory 
to the account in Sripurana, which brings it after the Svayambharu. 

The astrologer Sambhinna tells Jvalanajati of the deeds of Triprishta 
in the assembly of ministers V 20; in the Sripurana this information is 
given by Sambhinna after the council is dismissed. 

Jvalanajati takes to tapas and the news of this causes Prajapati to 
take to tapas V 66 ೪ and 67; butin the Sripurana this is reversed. 

Vijaya, Triprishta’s brother, takes to tapas under Pihitasrava guru 
(v 71), but according to the Sripurana, the guru is Svarnakumbhayogindra., 

Visakhabbuti sends his nephew Visvanandi to subduc somo rebel 
chiefs. On his return he finds his pleasure park appropriated by his ccusin 
Visvabhuti, the son of Visakhabhuti. Visakhabhuti asks Visvanandi to 
forgive his cousin, who committed the offence without his knowledge 
(emagam-aripade-ninna parokshadol vii 57v). The fight between the 
cousins before the kings’s intercession is not described, but that a heavy 
fight took place we are led to infer from the speech of Visvabhuti reduced to 
a letter carrier, taunting Visvanandi who had turned monk and was pierced 
by a bull (vii 59). 

According to the Sripurana, the campaign was arranged to Aend away 
Visvanandi, and the appropriation was.with the knowledge of the king. 

Visakhabhuti and Visvanandi afer tapas and Samadhi are born in 
Satarakalpa (VIT 60% and 581%), but according to the Sripurana, they are 
born in Sukrakalpa. 

It may be interesting to state here that the story of Triprishta’s past 
birth down to the marriage of Sri Vijaya and Sutare, and the final renuncia- 
tion of Jvalanajate forms the subject of the celcbrated Tamil poem, the 
Chulamani. 


4 


§4.° PORTIONS OF THE AGAMA AND DHARMA. 


In the treatment of these portions Ponna is guarded 7761೩01718 each 
section with the word Samkshepa, when he does not deal with 16 in 
aetail. 0. 6. « 

endu desa-sakala-pravara-guna-sthana-vriksha-rupa=man samkshe- 
padol Vijayakevali (VI 56v). 

Aharmaman besagole samkshepadol yasodhara guru (VIJ 2v) 

loka-vibhagamuman-Akalankcharasaran samkshepueindam-intendu 
besasugum (xii 01). 

But he says of the karma treatment 

karma krakritiyan-Anaghan sthula svarupadin besuse xii 12). 

The portions treated are nevertheless clear enough, and will bear com- 
parison with the corresponding portions of the Adipurana, which unfortu- 
nately does not deal with the several kinds of karmas separately. The 
modes of dhyana (contemplation) and the steps by which Kashaya sediment, 
“in) is destroyed are fully treated. and the phraseology is very much the 
same in both the works. The so-called Lokavibhage (cosmography) of 
Pampa, who begins with a dictum on the essentials of a purana, is anything 
but satisfactory. The information regarding the upper Kalpas (regions of 
the devas) is to be found scattered, as also the lower narakuasx. Both have 
tried to paint the hells black, as they ought to (cf. Ranna’s Agitapuranam 
or Nayasena's Dharmamritam), The lokavibhaga of the Ajitapurana is 
about the best, Ranna haviug profiited by the treatment of his predecessors. 
For the karmas he closely follows Ponna, only amplifying the namakarma 
of which Ponna does not give details. 

If Ranna has dwelt at greater length on the janmabhisheka it is not 
in narration but in imaginary description. He prides (Aj. xii 32) that of 
the agama portions some that are in the Ajitapurana are not to be found in 
the Acipurana or the Santipurana, that he has suplemented (in the Aj.) such 
portions of the agama as had not been clearly treated before (in Adi. or S.). 
It is certain that he had the advantage of the other works, and he had 
besides more space, having so little to do with the long narration of births 
which Ponna or Pampa had to mind, Ponna probably did not write so as 
to make other learn from his work ‘kavyadharmaman’ and ‘dharmamuman’ 
which Pampa had in view (Ad.i38). There is yet another reason for 
Ranna’s details implied in the statement (Aj. xii 29). 

Jinargan trikala yogam. 
pS svadhyam-aydum-a-samitigalum. 
ಸ -olav-ullodan nere. 

ye nodi nambuge Mahapuranade vibudhar. 

It is that in Ranna’'s time, Jainism was less understood than in 
Ponna’s time. It may be only fifty or sixty years, but ~ufficient time, 
nevertheless, for a sceptic world. 

Ponna is not generally inclined dwell at length on such topics; his 
principle was to narrate without lessening the interest of the story or the 
sweetness of the diction (kathe kidadeyum, savitavadeyun). Entering too 
much into letails of description was not to his liking although he is obliged 
on occasions to do it as in the Svayambara, the vasantakala, the jalakrida, 
the battle, the night-stroll, and perhaps the argument with the Charvake 
the lines of argument coiresponding 10 great measure with the reasoning 
employed in the Adipurana, some phrases curiously occuring in both. In 
the detailed account of the magnificence of the Empire of Santinatha, Powna 
agrees well with Pampa. 

All things considered, the Santipurana could not have been shorter in 
narration. The purely conventional descriptions could have been expunged, 


5 


but the sentiment of poetry must have prevailed in their retention. If we 
compare the Mallinatha purana, we seeut once how much the pot has 
woven out of a very short narrative, indulging in purely conventional des- 
criptions almost tiring even the most patient end admiring rcader. 
§ 5. SOME DETAILS OF THE AGAMA PORTION COMPARED. 
1. Naraka bilangal AV 81 ೪, ಡಿ]. 21 60, Svii83v. A does not give 
double names for the compartments, which are found inS 
und A). 
2. Tirthakara shodasa bhavanc A VI 33 ೪ gives no details but ಜಿ 
does ix 115—116. 
3. ‘The twelve anuprtekshas 5 21 111 v mere reference, but Aj. VI 
61 a fully. 
Nama karma ಜಿ 2೭11 11 ೪, Aj. amplifies ; the other karmas as 11 ಜಿ, 
5. The xixteen svapna A in ragale, S verse ix 201 -208. Aj.in 
one stanza 111 12. 
6. ‘The phala of above: A does not enter into any details in seria- 
tum; S differs from Aj. in the phala ascribed to each svapna. 
7. Extimate of the wealth of the empire of Santinatha (J) while 
the three 701೩7೩೬ ಯಾಗಿ] S ೩೮160 in most of the parti- 
culars, we have «light differences as: 
A Aj ಜ್ರ 
durgabhumi 72,000 78,000 18,000 
mleccharaja 18,000 10,000 18,000 
samvaharna 16,000 14,000 14,000 
dronamuk ha 95,000 95,000 96,000 
8. The dates (tithi) for the first three kalyanas (garbhavatarana, 
janma, diksha) as given in S do not agree with some other Jain 
accounts as Sumatisagara (Sri Jinavijaya July. 1913). 
But a: the Suimatisagara differs in these particulars from Pampa’s 
Adipurana and Ranna's Ajitapurana also the Sumatisagara is not reliable. 


§ 6. THE SANTIPURANA EXAMINED IN THE LIGHT OF 
PAMPA’S IDEAL. 


Pampa in his Adipurana 1 40 v enumerates the exxentials of a purana 


We 





thus : 

A puranakkam lokakaraka-thana:u, desa nivasopade-samunm, naga- 
sampat-parivarnanamum, rajya ramaniyak-akhyanamum, tirtha mahima 
samarthanamum, chaturgati svarupa nirupanamum, tapo-dana-vidhana 
varnanamum, tat-phalaprapti prakatanamum-end-int-avayavan-gal-ent- 
akkum. 

1. Shape of the world 211 6v— 21, 21—57v. 


2. Country 60. i 56. 1 68. 
Teaching iv 53-99, vi 44-56, 84-87, 
vii 3-8. 
3. City iii 7-12. 
4, Kingdom 68, 69. 
5. Greatness ೧? Tirthankara or Sage ೪1 40, 401, 41. 
6. Four states of life 


1. infernal vii 62v1 -—101. 
2. brutal ix45—49. 
3. human vi87, 62-66. 
4. divine 11 10-42, 
7. Tapas ೫11111 ix 105-118. 
Charity (gift) vi 71-74. 
8. Reward vii 20. vi 123. 


6 


The poem 10-61೯ is one long story 10 show how by charity properly 
bestowed--uttama patra dana ‘Srishena after a series of births finally 
became Santinatha. 

§ 7. DESCRIPTIVE PORTIONS. 


For the descriptive portions we may examine by the rule for a Maha- 
kavya given in the udaya-dityalankaram (13), 

Udadhi puradhipa suta man- 

tri duta gamanaji viraha parinaya suratar- 

tu dinesa chandra madhu kubru- 

dudaka vanaspatiye kritige padinentanganm. 


1. 50೩ 1% 11. Amourous intercourse 
2. Towni 58-65 viii 97, 98 

3. Lordi 66-70, iv 45-52 v 12. Season viii 123, 610. 

4. Soniii 35-52 13. The Sun viii 58 

5. Minister ii 35v-51 14. The Moon viii 69 

6. Messenger ii 51% 15. Honey iii 135-144 

1. Journey 111 4, 5 16. Mountain ii 88-119 

8. Combat iv and xi 71 17. Water 7 111 28, 30 

9. Love-separation viii87 18. Garden, trees vii 123 
10. Marriage ೪1 1-20 


§ 8. NINE SENTIMENTS OF POETRY. 
For the nine sentiments of poetry (nava rasa) we may instance. 

Sringara (beautitul) viii 23. 39, 40, 87 

Vira (heroic) v 26 

Karuna (pathetic) iv 79 

Hasya (ludicrous) vii 59, ix 52 

Bhaya (terrific) iii 62, iv 30 

Roudra (೩187೪) iii 69, 70, 73 

Adbhuta (wonderful) ii 23, 73 

Bibhatsa (disgusting) iv 12, vii 94 

Santi (peaceful) ix 106 

§ VIDYAS. 
It may be interesting to collect here the several vidyas (arts) of the 
Khecharas mentioned in the Santipurana. 

rupaparavartana transformation 66 
ganganagamini—v, flight in air 111 61 ಇ 
parna laghu—v, landing or escorting to land iv 97 ೪ 
Bahurupini—v, assuming many shapes vi 34 ೪ 
Mahabala-—v, powerful attack on enemies vi 37 ೪ 
Hetividarini—v, cutting off causes vi 37 v 
Bandhavimochani —v. removing all restraints ೪1 37 v 
Avalokini- -v, search ix 6 ೪ 


§ 10. THE METRES EMPLOYED. 


Herewith a comparative table of the number of stanzas in the several 
metres in the Adipurana, Santipurana, and the Ajitapurana. The figures 
are only approximate. 


A S Aj 
Kanda 1026 1028 582 
Mattebha (sardula) 214 150 72 
Champaka (utpala) 211 414 87 
Sragdhara (mahasrag) 125 26 35. 
Prithvi 24 5 — 


Akkara 4 5 ಎ 
Sarngi 1 — 


ಹ! 


ಹಾ 


[> 
2 


Ujivala 
Ragale 
Harini 
Malini 
Tripadi 
Utsaha 
Mallikamale 
Mandakranta 
Sikharini 
Tarala 

Arye 
Indravajra 


| 
| 


ಸೆ pd 
SU ಎ ್‌ 
ಅ 


| ಬಹ 
| 
[ 


|| | | | | leva ಎಬ 00000 


Total 1623 1464 791 


In variety of metres Ponna seems to excel Pampa, while to Ranna’s 
mind, several metres formerly employed appeared less fashionable. One 
point however deserves attention. There is a larger proportion uf maltebha 
and mahasraythara in the Adipurana and the Ajitapurana than in the Santi- 
purana, these being highly indicative of the non-santirasa and therefore 
opposed to softness (mrudukti) among the samavrittas. They are particu- 
larly suited to the heroic, marvellous or ferocious sentiments, while cham- 
paku is for the softer sentiments. 


§ 11. THE DIALECT OF KANNADA EMPLOYED IN THE 
SANTIPURANA 


Pampa advocating the puriety of his dialect wrote in the Bharatam 
raja Sudhaniya putavaha? 
Sajada Puligereya tirula kannadadol nir- 
vyajadesa-kadol pudid-on. 
d-ojeya bala-v-iniya kavite Pampana kavite. 
Ranna also in the same strain wrote (Gad 1 42) 
Kannadam erad-aru-nurara 
Kannadam-atirula Kannadam madhuramyo- 
tpannam Samskritam-ene Sam- 
pannam negald-ubhaya kaviteyol kavi Rannan. 
Thus Pampa’s dialect is the pure pithy language of Puligere (Laksh- 
miswar) and Ranna’s the pure dialect of the Twelve Hundred (9) 
Ponna does not make any such advertisement with regard to his 
dialect. 
The language of the Santipurana agrees favourably with that of the 
Adipurana and conforms to almost all the rules of Kesiraja’s Sabdamani- 
darpana, Ponna’s name expressly occurring in the list of authors mentioned 
in his grammar stanza 5. There are slight differences however between the 
two carly Puranas, the Adipurana showing u greater learning towards 
“ modern ' forms. 
1. tinga linge AV 9, vi16 against Smd rule 48 cf. polugudu Aj. ii 
77, bhoyangolugum Gad x 8 pavanaja (nom. case) Gad vi 42, kalunile nin- 
dan— Aj. xii4. > 
2. ol in comparison for vol Aj.ii 20, vii 3. 


3. loss of bindu in taukal or tavukal Sv 71, chaduS iv 34. Cf. natu 
Adi ix 45 beside Kesi’s nantu. 


4. Accusative ending a lakshmiya 4 171, meyya A vii 56, manava 
Aj.i188. Cf. Santatiya 5 iv 1049 


8 


5. rounding of a in verbal] and pronominal inflections an, ar, 610, 
anukaripon Aj,i 25, ardirdapon iv 57, laghukarm-adapon v 46; 

tanivon A vi 47, kuduvon x 9, chintisidongam 1 37, 5 has such round- 
ing but in greater frequency 1 41. 

6. Forms like sayrisuvevu, nindevu, krithartharemappevu are doubt- 
ful in the Adipurana (ix 76,92, 10 respectively). They are not found as 
such in the Santipurana. 

7. Kesiis very dogmatic when under Sutra 71 he says that kal (to 
steal) has not a doublel in the negative mood in spite of the form kallade 
which occurs in 5 1 87 and Avi7. 

8. Sithila, always perfect in the Santipurana. Cf. 

agalduradol A xii, 119; kora/ge Aj.ii 43, aralgal Aj. vi 38, agalda 
Gad. ii 54, viii 22. 

The so-called Telugu sithila which Kesi does not recommend (rule 
59) has found way into Ranna’s Gadayudha-drona vii 81. brahmar ii 22. 
Instances of this are not to be found in A.orS. 

9. The peculiar inconvenience of a short syllable (laghu) at the end 
of the first half of kanda, which obtains in Gad iii6,iv15, and A xi 124, 
is not found in the Santipurana. 

10. The peculiar Jaina use of mere transitively and men alternati 
vely is found in 4. ಗಿ]. S. 

11. Foreign words (not Sanskrit). 

Ponna’s list is very short. 

(exclamatory) bhapu 11 No arare 111 105, hoyire VIIT 19. The Adi- 
purana has a slightly longer list the words not being merely exclamatory ; 
Sarige V 33, ೫] 22; pattigar VIII 48, tana XI 96, takku ? XIV 134. 

In the Ajitupurana the list is longer. Okkanisu 1 83, thavanisu 183, 
junka V ನ, jekivra V 5, Sipiru V 5, Slippu V 5. 

12. That Kesi,s dhatupata is incomplete mav he ~hown by a large 
number of roots which occur in the Santipurana. Here are xome of them: 

Avacharu (S163, ಓ 11 77, ೨1 1230); podu 1! 2, ATID; 

Onar (ಬ 1 87, ೬ 11 45) ; bilkol (iV 105, A ೫1, 134); 

Avvalisu 11 98, A IV 12) talkavsu (TL 117, A 1] 20) 

Ilkol (111 29, A T 84). 2೦0೧೧1 (111 29, A ೫1 154) 

Atandu (111 74, A IX 60) teral (111 92, A. 1. 62) 

Pun (for arrow) (IV 23, A XII) 103; idadu V 26 A IX 37); 

Baykel (V 139, A XIV 29); sannisu IV 29 VA XI 47). 

13. One of the chief points to notice in any early Kannada work 
is the use of the letters 7. 1, Their correct use is found in the alliterative 
second letter of each line of a stanza (prasa), The following is a compara- 
tive statement showing the number of stanzas in each of the three early 
puranas where these letters occur as prasa. 


Adi Santi Ajita 
R 27 32 14 
L 10 17 6 


In one ೧! Ranna’s stanzas Aj V 55, Ris incorrectly used. A and S 
are always correct. 

In L, A has two mistakes due to misspelling of basul and mulugu; 
while S has one due to 71111080. 

Further A uses against the rule of Sringara kavi and of Kesiraja 
Kannada 1, kula, and kshala as prasa in one stanza XVI 45, 

The reader will find that there is a sort of softness in the Santipurana 
grandiloquence in the Adipurana, and an unchecked flow of sounds in the 
Ajitapurana. The effect is milnest in the Santipurana. 

For purity of dialect, if S is not pure, much less can Aor Aj claim it. 


9 


It is interesting to note tnat Ponna thinks XIT 77 that Kan is derived 
from “three and half languages” Cf. Nagavarma’s Prosody page 22. 

§12. OPINIONS OF LATER WRITERS ON PONNA'S 
WORK. 

(Where exact references are not given, our authority is the Kar- 
natakakavi charitra, which is also our authority for the dates). 

First among the admirers of Ponna will stand Ranna (993). 

He says (Aj XII 36) that only three could expound Jaina religiou 
Pampa, Ponna and Ranna, that he was asked (by Attimabbe) to write a 
work which would well stand comparison with the Adipurana or the Santi- 
purana, any described before (IV 82 Aj) and that his work is on a par with 
the Adipurana and the Santipurana. Not content with such admiration for 
Ponna, Ranna has gone the length of expanding some of Ponna’s ideas or 
amplified them. As instances we may compare § x 43,45, 1 x216 beside A} 
IV 64, 45, III 122 respectively. 

Nagachmdra (1105) in his Mallinatha purana (1 25) seeks the splendour 
of the three early puranas, with a partiality for Pampa whom he calls 
Sukavi Pampa. Nayasena (1112) in his Dharmamrita (1 39) refers to the 
excellence of Ponna, the unparallelled novel sentiment and idea of Pampa, 
and the splendour cf Ranna. Karnaparya (1140) says that in poetic art the 
three ೪೫767೦ matchless. Nagavarma (1145) the author of the Kavyavalonkana 
draws illustrations from all the 011100 poet~. In his Arthalnakara he quotes 
Santipurana 111 47 and V 85 under sleshopame and Vyatireka. Durga- 
simha (1145) in this Panchatantra (1 24, 1 25) mentions Ponna and Pampa, 
curiously enough he omits Ranna; while he refers to the lofty diction of 
Pampa, he might have said some complimentary words for Ponna 1 24 if 
the first two lines of his (7 24) stanza could be restored. Nenuchendra (1170) 
in his Lilavati I 77 refers to the three works and to Nayasena’'s Dharma- 
mrita, and says that his work excels them. Aggala (1189) in his Chandra- 
prabha purana (1 66) refers to the elegance of Pampa the kindness of Ponna 
and the devotion of Ranna. Rudrabhatla (1180) in his Jagannatha Vijayam 
(1 10) mentions the style of Pampa and the clegance of Pouna, but (like 
Durgasimha) omits Ranna. Achanua (1195) in the Vardhamanapurana 
mentions all the three, calling Pampa as the foremost of Sentimentalists 
and Ponna as the emperor of idealists. Derakau (1200) of the Kusumavali 
who is said to have assisted his friend Kamalahbhova in his Santinatha- 
purana praises Ranna and Aggala of Jain poets. 18 14 00 be questioned why 
he does not mention Ponna who preceded his friend in writing the purana 
of the 16th Tirtankara. Parsva pandita (1205) of the Parsvanatha purana 
speaks of Pamp’s soft speech Ponna’s dexterous firmness, and Ranna’s 
agreeable loftiness consistent with grammar and rhetoric. Janna (1209) in 
his Yasodhara charita (121) says that Ponna was a self made poet and Ranna 
a sound grammarian. In his Anantanathapuranam he speaks of the sweet- 
ness of Pampa, the imagination of Ponna and the brilliancy of Ranna. 
Gunavarma (1235) of the Pushpadantapurana mentions Pampa’s firmness, 
Ponna’s new style, and Ranna’s height of poetic quality Kamalabhava (1285) 
in his Santisvarapurana mentions the 8೦೧೧ poet Pampa, the famous Ponna 
and the reputed Ranna, Aniayya (1235) mentions only Ranna in his Kabbi 
gara kavam (4) Mallikarjuna (1245) in the Suktisudharnava refers to the 
noetic quality of Pampa, the characteristic homely diction of Ponna, omits 
Ranna, but makes extracts from the works of all the three. Kesiraja (1260) 
omits Ranna’s name in the list of poets in his stanza 5, altho’ he has consi- 
derable extracts from the Ajitapurana and Gadayuddha. The extract on 
page 293 (Smd. ೦14 Edin.) under Sutra 246 

muttungalol naram barpannegam-iru 
is a mutilation of Santipurana ix. 52 which runs 


10 


ninangalol nare barpinam-uttarottaram pudu vala. 

Chaundarasa (1300) of the Abhinavadasakumaracharite speaks of 
Pampa dauntless wonderful diction at once grammatical and rhetorical, of 
Ponna with his wealth of poetry famous for pleasing the world. Nagaraja 
(1331) in the Punyasrava champu (i 17) speaks of Ponna’s firmness, Pampa’s 
poetic fame, and omits Ranna. Heis very partial when (ini 15) he says 
that the good poet Pampa is ever the sole master of Kannada (pasaripa 
Kannadak-k-odeyan-orvane satkhave Pampan-avagam). 

Ponna is doubtless a very famous poet with a peculiarly pleasing style 
abounding in homely proverbs, at once skilful, soft, dignified and firm. 

It is curious that the Kavyasaram of Abhinava Vadividyananda does 
not contain any extracts from Ponna’s Santipurana, neither does the 
Rasaratnak:ara of Salva. Probably they could not get access to a copy of 
the celebrated work. 


§ 13. THE DATE OF THE SANTIPURANA 


Unlike Pama and Ranna, Ponna does not date his poem (cf. Ad. xvi. 
76 ; Aj. xii 54). The exact date is therefore a matter of difficulty. The 
Karnata kavicharitra gives cir 950 A. D. which is just what Rice writes in 
his introduction to the Sabdanusana. 

Ponna admits that Krishna ‘who was hot to his enemies’ (Si 9) gave 
him the title of ubhayakavichakraverti and that he had already established 
his reputation by the Bhuvanaika Ramabhyudaya (quoted by Kesi Smd p. 
188 after Sutra 156) and the Gatapratyagata. He does not state distinctly 
that the Ratta Prince Krishna was then reigning, although this is a possible 
conclusion from the writings of Ranna (Aj. xi1 38, 40): Durgasimha 
(Panchatantra 1 24) and Janna (Yasodharmacharitra i 21). 

The dates for Krishna’s reign are 939 to 968, according to Rice’s 
Mysore and Coorg from [Inscriptions p, 67,[cf. 940-971 Vincent Smith in 
India Imp. Gaz. Vol. 11 p. 332, and Duff's Indian Chronology]. We are told 
in the Ajitapurana (i 36) that Ponnamayya, Mallapu’s brother, fell fighting 
for Krishna against Govindara on the banks of the Kaveri. This was per- 
haps immediately after the accession of Krishna to the throne, and about 
the same time Krishna assisted his wife’s brother Butuga Ganga (938—953) 
111 gaining the Gangavadi. If so, as Ponnamayya was living at the time of 
the completion of the Santipurana, and as Krishna had not yet become the 
ruler of the country, the poem must have been composed before the year 938 
A. D. There was nothing wrong when later writers spoke of Krishna as 
Krishnanarendra or Kannara. That he had become famous asa warrior 
even before he became a ruler is borne out by inscriptions (cf. Chitaldrug 
Tq. No 76 dated 937 A. D.) 

As Ponna mentions Asaga, he would have mentioned Pampa if the 
Adipurana had been written before. Pampa is not likely to mention Ponna 
even if the latter had attained worldwide distinction (S 1 50. xii 54, 59) and 
the like of the Santipurana had not been written before in Kannada. Again 
if the Adipurana were earlier, Ponna would not have said that his work 18 
unparallelled (S xii 59, 65, 69, 76). Ponna probably understood thc 18 better 
than Pampa while his sithila is questionable. Further, some poets in their 
honourable remembrance of the early poets place Ponna’s name before 
Pampa’s ಅ. g., Nayasena, Durgasimha, Gunavarma 11, Kesiraja. This may 
not ve quite an accident. 

The Santipurana composed at the instance of Mallapa and his brother 
makes no reference to Mallapa’”. children. The Ajitapurana was composed 
at the instance of Mallapa’s daughter Attimabbe, who bad been a reigning 
prince Nanninarayana for her son. Our M.S. of the Santipurana hasa 
concluding verse to say that Attimabhe fearing that the Santipurana would 


11 


be lost altogether had a thousand copies made and distributed (eseyade pultu 

kettapudu Santipuranam-adan-negalchuven). The Santipurana may there- 

fore be roughly dated two generations before the Ajitapurana. The date of 

the latter being 993 A. D. (Saka varsham panchadasadhika nava satamage 

4 Samvatsara Aj. xii 54) the date of the Santipurana would be 
33A.D. 


Our own impression is that the Santipurana was composed: in the 
year 935 A.D. 


SUMMARY OF BIRTHS BEFORE SANTI JINA. 
Vijaya Kevalin Narrates 
§ (1 SRISHENA) 


In Malaya country, capital Ratnapuru, there was king Srishenut whose wives were 
Simhaninda and Anindits. Their sons were called Indra and Upendra respectively. Indra 
married Srimati and their son was called Chandra. 

One day to the Kings’s Court came a young woman crying ‘Help! Help! She said I 
am Satyabhaina, daughter to your priest Satyavega and his wife Jambuvati. They gave me 
to one Kapila. His father coming home one day, after the usual treat, said that he was 
Dharanijati of Achalagrama in Magadha country. His wife Yasobhadre bore him_ 2 sons 
Sribhut: and Nandabhuti. Kapila 15 the Son of the woman servant of the house. His sons 
would not learn when taught, but this fellow understood everything. The wife got angry and 
the fellow was turned out. Kapila attempted outrage on me. You are the dctender of rel- 
gious faiths (Varnasrama guru). I seek your protection.’ 

The king on hearing this ordered the banishment of Kapila and placed Satyabhama 
under the care of the queens. y 

This Srishena heard one day the law (dharma) through Adityayasamun, and gave bim 
all due respects and dana. 

On another occasion two charunas Adityagati and Amitagat) came by wity of charya. 
They were duly honoured and dana was given. 

Meanwhile Vasantasena, who had come as a companion to Srimati wife of Indra, was 
coveted by Upendra who joined her. The king tried to advise but in vain. lodra, on learning 
this, was enraged and the brothers had a furious fight. After severe loss on both sides they 
stood to a single combat. Then a khechara, Manichula by name coming betwcon them suid 
‘You be tools! know that Vasantasena 15 sister to both of you, for I have heard, in the pre- 
sence of Sukundala (of Adityapurana—S. Vijuyardha-Puskalavat country—Dbataki shandi) 
and his wife Amite, in the park outside Pundarikimipura, sage Amitakirt kevalin say thus: 

‘In former births you 616 meritorious actions, acquired puny and became a deva m 
Sudharmakalpa. Your 111700 daughters also went to devaloka, one fond of pleasures howevor 
becoming u public woman (apsarasa) among them. In Puskaravaradwipa, Saridvati country. 
town Vitasokupura. King Chakradhara had two wives Vidyunmat aud Kanakasri 
Vidyunmat begat Padmavati, while Kanakasri begat Padmalata and Kanakalata. The king 
the queens, and the princesses were all strict observers of the chief religious austerities 
(Panchanuvrata). 

On ೩೬1೩111178 8010/11, you Kanakasri became Manikundala. Kanakalata was born as 
Indra, " Padmalata as Upendra, and Padmavati: as Vasantasena. Now on account of 
Vasantasena, Indra, Upendra are fighting’ Hearing this I took leave of the Kevalin and for 
love of past births I came to stop your quarrel. Woman como for enjoyment im all kinds of 
relationship. Life isa shameful thing.” The brothers ceased fighting, priused the khechara, 
prostrated before him. He went his way and the brothers took Jinh diksha under Sudharma 
mun, 

Srishena learning this feels very sorry, 51110115 a poisonous lilly and passes away. 

The queens did the same and Satyabhame the priest’s daughter. 

Indra,s son Chandra was placed on the throne. 


§ 2. BHOQGABHUMIJA* 

On account of the excellent dana and dananumoda the king, queens, and the priest's 
daughter were all norn in bhogabhumi (the land of enjoyment of pleasures) walled Uttara 
kuru, north of E Mandara of Dhatakishanda. Srishena and Simhaninda became one couple 
and Anindita and Satvabhama formed anothe?. These four aryas learning one day of the 
arrival of a Charana Yasodhara go to him to hear the Law (dharma) expounded. 


§ 3. SRIDEVA. 

Their period over in the bhogabhumi, the Aryas vanish and go to Soudharmakalpi. 
Srishena Arya beeomes Srideva, Simhananda is now Sriprabha, Anindita is Amitaprabhadeva, 
and Satyabhama is Suprabha. Here by Avadhi knowledge Srideva recollects that in the 
third birth before this he was Srishena. He performs the peculiar Jina puja called Mahama- 
hime for eight days. They all goto worship Jima everywhere. They go also to 


12 


Mandamodakalpi, The period here closing they smell the lotus at the feet of Jina and they 
vanish again. 

Srideva is born as Anutateja, Sriprabha, Amitaprabha as Srivijaya and Suprabhe as 
Sutare. 

Kapila banished for having married Satyabhama after death, had to be born after 
several miserable lives as Mrigasringa son to Kausika and Arundhati in the forest of 
Bhutaramana on the banks of the Iravati, made tapas, died of nidana and was as 
Asanighosha. R | 

This closes the bhavaval (list of births) of the five as narrated by Vijayakevali. 


§ 4. AMITATEJA. 

Achyutendra narrates 

Javalanajati was king of Rathanupurachakravala, 5. Vijayardha, Jambudwipa. By his 
wife Vayuvege, had ason Arkakirtis anda daughter Svayamprabha, Arkakirts married 
Jyotirmate daughter of Jyotiratha of Ganganakutapura and his wife Sundaridevi. Svayampra- 
bha attaining age, the king sends for astrologers. Sambhinna among them says “In Paudana- 
pura there 15 a king called Prajapati, his wife Jayavati is mother of Vijaya, and his second wife 
Mrigayavati is mother of Triprishta. These sons are 0೩1೬6೧೪೩ and Vasudeva. They are 
powerful princes. Triprishta lifted up the mountain Kotikasile hike a toy stone (tiri-kal). 
Morcover the Ardhachakraverti Asvagriva son of Mayuragriva of Alakapura and Nilanjyane 
is nothing against Triprishtu. No better match for your famous daughter than Triprishta.” 
The King therefore sends ೬ messenger named Indu to King Prajapati. ‘The offer 15 made and 
every one 13 glad that the former relationship 15 strengthened (Prajapati’s sister being wife 
of Jvalanajat). 

Triprishta and Svayamprabha are united. The marriage is celebrated with great splen- 
‘dour. On hearing news of this, Asvagriva gets angry and with the evil intention of ೬೮1೩178 
Svayabrabha goes to fight. Vopulakandhara son of Asvagriva and also Sukantha brother of 
Asvagriva, Prajapati slew Kamadeva son-in-law of Asxsv. griva, while Triprishta slew 
Asvagriva. Tripshta conquered for his father-in-law both the Vijayardhas. 

King Jvalanajat: tired of 111೧ placed Arkakirti on the throne and joined the holy order 
under Abhinandana garu; the Queen Vayuvoge under Srinatiarytka. Prajapati placed 
Vijyava on the throne and joined the Order under Pihitasrava 17071. 

To 61008171 aud Jyotirmale 1 (the narrater Achyatendra) was born as Amtateya. My 
sister was Sutara, 

Triprishta had by the famous Svayamprabha two sons Srivejava uad Vijaya and a 
daughter Fyotthprabhe. After arcign of 89000000 vears Triprishta went to the seventh world 
(hell). Vijava his brother, placed Srivijaya on the throne and became Kevah. 

Arkakirt: in his turn left the Kingdom to (me) Amitateya and joined the holy Order 
under Abhinandanamun 

Srivyjaya with his brother announced the Svavambara ೧೯ Jyotihprsbhe among the 
princes assembled were those of Avant), Madhure Kalinga, and Pandya; the Vinami and 
Nami of Rajyatadr and Amitateya The princess chose Anttate)a. 

‘The other princes got augry, fought 111 van aod went to their several home. ‘The 
formal celebrations of the marriage take place. The married couple went to Rathnapuracha- 
kravavln, where they wore received with great rejorcings, 

Next was proclaimed the Svayambara of Sutara, sinter of Amitateja Sutara married 
Srivijava, 

To Sri Vijaya’'s court came a wooth-sayer Amoghajihva, son of 
Visarada the most learned astrologer of Padminikheda of Sindhu country. 
He foretold on the 6th day from this, on the head ofthe king of Paudan- 
apura will fall a thunderbolt. May it be averted, and crown of gold shower 
on my head, if it please Your Majesty !” The king’s minister Manibhushana 
narrated the episode of Mundakausika son of Chandakausika an impious 
Brahman (and his wife Somasri) who fearing that a demon Kumbha would 
kill the son hid in a den there to die of snake-bite. Anyways the king 
(Sri Vijaya) was advised to stay in the temple of Jinatill the danger was 
past. Trulr the seventh day came and there was on the throne the crowned 
image of Yaksha smashed to pieces by the thunder-bolt. The king saw 
this, gave Padminikheda and surrounding tract to Amoghajihva and 615. 
missed him with large presents. 

Meanwhile in Ratanupura, the son of the soth-suyer Sambhinna 
seeing Svayamprabha tells hex that while going to Amitateja he and his 
father heard Sutare crying for help. They tried to give her courage. She 
said that she was being carried away by Asanighosha who had defeated her 


husband {Sri Vijaya) in the Jyotirvana. On going there, they found 


13 


Asanighosha assuming the form of Sutara and feigning death by snake-bite, 
whereupon Sri Vijaya was about to burn himself in a fire he had got ready, 
This prevented, the sooth-sayer accompanied Sri Vijaya to Amitateja. 
Svayamprabha hearing of the disaster of her niece also went there. When 
Amitateja had given Sri Vijaya some vidyas to help, they both marched to 
attack Asanighosha who immediately took to flight. They pursued him as 
far as Parananasikya. There their enmities ceased, They found themselves 
at the feet of Vijayakevalin. After hearing dharma, they learnt from the 
kevali the cause of Asanighosha’s misdeed, and the story of their past births. 


Asanighosha took jina diksha, and so also Svayamprabha, 

The kings Srwijaya and Aimitateja returned to their capitals. 

The charanas Gurudeva and Amaradevu came to the Chaityalua in the garden outsides 
Paudana. Sriviyaya, after the usual respects, asked them to explam how his father became 
emperor of three Khandas (urikhanda-chakraverti). The elder of them Gurudeva said that 
he heard Sreyamsa Tirthakara narrating the story of Triprishta in connection with the sixty 
threc puranic persons (Trishasti salaka purusha Purana) in this manner. 

Tn Rajagriha, Magadha country, Bharata kshetra, Jambudwip, 11070 was a King 
Visvabhuti whose wife Jame begat a son Visakhabhuti (brother of the King) and his 
wife Sulakshane had a son Visakhanandi Visvabhuti had the insignia of an emperor 
having subdued all hostile kings. Tired of life, he made bis brother Visakhabhut: King, and 
his own son Yuvaraja; and becoming a disciple of Sridhara guru attained moksha. Now 
Visvanandi had made a fine pleasure garden for himsel. Learning that the enemies had 
broken looso. Visakhabuti proposed their subjugation to Visvanandi. He led an cxpedi- 
tion against them and subdued them. Returning home he found his garden had been 
appropriated by Visakhanand: (his cousin) who had managed to kill the guards Theo King 
ordered the offender to apologise and ask the pardon of 31898111101 Visakhabhutt who was 
also tired. They both took digambara dikshe. Visakhanandi’s reign was not successful, and 
the enemies overpowered him and he became an ordinary labourer. Visanandi as mendicant 
came for Charya to N. Madhura (uttara Madhuro) after visiting Several sacred places 
(grama nagara tirthap unyaranyaagal). Here he fell 1107೮೧0 by a bull. The errand by 
Visakhanand seemg this taunted him. Passing uway 10 this angor (raudra parmama he 
was born in the Satara kalpa asan ordinary deva 110 his uncle. Passing thence they were 
born as sons to King Prajyapati—Vishakbabhut: becoming Vijaya the Baladeda, and Visva- 
28161 becoming Triprishta the Vasudeva. Visakhand: after several lives was born a4 Sujati 
son of Mahajyava a Vaikhanasa and his wife Jaye on the banks of the Iravati. Sujat, taking 
Jima dikshe passed away of nedand and was born as Asvagriva the prati. Vasudeva who was 
slain by Triprishta for enmity of a past birth. 


§ 5, MANICHULA. 


Sri Vijaya noxt going to Rathanapura Chakravala with Amitateja for pleasure in the 
park (Vanakel), met the sages Vipula and Achala, heard the Law (dharnia) and asked thom 
why desire (trishne) did not cease. They blessed them and told then them they hadonly 26 
days more tu lve. Then crowning their sons Suteju and Sridattu, they wont to Abhinandana 
muni, heard dharma and took to tapas. Amitateja devoured by alion died of Viraprayopa 
ganana, while Srivijaya passed away hke his father im kankshe (view) of pryuaopagamana. 
They wore both born im dovaloka, as Mamchulas, As frends they went to all the sacred places. 
Their period ovor there, the were born as sous 10 Stimitusagaru King ot Prabhakaripura 
Vatsakavati~-E 1110೧0೬ - Jambudvipa. 


§6., APARAJITA. 


The Manichula that was once Amitateyu was born to Queen Vasundhara as Aparajita 
the Baladeva and the other Manichula Sriv1juya was born to Queen Vasumat as Anantavirya 
the Vasudeva. 

One duy while their father Stimitasagaru was holding court, the arrival was announced 
ot Svayampragha Tirthesvara. Tho King went to him with all his retinue, praised him, and 
tovk vo tapas on the spot. 

Aparajita vowed strict adherence to the five Anuvratas, the three (Zunayratas and the 
four Sikshavratas, returned home, consoled his sorrowing mothers, and accepted the throne 
offored by the minister. 

The country was i a prosperous condition while Aparajtu was Raja and Anantavirya 
was Yuvaraja. 

One day to the court there camea messenger Amita, who bowing respectfully said 
that he came from Daimitari Maharaja of Sivamandrapura in Vijayardha. Narada having 
found the Barbara and Kirata girls belonging to Aparapta sing so nicely that the King 
to paid no heed to him went to Damitari, and told him that such excellent dansels should 
properly belong toa Chakraverti, and nut a mandalika. The mind of the Chakraverti 
became restless. He sent this Amitu to demand the danmsels So saying hv offered the 


14 


usual presents, and was dismissed to his camp. Among the presents there was a sweet 
scented fine garland (hara) which given to the King Aparajita made him unconcious. After 
some time and due attention he recovered. After dismissing the court with the customary 
ceremony, the King said that the garland (hara) reminded kim of a former birth, whon he 
was Amitateja and Auantavirya was Srivijaya his then father's sister's son. Then all the 
vidyas of that birth came at once to his order. 

The king went into the consulting chamber (mantralaya). After the 
long discussions in the council, one Bahusruta is sent to Amita, with a present 
of a necklace of great antiquity. Damitari and Aparajita are both praised, 
und a promise is made to 800019 the daughter Kanakasri of Damitari for 
Auantavirya Afterwards the princes in the guise of the Barbara nd 
Kirata girls accompany the messenger. They travel in air, aerial trumpets 
sound automatically, flowers shower from on high, breezes sweetly scent the 
air. Amita heedless of these signs, shows to the girls the Vijayardha moun- 
tain and describes the country as they journey along. 

On reaching Sivamandirapura, Amita goes to the place where king is 
holding court and presents the girls. The King is marvellously pleased and 
asks the messenger to take them to Kanakasri® The princess thanks Amita 
and her father receives them kindly and spends her time happily in their 
company. 

Another day to the king’s court come Sauvida the head guard of the 
harem and reported that the girls were reality Aparajita and Anantavirya, 
and that by their power called Gaganavidya they eloped with Kanakasri, 
and that their resistance was of no avail, but that the encmy desired to 
fight with the king and all his forces if he cared. 

Damitari after a long council sent one Pritivardhana to the enemy and 
his " prattle” was fruitless. The king there-upon declared war. 

Aparajita placed Anantavirya to guard Kanakasri, and stood alone in 
the fight. Damitari’s loss was severe. His able generals Mahabala and 
Ratnagriva were slain. Anantavirya obtaining his brother's permission 
fought and slew Damitari. After the due ceremonies to the dead, Aparajita 
111೩06 Anantavirya the Chakraverti and the brothers with Kanakasri 
resumed their aerial journey to Prabhakaripura. The Vimana stopping on 
the way, Aparajita descended to find himself at the feet of Kirtidhara 
Kevalin. fis brother and Kanakasri were brought before the sage. The 
“age gave the following account of Kanakasri’s past life. “In Sankhagrama, 
ER. Iravata, Dhatakishanda there was a cultivator Sadhudeva. His wife 
Prithusri bore him six daughters, —one one-eyed, and another humped, the 
third lame, fourth armless, fifth leper, and sixth dwarf. You then called 
Sridatte of perfect form ೪7070 born before them. Death came to the relief 
of the parents in their naked poverty and dire misery from the children. 
You:alone stood resolved to bear the burden of the family and would not 
marry for all the proposals from your poor relations. As fruit-seller, you 
once went to Sankhachala as usual for fruits. On your way home you met 
Sarvayasa guru and heard the law (dharma). One day when Suvrataryika 
came by way of Charya, she vomitted the food you offered. You felt 
disgust, your neighbours however saw the sanyasini safely led back to her 
dehara. Another day, you saw a Vimana in air with fine music and a 
Khechara couple inside. You desired then the pleasures of Khechara life. 
On your death you were born as « khechari—Kanaksari daughter to 
Damitari and his wtfe Sumandire. I am Kiritidhara eldest son of 
Kanakapunkha of Sivamandira by ೪೩7೩0611, To me and Pavahavegi 
was born your father Damitari. Placing him on the throne, I became 
wirgrantha under Santi guru. It is that disgust of vomitted food that 
brought such misery on you.” 

Taking leave of the Kevalin, they resumed their journey. The princes 
learnt that the brothers of Kanakasri— Vidyuddamshtra and Sudamshtra 


15 


had intrigued and besieged their capital; and in spite of the ‘entreaties of 
the princess, Anantavirya slew them both at once. 

In the capital they were received with great rejoicings. 

Some days afterwards, when told of her apnroaching marriage, Kanaka- 
sri laments and obtains permission to join the holy order with 4000 virgins 
under Svayamprabha guru. 

Aparujita married Vijaya, and to them was born ೩ daughter called Sumati. 
When Sumati was of marriageable age, Svayambara was proclaimed and 
several princes were assembled. Just as the princess was centering the Svayan- 
bare halla Khechariin a Vimana says Remember! 111 Pushkalardha, E Man- 
dara— Bharata, Nandanapura there was king Mahendra and his wife Ananta- 
mati. 1, Anantasri was first born and you, Dhanasri next. Once we wentto the 
pleasure garden. We had heard the law (dharma) from Nandagupta famous 
for the three guptis. We were carried away by Vajranga of Tripura. His 
wife Vajramalini felt sorry and jealous. By the power called purnalagh u 
vidya we were safely thrown near a lake in the forest of Bhimatavi. There 
we took sanyas and (1100, 1 became Navamike to Soudharmendra and you 
became Rati to Kubera, We met in Nandisvaradvipa and knowing each 
other worshipped Jina there together and vowed that if either of us go 
astray in mortal world the other should reclaim, You now forget and are 
about to do what you ought not.” Sumati thanked her sister for the timely 
advice and promised to join her soon. The angel went her ways. Then 
Sumati obtaining the permission of her parents, joined the holy order with 
500 princesses. 

Anantavirya after a life lasting for neriod of 84 lakhs of pubba passed 
away to the seventh (nether) world. 

§7. ACHYUTENDRA. 

Aparajita leaving the kingdom to his son Arinjaya joined the holy 
order under Svayamprabha Tirthesa. He became anu ckavthari, went to 
Siddhagiri, spent himself in prayopagamana and became Achyutendra. 

He went to Nandisvaradvipa, performed Mahamahima. In the last 
of the ixteen Jinalayaxs near Mandara Mountain, he saw a Khechara. 
This was his brother Anantavirya who after spending 24,000 years in the 
first indraka called Sunanta of the first bell called Ratnapruhhe, and many 
other lives, was born as Meghanada son of Simhanada and Mewghamalini of 
Gaganavallabhapura N. Vijayardha, and became an Ardhua chakraverti 
after his father. In that capacity he went to Nandisvaradvipa where he 
met Achyutendra his brother ina former birth and learnt about their past 
lives from him. 

Meehanada returning home left the kingdom to his son Simhanada 
and took Jina diksha 111100: Abhinahdana muni with desire for moksha 
lakshmi. Rigorously taking to tapas and finishing bv Upasaryu he became 
Pratindra in Achyutakalpa and joined his brother there. 

§8. VAJRAYUDHA. 

‘Their period spent there 

Achyutendra (Aparajita) was horn as Tajrayudha son of Kshemankara 
Tirthankara and Kanakachitre of Ratnasan-chayapura— Mangalavau 
country—S bank of the Sita R E videha-Jaumbudvipa. 

Vajrayudha married Lakshmivati and to them Pratindra (An- 
antavirya) was born as Sahasrayudha. 

Sahasrayudha married Manohare to whom was born Kanakasanti. 

Kshemankara renounced and took to tepas. 

To the court of Vajyrayudha came a Charvaka who questioned the 
trath of the Jaina doctrines. Vajrayudha refutes arguments and proves 
the superiority of Jainism. 


16 


The king on another occasion being informed of the in come of a new 
Chakravudha went to make puja toit. He had not finished when he 
learnt that Kshemankara muni had attained kevalajnana. Vajrayudha went 
to him and paid the customa~y respects. 

Returning to the capital, and finishing the chakra puja the king pro- 
ceeded on a conquest of the world figvijuya). Soon the six khandas 08 
Bharata were won and the Emperor was as happy as ever on his throne. 

Kanakasanti, the famous grandson of the Emperor, married Kanaka- 
male daughter of Merumali of Sivamandirapura and his wife Amitamale. 
He also married Vasantasena daughter of Jayasena ot Prishatkasarapura 
and his wife Jayangana. Thus happy with his wives, one day he went for 
pleasure to Tuhinadri, and finding Vipula munindra there prostrated, heard 
the law (dharma), got tired of life, and took Jina diksha, while his wives 
returned to Ratnasanchapura and took dikshe under Vimalamati. 

After some days the Emperor, learning that Kanakasanti muni had 
attained kevalajnana, went to pay him respects. Returuing home he got 
nirvedyu, resigned the kingdom to his son, and became a nirgrantha, under 
Kshemarkara Tirthankaru. 

§ 9. AHAMINDRA AMITAVIKRAMA. 

When Sahasrayudha learnt that Vajrayudha muni had attained 
Kewalajnana, crowned his son Pritinkara, and took to tapas under Pihita- 
sravagaru. Vajrayudha muni finishing by prayopagamana in Siddadri, goes 
to the last of the nine graivayakas, and becomes Ahanundra under the name 
Amitavkrama. Sahasrayudhamuni, also finishing by prayopagamana, 
becomes Ahamindra under the name of Kanti prabha in the same graive- 
yaka. 

§ 10. MEGHARATHA. 

Their period (31 sagaras) being spent they were next born as sons to 
Ghanaratha of Pundarikinipura ‘Pushkalavati country BE Videha—-N bauk 
of the Sita River. The first was Megharatha by Monohari and the other 
Dridharatha by Pritimati. 

Megharatha married Priyamitre, and Dridharatha Sumati; and their 
sons were respectively Nandivardhana and Varasena. 

Ghanaratha, renouncing in favour of Megaratha, got into the special 
sibiha sent by Devendra and attained kevalajnana. 

King Megharatha paid customary respects. On another occasion 
finding that personal beauty is transient, the king with intention of re- 
nouncing, offered the government to Dridharatha who was also bent on 
renouncing. They therefore crowned Nandivardhana, and took Jina diksha 
under Ghanaratha Tirthankara. 


x 11. MAHENDRA. 

Finishing in the manner of Tirthankara sage Megharatha was born 
as Mahendra in Sarvardha Siddi the highest of the five anultures. Dhri- 
dharatha is also born in the same 1.೧10! as Indrachandra. 

x 12. SANTIJINA. 


When Mahendra’s period is spent in the Sarvartha Siddhi, he is born 
as Sanfinalha the 16th Trthankar, son of Visvasena of Hastinapura and 
his queen Indradevi, while Indrachandra is born to Visvasena and Yasavx 
vati as Chakrayudha. 


MASULIPATAM, | 3 
(00. April 1959. | PRoF. R. TATA. M.., L.T., 
District Educational Officer, HW’. Godavery. 


'ಹಸ್ತಲಿಖಿತಪ್ರತಿಗಳ ಆದ್ಯಂತಪತ್ರಗಳು. 


(Qoowsess ಸಮಃ ಸಔನಾಡಾಲತ(ಮುಸಯೆತ್ಲೂ 
ಹಸಯ ಸಂ ಅಜ ಮುನಶಿತಮಾ(್ರಿ ಮಲ್ರತ್ರಾಧ)ಸಂರ 
ರೆಳೆಮುಸಯಿಸ ಪಕ ಕಾಲಅಿಕ್ರರಸ್ಟಾರಿ ಲುರಾಲಾಬರ ಎ 

೨ A ಮದ್ರಾಶುಯ ಮುಮಂ ಟರ ಶು (ಕ್ಸಿ 
ಯತಳುಜಳಮುಲಂಔಶನಾ9!ತಸಾಲಸ ಬಲಿ ತಾಭ್‌ಇು್ತೌ್ರ 
ಜಂಖಾಬುಶುಭಸರಇಬ್ಬ ಖ| wy ವಚಾವಿಬ್ರಜ್ಞೆ ತಬ್ರ ೫ 
ಲಂಗ ಕಯು ಸ ಬಜ ತಾ ಮ Bi 
೪್ರಿಂಯಲಯೂಶೆಮಾಜಲಧಿ ರ) ಶಾಂತಿಶೆ9೦ ಖಂ 
ಫಿ೧ರಾಸ್ರಣಸ ದ೦ದುಜಾಏಬನನಮಥ ಇ ಡ]ಯೆಂಜಾಐಔಿ 
ಕಃ ಪ್ರರಿಔಇಡ್ಯ್ರೂ ರಾಂ 6 pl ಶ್‌ ಸಷ; 
(ಷ್‌ ತ್ರುರ ಮಿಂಬತಹು ಹೌಯು ಶಾಳಾ Ka 
[So ನಕಾಂಂಸಾಭಣಧೆಯರಿ ಬ್ಞಸಂಂನನ| 
"ಬ್ರಿ *ಇ5೦ ರಿಸ ಮಘಾಶ್ರಂಯಗಔಿಂಜಟಲಯು 


ಎ 2 ಬೂ 


3 ಪ್ರ(ಶಿ(ತ ಮುಜುಂ ಹಸಯಕ್ರಾಪಾದಾಸ ಅಚ್ಯನಿಸಾಾನ ಮಚ್ಚಾ 
ತಾರಾಜಾಯಾಾರಬ್ರಹಯಲಸ. (ಇರಂ ಆ ಸುಟ್ಟಿ 'ರುರರಿ 8 
ಡಾಮೂಔಲಯ ಜ್ರಾಜಶಾಶ್ಚಾಂಂಒಂ॥ 







ಕಾಗದದ ಪ್ರತಿ. 





ಓರೆಯ ಪ್ರತಿ. (ಜೈನಸಿದ್ಧಾ ಂತಭವನಂ, ಆರಾ) 


ಪೊನ್ನನ ಶಾಂತಿಪುರಾಣಂ. 


ಮುನ್ನುಡಿ. 


OO 


ಕನಿಜನದೊಳ್‌ ರತ್ನತ್ರಯ | 
ಪವಿತ್ರಮೆನೆ ನೆಗಟ್ಟ ಪಂಪನುಂ ಪೊನ್ನಿಗನುಂ || 
ಕವಿರನ್ನನುನಾಾಮೂವರ್‌ | 
ಕನಿಗಳ್‌ ಜಿನಸೆಮಯದೀಪಕರ್‌ ಸೆಜರೊಳರೇ || 


ಎಂದು ಅಜಿತಪುರಾಣದಲ್ಲಿ ರನ್ನನು ಶ್ಲಾಳಸುವ ಕವಿರತ್ನ ಸ್ಸ ಶ್ರಯದಲ್ಲಿ ಪೊನ್ನ ನೊಬ್ಬ ನೆಂದು ಹೇಳಿದ 
ಬಳಿಕ ಪೊನ್ನನ ಕವಿತಾಚಾತುರ್ಯವನ್ನು ಕನ ಡಿಗರೆಲ್ಲರೂ ನೆಚ್ಚುವರಲ್ಲದೆ. ಈವರೆಗೆ ಪ್ರಚುರವಾ 
ಗಡೆ ಕಾರಣಾಂತರಗಳಿಂದ ಕೆಳವರಿಗೆ ಮಾತ್ರನೇ ಸರಿಚಿತನಾಗಿದ್ದ ಪೊನ್ನನ ಸಂಚಯವನ್ನು ಅಖಿಲ 
ಕರ್ಣಾಟಕ್ಕೆ ಪರಿಚಯಮಾಡಿಸುವ ಪುಣ್ಯ ಕ್ಕೆ ಭಾಜನರಾದ ಚ ವಿಕ ರಿಯ ಮ. ರಾ. ಎ.ವೆಂ 
ಸಟಿರಾಯಕೂ, ಈ ಶ್ರೀರ್ಮಾ, ಅಘಲಯದ ಓಷಯ್ಯಂಗಾರ್ಯರೂ, ಇವರ ಸಮಕ್ಕೆ ಸಮಯಕ್ಕೊದಗಿದ 
ಹಿ. ಪಿ. ಅಂಡ್‌ ಪಿ ತ . ಹೌಸ್‌, ಲಿಮಿಟಿಡ್‌ ಮುದ್ರಣಾಲಯದ ಅಧಿಕಾರಿಗಳೂ, ಮತ್ತಿನ ಕನ್ನಡಿಗರೂ 
ಧನ್ಯ ರೇ ಸರಿ. ಮಿತ್ರಮಂಡಲಿಯವರೂ ಕನ್ನ ಡಡೇಶಭಾಷಾಸೇವೆಗೆಂದು ದೃಢಸ ಂಕಲ ವುಳ್ಳ ಮಹಾ 
ಬ ಇಂತಹೆ ಶಾಂತಿಪುರಾಣಕ್ಕೆ ಮುನ್ನುಡಿಯನ್ನು ನೀನೇ ಬರೆಯತಕ್ಕು ದು Res ಎಷ್ಟೋ 
ಅಭ್ಯಂತರಗಳು ಬಂದರೂ ಸಮಾಲಾನದಿಂದ. ತಡೆದು” ನನ್ನಿಂದ ಬಕಿಯಿಸಿದಲದೆ ತೀರದೆಂದು pA 
ಅಲ ಗೆ ಈ ಮಹಾಕೃತಿಯ ಮುನ್ನುಡಿಯನ್ನು ಬರೆವ ಪುಣ್ಯವೂ ಲಭಿ ನಿಸಿದುದು ಆಶ್ಚರ್ಯ. 
ಇಲ್ಲ- ಕ್ಟ ರ್ಯವಲ್ಲ. ಹೊವಿಂದ ಸ ಮುಡಿಗೇರುವಂತೆ ನೇಡಿ ಹೇಳಿದ ಮಹಾಶಯರ ಸದಾ 
ಶ್ರಯದಿಂದೆ ಈ ಪುಣ್ಯವು ದೊರೆತುದು ಆಶ್ಚರ್ಯವಲ್ಲ. ಆದರೆ ವಾಚಕಮಂಡಲಿಗೂ ವಿದ್ವನ್ಮಂಡ 
ಲಿಗೂ ಕೈಮುಗಿದು ಮುನ್ನು ಡಿಗೂ ಮೊಡಲನುಡಿಯೊಂದು ಹೇಳಬೇಶಾಗಿರುವುದು. ಅದನ್ನು ಕೇಳಿ 
ಹ ಲೇಖನವನ್ನು ಓದಬಹುದು. 


ಅನೇಕವರ್ಷಗಳ ಹಿಂದೆ ನಾನು ಶಾಂತಿಪುರಾಣವನ್ನು ಒಂದೆರಡುಸಾರಿ ಓದಿ ನನ್ನ ಅಲ್ಪ 
ಮತಿಗೆ ತೋರಿದಂತೆ ಒಂದೆರಡು ಸಂಗತಿಗಳನ್ನು ಬರದಿಟ್ಟದ್ದೆನು. ಅದು ಸರಿಯೋ! ತಪ್ಪೋ! ತಿಳಿ 
ಯದೆ ತೆಸ್ಫನೆ ಹದಿನಾಲ್ಕು ವರ್ಷಗಳವರೆಗೆ ತೂಕಡಿಸುತ್ತಿದ್ದ ನನ್ನನ್ನು ಎಬ್ಬಿಸಿ «ಏನು! ಫೀನು ಬರೆ 
ದಿರುವುದು ಶಾಂತಿಪುರಾಣದ ನಿಷಯ, ನೋಡುವ! ಮತ್ತೊಮ್ಮೆ ಬರೆದು ತೋರಿಸು'' ಎಂದು ನಮ್ಮ 
ಮಿತ್ರರು ಹೇಳಿದುದನ್ನು ಕೇಳಿ ಅಂದಿನಿಂದ ಇಂದಿನವರೆಗೆ ಸ್ಥಾ ಣುವಿನಂತೆ ಕನ್ನಡವಾಜ್ಯಯದಲ್ಲಿ ಏಕ 
ರೀತಿಯಾಗಿ ಅಪರಿಚಿತನಾಗಿಯೋ ಅಲ್ಬಮತಿಯಾಗಿಯೋ ಅಂದು ಬರೆದು ಬಹಿರಂಗದಲ್ಲಿ ಹೇಳಲೊ 
ಲ್ಲೆ ಮೌನದಿಂದಿದ್ದ ನನ್ನ ಮಾತುಗಳನ್ನು ಈಗ ಬಹಿರಂಗಪಡಿಸುವುದರಿಂದ ನನಗೆ ಗುಣವೂ 
ಉಂಟು; ಡೋಷವೂ ಉಂಟು, ಗುಣವೇನೆಂದರೆ ತಪ್ಪುಗಳನ್ನು ತಿದ್ದುವ ವಿದ್ವಾಂಸರೂವಿದ್ಯಾರ್ಥಿ 
ಗಳೂ ನೋಡದೆ ಬಿಡರೆಂಬುದು; ಇದರಿಂದ ಮುಖ್ಯವಾಗಿ ಭಾಷಾಸೇವೆಯನ್ನು ಇವರು ಮಾಡಿದಂತಾ 
4ಎಬ್ರದು. ದೋಷದೇನೆಂದರೆ--ನನ್ನ ಬರಹೆದಲ್ಲಿರುವ ದೋಷವನ್ನು ತಿದ್ದು ವುದರಿಂದ ನನಗೇನಾ 
ದರೂ ಪ್ರಮಾದವುಂಟಾದೀತೆಂಬಭಯ. ಇವೆರಡರೂಳಗೆ ಗುಣವೇ ಲಕ್ಷ್ಯ ನೆಂದು ತೀರ್ಮಾನಮಾಡಿ 
ಜೋಷವನ್ನು ಲಕ್ಷ್ಯವಿಡಜಿ, ಬರೆದಂತೆ ಮತ್ತೊಮ್ಮೆ ಬರೆದು ಹೇಳುವೆನು. ನಾಚಕಮಹಾಶಯರೇ! 
ಕ್ಷಮೆ ಇರಲಿ, 


9 


ಶಾಂತಿಪುರಾಣವನ್ನು ಬರೆದ ಕಥೆ: 
ವೆಂಗೀ ವಿಷಯಮೆಂಬುದೊ೧ದು ಮಾನಾಡು. ಅದರಲ್ಲಿ ಅಗ್ಗದ ಕಮ್ಮೆ ನಾಡು. ಅಲ್ಲಿ ಪುಂಗ 
ನೂರೆಂಬುದು ಊರು. ಅಲ್ಲಿ ಕೌಂಡಿನ್ಯ ಗೋತ್ರ ದ ನಾಗಮಯ್ಯ ನೆಂಬ ಜೈ ನಬಾ ಬ್ರಾಹ್ಮಣನಿದ್ದ ನು. ಇವ 
ನಿಗೆ ಮಲ್ಲಪ್ಪ --ಪುನ್ನಮಯ್ಯ ನೆಂಬ ಇಬ್ಬರು 'ತುಮಾಕರು. ಎ ತಮ್ಮ `ಮರುಗಳಾವ ಜಿನಚಂ 
ದ್ರ ದೇವರ. 'ಸರೋಕ್ಷದಲ್ಲಿ ಗುರುಭಕ್ತಿ ಪೂರ್ವಕವಾಗಿ ಭೂಭುಜರಜಾವಂತೆ, ಸಮಸ್ತದ್ಧಿ ಜರಜಾವಂತೆ 
ಹಳಸು ತು. ಪೊನ್ನಮಹಾಕವಿಯಿಂದ ಪುರಾಣಚೂಡಾಮಣಿಯೆಂಬ ಕಾಂತಿಪುರಾಣವನ್ನು 
ಬರೆಯಿಸಿದರು. 


ಮಲ್ಲಪ್ಪನು ಅಮ್ಮನಭಕ್ತನೆಂದೂ ಪೊನ್ನಮಯ್ಯನಣ್ಣನಭಕ್ತನೆಂದೂ ಸ್ರಸಿದ್ಧರಾಗಿದ್ದು 

ದಲ್ಲದೆ ಬಲದೇವವಾಸುದೇವರಂತೆಯೂ, ರಾಮಲಕ್ಷ್ಮಣರಂತೆಯೂ, ಭೀಮಾರ್ಜುನರಂತೆಯೂ ಶ್ಲ ಘ 
ನೀಯರಾದ ಇವರ ಸಂತತಿಯನ್ನು ಕುರಿತು ಶಾಂತಿಪುರಾಣದಲ್ಲ ಏನೂ ಹೇಳಿಲ್ಲ. ಅಜಿತಪುರಾಣ 
ದಲ್ಲಿ ಪ್ರಥಮಾಶ್ವಾಸದಲ್ಲಿ ದೊರೆತ ಸಂಗತಿಗಳೂ ಇಲ್ಲಿ ಇಲ್ಲ. ಇವರೊಳಗೆ ಪೊನ್ನಮಯ್ಯನ ಮರ 
ಣವನ್ನು ಕುರಿತು 

ಪರಮದ್ರೋಹರೊಳೊಂದಿ ತನ್ಮೊಳಿಅಯಲ್‌ ಗೋವಿಂದರಂ ಬರ್ಪುದುಂ | 

ಸೆರಗಂ ಪಾರದೆ ತಾಗಿ “ತೈಲಸನೃಸಂ ಬಾಲಕ್ಕಿ?'0ದು ಬಾಳ್ಗಿತ್ತು ಮ || 

ಚ್ಚರದಿಂ ಸಾರ್ಚಿದರಂ ಪಡಲ್ವಡಿಸಿ ಕಾವೇರೀಸರಿತ್ತೀರದೊಳ್‌ | 

ಸುರಲೋಕಾಶಿಥಿಯಾದ ಪೊನ್ನನೆ ವಲಂ ಗಂಡಂ ಸೆಜರ್‌ ಗಂಡರೇ || 


ತಲೆ ಪಗೆವರ ಕೆಯ್ಯೊಳ್‌ ಸುರ | 

ಲಲನೆಯ ತೋಳೊಳಗೆ ಸತಿಯ ಭಂಡಾರದೊಳಂ | 
ನೆಲಸೆ ಸುಭಟರ್ಕ್ಕಳೊಳ್‌ ಮೂ || 

ದಲೆ ನೆಗಟ್ಟುದು ಪೊನ್ನನನ್ನನಾವನೊ ಮೊನೆಯೊಳ್‌ | 


ಎಂದಲ್ಲದೆ ಪೊನ್ನೆಮಯ್ಯ ನ ಸಂತತಿಯ ಸಂಗತಿಯೇನೂ ಇಲ್ಲ. ಇನ್ನು ಶ್ರೀಮದಾಹವಮಲ್ಲದೇವ 
ಸಾಮ್ರಾಜ್ಯಲಕ್ಷ್ಮಿ ಸಪ್ರುವರ್ಧಮಾನ ಹೇತುಭೂತನಿಜಾಜೇಶಪರಂಪರಾಪ್ರ ಕಾಶಿತ ಪರಿಜ್ಞಾ ನಾತಿಶಯ 
ನುಮಪ್ರತಿಮಲ್ಲನುಮೆನಿನ ಮಲ್ಲಪಂಗೆ ಅಪ್ಪ ಕಬ್ಬೆ ಕುಲವಧುವಾಗಿ ಅವರಿಗೆ--ಗುಂಿಡಮಯ್ಯ, 
ಎಳಮಯ ಖು ಪೊನ್ನಮಯ್ಯ, ಆಹವಮಲ್ಲ, ವಲ್ಲರಂಬ ಪುರುಷರತ್ಸಗಳೂ, ಅತ್ತಿ ಮಜ್ಬೆ, A 
ಮಬ, ಾಗಿಯಬ್ಬೆ ಯರಕೆಂಬ ಕನ್ಯಾರತ್ನ ಗಳೂ. ಹುಟ ಸಿದುವು. ಪ್ರಾಪ್ತ ವಯಸ್ಯೆ ಯರಾಗಲು ಅತ್ತಿ 
ಮಜ್ಬೆ, ಗುಂಡಮಜೆ ಗ ಯೆಂಬಿಬ್ಬರನ್ನೂ ಚಾಳುಕ್ಕ ಚಕ್ರವರ್ತಿಯ ಮಹಾಮಂತ್ರಿಯಾದ ದಲ್ಲಪನ 
ಮಗನಾದ ನಾಗದೇವರಿಗೆ ಕೊಟ್ಟು ನೆಜಿತಿತೂ ರಡರು. ಈ ಅತ್ತಿಮಬ್ಬೆ ಗೂ ನಾಗಜೀವನಿಗೂ 
ಅಣ್ಣಿ ಕೈಗದೇ ವನೆಂಬ ತೈಲನಸಡೆವಳ (ನನ್ನಿ ನಾರಾಯಣ) ಮಗನು ॥ ಹುಟ್ಟಿ "ದನು. ಅತ್ತಿ ತ್ರಿಮಬ್ಬೆಯ 
ಗಂಡನಾದ ನಾಗದೇವನು ಒರಟರಮಲ್ಲನೆಂದು ಸ್ರ ಸಿದ್ಧಿ ಪಡೆದು ಅನೇಕ ಸಂಗ್ರಾಮಗಳಲ್ಲಿ ಜಯತೀಲ 
ನಾಗಿ ಕೊಕೆಗೆ ರಣರಂಗದಲ್ಲಿ ಮಡಿದು ದೀವಲೋಕಕ್ಕೆ ಹೋಗಲು, ಗುಂಡಮಬ್ಬ ಸಹಗಮನವನ್ನು 
ಮಾಡಿದಳು. ಅತ್ತಿ ಮಬ್ಬೆ ಅಸಿಧಾರಾವ್ರತಂಗಳನ್ನು ಧರಿಯಿಸಿ ದಾನಚಿಂಶಾಮಣಿಯೆಂದು ಪ್ರಖ್ಯಾ 
ತಿವಡೆದು-- 


ಪೊನ್ನಿಗನುಂ ಮಲ್ಲಪನುಂ | 

ಪೊನ್ನನಿನಟ್ತೂಯೆ ಪುರಾಣ ಚೂಡಾಮಣಿಯಂ || 

ಮುನ್ನಂ ಪೇಟಾಸಿದಂತೆ ಗು | ಲ 

ಣೋನ್ನತ ಕವಿರತ್ನ ಸ್ನ ನಿಂದಿಂದಂ ಪೇಟಾಸಿದಳ್‌ | 
ಎಂದು ಅಜಿತಪುರಾಣದ ಪ್ರಥಮಾಶ್ಯಾಸ ಸದಲ್ಲಿ ಹೇಳಿರುವುದು, 


$ 


ಈ ಅತ್ತಿಮಬ್ಬೆಯ ಕಾಲದಲ್ಲಿಯೇ ಶಾಂತಿಪುರಾಣವು ಪ್ರಸಿದ್ಧವಾಗಿದ್ದು ಪ್ರತಿಗಳು ದೊರಿಯಜಿ 
ಹೋದುದರಿಂದ” 
ಎಸೆಯದೆ ಪೂಟ್ಟು ಕೆಟ್ಟ ಸ ಪುದು ಶಾಂತಿಪುರಾಣಮದಂ ನೆಗಟ್ಟುವೆಂ | 
ಸಾ ತಂಡೆಯ ಸರೋಕ್ಷದೊಳೆಂದು ಸಹಸ್ರ ಪುಸ್ತಕ | 
ಸ್ರಸರಮನತ್ತಿ ಮಬ್ಬೆ ಸರಮಾದರದಿಂ ಬರೆಯಲ್ಕೆ ವೇಟ್ಡ ಸೆಂ | 
ಪ ದಳಮದ್ವಿ ತೀಯೆಮಸಮಂ ಸಲೆ ಭಾನಿಸಲೆಯ್ದ ಬಣ್ಣಿ ಸಲ್‌ || 


ಎಂಬ ಪದ್ಯದಿಂದ ಶಾಂತಿಪುರಾಣದ ಸಹೆಸ್ರಸ್ರತಿಗಳನ್ನು ಬರೆಯಿಸಿ ಶಾಸ್ತ್ರದಾನವನ್ನು ಮಾಡಿದಳೆಂ 
ಬುದು ಸ್ಪಷ್ಟವಾಗುತ್ತದೆ. 

ಚು ಶಾಂತಿಪುರಾಣದಲ್ಲಿ ಸ್ವನಿಷಯವಾಗಿಯಾಗಲಿ, ಮಲ್ಲಪನ ಸಂತತಿಯ ವಿಷಯವಾ 
ಗಿಯಾಗಲಿ ಮತ್ತೇನೂ ಬರೆಯಲಿಲ್ಲ. ಈ ವಿಷಯದಲ್ಲಿ ವಿಕ್ರ ಬಾಯ ಪಡ ಆದಿಪಂ 
ಪನೂ, ಅಜಿತಪುರಾಣದಲ್ಲಿ ಕವಿರನ್ನನೂ ತಂತಮ್ಮ ಕೇಶಕಾಲಗಳನ್ನು ಸ್ಪಷ್ಟವಾಗಿ ಹೇಳಿರುವಂತೆ 
ಪೊನ್ನನು ಹೇಳದಿರುವುದು ವಿಚಿತ್ರವಾಗಿರುವುದು. 

ಗುರುಪರಂಪರೆಯಲ್ಲಿ ಮೊದಲು ಕಾಣೂರ್ಗಣದ ಅರ್ಹನಂದಿ, ಪುರಿಮಂಡಲ, ನೀರಣಂದಿ, 
ಬೆಟ್ಟದ ದಾಮನಂದಿ, ಚಂದಿನಂದಿ, ಬಳಿಕ ಕೃತಿನಾಯಕನಾದ ಜಿನಚಂದ್ರಮುನಿಗಳ ಹೆಸರುಗಳನ್ನು 
ಯಥೋಚಿತವಾಗಿ ಸ್ತುತಿಯಿಸಿರುವನು. 

ಈ ಜಿನಚಂದ್ರಮುನಿಗಳು ಕನಿವಾದಿವಾಗ್ಮಿಗಮಕಿಗಳಿಗೆ ಆಧಾರರಾಗಿಯೂ, ಶಿಬಿ, ಕರ್ಣ 
ರಘೂದ್ವಹರೇ ಮೊದಲಾದ ಪೂರ್ವಿಕರ ಸದ್ಗು ಣವನ್ನು ಪಡೆದವರೂ, ನೂತನ ಧರ್ಮರಾಜನೋ 
ಎಂಬಂತೆ ತ್ಯಾಗಿಗಳೂ, ನವೀನ ಸಮಂತಭದ್ರ, ಪೂಜ್ಯಪಾದ ಅಕಳಂಕ ಸ್ವಾಮಿಗಳೂ ಆಗಿದ್ದುದ 
ರಿಂದ ಇವರು ಬಹು ಪ್ರಸಿದ್ಧರಾದ ಆಚಾರ್ಯರಾಗಿದ್ದರು.  ಅದುಕಾರಣದಿಂದ 

ಎನಗೆ ಜಿನೇಂದ್ರ ಧರ್ಮಮೆ ಶರಣ್‌ ಮೊನೆಗೊಡ್ಡಿದ ಭೂರಿವೈರಿ ಸಾ | 
ಧನ ಹರಣಂ ದಲೆಂಜಿ ಜಿನಚಂದ್ರಮುನೀಂದ್ರರ ಪಾದಮೂಲದೊಳ್‌ | 
ವಿನಮಿತರಾಗಿ ಕೊಂಡು ಕೊನೆವರ್‌ ಸಲೆ ವಾಣಿಯವಾಡಿಯೊಳ್‌ ಮಹಾ | 
ವನಿಪರದೇನಗಣ್ಯಕೃತಪುಣ್ಯಮೊ ಭಾವಿಸೆ ತನ್ಮುನೀಂದ್ರರಾ || 
ಎಂದು ಹೊಗಳುವುದೂ ಸಹಜವೇ ಸರಿ. ಕೊನೆಗೆ 
ಜಿನಚಂದ್ರ ಮುನೀಂದ್ರನೆ ಶಾಂ | 
ತಿನಾಥನೀಶಾಂತಿನಾಥನಾ ಜಿನಚಂದ್ರಂ || 
ಜಿನಚಂದ್ರಮುನೀಂದ್ರನೆ ಶಾಂ| 
ತಿನಾಥನಾಡೊಂ ಭವಾವಳೀನಿರಮಣದೊಳ್‌ || 
ಎಂಬಲ್ಲಿ ಅತಿಶಯೋಕ್ತಿ ಇದ್ದರೂ ಇರಬಹುದು. 
೨. ಶಾಂತಿಪುರಾಣದಲ್ಲಿ ಪೊನ್ನ. 

ಪೊನ್ನಂ, ಪೊನ್ನಿಗಂ, ಪುನ್ನಮಾರ್ಯಂ, ಸವಣಂ, ಕುರುಳ್ಗ ಳಸವಣಂ, ಉಜ್ಲಯಕವಿಚ 

ಕ್ರವರ್ಕಿ, ಸೌಜನ್ಯಕಂದಾಂಕುರಂ, ಪಾಪೇಭಕಂಠೀರವಂ ಮೊದಲಾದ ಹೆಸರುಗಳು ದೊರಿವುವು. 
ಭುವನದ ಕನ್ನಡ ಸಕ್ಕದ | 
ಕವಿಗಳ್‌ ಸಲೆ ಸಾಲೆ ಸೋಲೆ ಸವಣಂಗಿತ್ತಂ | 
ಸನಿವೇಕಮುಭಯಕನಿಚ | 
ಕ್ರವರ್ತಿನೆಸರಂ ನಿಜಾಹಿತೋಷ್ಣ್ಣಂ ಕೃಷ್ಣಂ | 


ಕನಿತಾವಿಳಾಸಮಂ ಚಕ್ಕ! 
ಕ್ರವರ್ಕಿ ಶಾನಿರ್ದ್ವು ಮಚ್ಚೆ ಸೆಸರ್ಗೊಂಡೆರಡುಂ || 
ಕವಿತೆಯೊಳಮುಭಯ ಕವಚ | 
ಕ್ರವರ್ತಿ ಯೆನೆ ಕೆಗಟ್ಟ ಕೀ ಕುರುಳ್ಗ ಳ ಸವಣಂ | 
ಎಂಬಿವು ತಣಿಸಿ ಸದ್ಯ ಗಳಿಂದ ಪೊನ್ನ 4 ಕವಿತ್ವಕ್ಕೆ ಮೆಚ್ಚಿ ಉಭಯಕವಿಚಕ್ರವರ್ತಿಯೆಂಬ 
ಹೆಸರನ್ನು ಕೃಷ್ಣನರೇಂದ್ರ ನು ಕೊಟ್ಟುದು ನಕ ಜಾ 6 ದಕ್ಕ ನುಗುಣವಾಗಿ 
ಹೊಕೆಯಿಲಿೆ ಫೊಸಿಯಿಲ್ಲಿನೆ | 
ನೆರಮಿಲ್ಲಿನೆ ಸಮಣ ಸಕ್ಕದಂ ಕನ್ನಡಮೆಂ | 
ಬೆರಡುಂ ಕವಿತೆಯನಮಳ್ತೆ | 
ತ್ತರಂತಿರೊಡನಡಸಿದಂ ಕುರುಳ್ಗಳ ಸವಣಂ || 
ನೇರಿದುವೆಶಿಸೆರಡುಂ ಕನಿ | 
ತಾರಸಮಾಸವಣನೊರ್ವ್ಯನೊಳ್‌ ನೆಲಸಿದುವಿ | 
ನ್ಹಾರಾರ ಕವಿತ್ವಮುಮನಿ | 
ಚಾರಿತರಮಣೀಯವುಲ್ಲಿ ಪುರುಳರಸುವುಡೇ || 
ಎರೆಜಿಡೆವರ್ಪ್ರವನುಂ ಮ | 
ಚ್ಛರಿಸುವನುಂ ನುಡಿಗೆ ಸಕ್ಕದಂ ಕನ್ನಡಮೆಂ || 
ಬೆರಡುಂ ಕವಿತೆಯ ಬಲ್ಕೆಗೆ | 
ಬೆರಲೆತ್ತಿದನಿಳೆಯೊಳೇಕುರುಳ್ಗಳ ಸವಣಂ || 
ಎಂಬುದರಿಂದ ಸಂಸ್ಕೃತ ಕನ್ನಡಗಳನ್ನು ಜವಳಿಗಳಂತೆ ಸಲಹುತ್ತ ಬಂದನೆಂದು ಸ್ಪಷ್ಟವಾಗುವುದು. 
ಪೂರ್ವಕವಿಗಳ ವಿಷಯದಲ್ಲಿಯೂ ತನ್ನ ಸಮಕಾಲದ ಕವಿಗಳ ವಿಷಯದಲ್ಲಿಯೂ ಸಂಪ್ರದಾಯ 
ದಂತೆ ಪದ್ಯಗಳನ್ನು ಬರೆದಿರುವನಾದರೂ ಕಾಳಿದಾಸ ಅಸಗರ ಹೆಸರುಗಳಲ್ಲಜಿ ಮತ್ತಾವ ಕವಿಗಳ ಹೆಸ 
ರನ್ನೂ ಹೇಳದಿರುವುದರಿಂಡ ಈತನು ಬಹು ಪ್ರಾಚೀನ ಕವಿಯೆಂದೇ ಹೇಳಬೇಕು. 
ಕನ್ನಡಗವಿತೆಯೊಳಸಗಂ | 
ಗನ್ನೂರ್ಮಡಿ ರೇಖೆಗಗ್ಗಳಂ ಸಕ್ಕದಡೊಳ್‌ || 
ಮುನ್ನುಳ್ಳ ಕಾಳಿದಾಸಂ | 
ಗನ್ನಾಲ್ವಡಿ ರಚನೆಯೊಳ್‌ ಕುರುಳ್ಗಳ ಸವಣಂ || 
ಎಂಬುದರಿಂದ ಪ್ರಖ್ಯಾತರಾಗಿದ್ದ ಕಾಳಿದಾಸ, ಅಸಗ ಕವಿಗಳಿಗೂ ಶ್ರೇಷ್ಠನೆಂಬುದು ಆತ್ಮಸ್ತುತಿಯಾಗಿ 
ದ್ದರೂ ಇರಬಹುದು. ತನ್ನ ಕಾಲದ ಕವಿಗಳನ್ನು ತೃಣಕ್ಕೆಣೆಯಾಗಿಯೇ ಕಂಡಿರಬೇಕು. ಏಕೆಂದರೆ: 
ಅಯ್ದು ಕಹಾಯೋದ ರೋ” | 
ತೊಯ್ದ ಸಗಂಜೊಲ್‌ ನೃಪೇಂದ್ರಸಭೆಯೆಂಬ ಕೊಳ | 
ಕ್ಕುಯ್ತ ಲಸದಲೆದು ಸೆರೆಸಕೊಳ್‌ | 
ಪೊಯ್ದೆ ೦ ಕವಿಚಕ್ರವರ್ತಿ ಕವಿಚೀವರಮಂ || 
ಪೊನ್ನನ ಕವಿಶ್ವವು ನೇಮಿಚಂದ ದ್ರ, ತಿರುಮಲಾರ್ಯಕವಿಗಳ ಕವಿತ್ವದಂತೆ ಪಂಡಿತರಿಗೆ 
ಮಾತ್ರವೇ ರೊಜಕವಾದ ಜೀಡು ಹೇಳತಕ್ಕುದಲ್ಲ. ಅನೇಕ ಕನಿಗಳ ಮತವನಿದು--ಮೂಢರಿಗೂ, ಅಕ್ಷರ 
ಹೀನರಿಗೂ ಹೇಳಿ ಪ್ರಯೋಜನವಿಲ್ಲ; ಅವರ ಮೆಚ್ಚುಗೆ ಅಗತ್ಯವಿಲ್ಲ; ತಿಳಿದ ಪಂಡಿತನೊಬ್ಬ ಇ: 
ದರೂ ಸೈಯೆಂದರೆ ಸಾಕು ಎಂಬುದು ಬಹುಮತ. ಪೊನ್ನನು ಇ೬ತಹ ಅಭಿಪ್ರಾಯದಿಂದ ಬರೆಯ 
ow ರ ಪಂಡಿತಪಾಮರರೆಲ್ಲರಿಗೂ ರಂಜಕವಾಗಿ ಬರೆವ ಸಾಮರ್ಥ್ಯವು ಅನ್ಯಾದೃಶ 
ವಾದು 


ಕ್ರ 


ಅತಿಗಂಭೀರಮೃದೂಕ್ತಿ ವಕ್ಚ್ರಜೊಳೊಡಂಬಟ್ಟೊಪ್ಪೆ ಕೇಳ್ದಂ ಬಹು | ' 

ಶ್ರುತನಲ್ಪಶ್ರುತನೆನ್ನದಾರ ಕಿವಿಗಂ ನುಣ್ಣಿಂಪಿನೊಳ್‌ ಕೂಡೆ ಪಂ| 

ಡಿತರುಂ ಮೂರ್ಬರುಮೆಕ್ಕೆಯಿಂ ಪೊಗಟಕೆ ಪೇಟಲ್‌ ಬಾಜಿಸಲ್‌ ಮುಂ ಸರ | 

ಸ್ವತಿಯಂ ಸಾಧಿಸೆ ಸಂದ ಸಯ್ಬು ಸವಣಂಗಕ್ಕುಂ ಪೆಜರ್ಗ್ಗಕ್ಕುಮೇ | 
ಎಂದು ಹೇಳುವ ಅಭಿಪ್ರಾಯಕ್ಕೂ 


ಭಃ jt ಕಟ್ಟಿಯುಮೇನೊ ಮಾಲೆಗಾ | 
ಅನ ಪೊಸೆಬಾಸಿಗಂ ಮುಡಿವ ಭೋಗಿಗಳಿಲ್ಲದೆ ಬಾಡಿ ಪೋಗದೇ | 
ಎಂಬ ಜನ್ನನ ಅಭಿಪ್ರಾಯಕ್ಕೂ 
ನಿದಗ್ಧ ಜನದ ಮನಮನಲೆಯಲೆ ವೇಡಾ 
ಎಂಬ ಪಂಪನ ಮತಕ್ಕೂ ಎಷ್ಟೋ ತಾರತಮ್ಯವಿರುವುದು. 
ಪೊನ್ನನು ಅಸಹಾಯದಿಂದ ಕವಿತ್ವವನ್ನು ಮಾಡಬಲ್ಲವನು. ರನ್ನನು ಗದಾಯುದ್ಧ ದಲ್ಲಿ 
ಕೇಶಿಯಿಂದ ತಿದ್ದಿಸಿಕೊಂಡಂತೆ ಹೇಳಿಕೊಂಡಿರುವನು. ಇದನ್ನು 
ರನ್ನ್ನಂ ವೈಯ್ಯಾಕರಣಂ | 
ಜನ್ನಂ ಮೇಣ್‌ ಕವಿಗಳೊಳಗೆ ವೈಯಾಕರಣಂ | 
ಪೊನ್ನನಸಹಾಯಕನಿ ಮೇಣ್‌ | 
ಜನ್ನಿಗನಸಹಾಯಸುಕವಿ ಕವಿಚಕ್ರಿಗಳೊಳ್‌ ॥ 
ಎಂಬ ಅನಂತನಾಥಪುರಾಣದ ಪದ್ಯವು ಸಮರ್ಥಿಸುವುದು. 
ಪಂಪನು: 
* ಕದಳೀ ಗರ್ಭಶ್ಯಾಮಂ | 
ಮೃದುಕುಟಲಶಿರೋರುಹಂ ಸರೋರುಹವದನಂ | 
ಮೃದುಮಧ್ಯಮತನು ಹಿತಮಿತ | 
ಮೃದುವಚನಂ ಲಲಿತಮಧುರಸುಂದರವೇಷಂ || 
ಎಂದು ಮೊದಲಾಗಿ ತನ್ನನ್ನು ವರ್ಣಿಸಿಕೊಂಡಿರುವಹಾಗೂ; 
ತರುಣಿಯರ ಕುರುಳನಿಳಿಪಲ್‌.... 
ಎಂದು ಮೊನಲಾದ ಜನ್ನನು ಹೇಳಿಕೊಂಡಿರುವಹಾಗೂ ಸ್ವವಿಷಯವನ್ನು ಪೊನ್ನನು ಹೇಳದಿರು 
ವುದರಿಂದ ಇವನು ಸವಣನೇ ಸರಿಯಾದರೂ ಕುರುಳ್ಗಳ ಸವಣಂ ಎಂಬುದರಿಂದ ಮಂಡೆಯನ್ನು 
ಬೋಳಿಸದೆ ಕುರುಳ್ಗಳನ್ನು ಬೆಳಸಿದ ಸವಣನಾಗಿರಬೇಕೆಂದು ಊಹಿಸಬಹುದು. ಪೊನ್ನನ ಆಕಾರಕ್ಕೆ 
ಸಮವೃತ್ತ ಸಂಧಿ ಲಕ್ಷಣ | 
ಸಮಸ್ವಿತಂ ಜಾತ್ಯಲಂಕೃತಭ್ರಾಜಿತ ಮು | 
ತ್ರಮಕಾವ್ಯಬಂಧದಂತಾ | 
ದಮಿತಾರಿಗೆ ಸಾಜಮೊಪ್ಪುಗುಂ....| 
ಎಂಬ ಪದ್ಯವೇನಾದರೂ ಸಂಬಂಧಿಸಿರಬಹುದೋ ಹೇಳಲಾಗದು. ಆತ್ಮಸ್ತುತಿಯಲ್ಲಿಯೂ ಮಿತವಾ 
ಗಿಯೇ ಇರತಕ್ಕವನೆಂದು ಮಾತ್ರ ಹೇಳಬಹುಜೀಕೆಂದರೆ:- 
ಅಮಿತ ಗುಣವರ್ಣನ ಪ್ರ | 
ಕ್ರಮಕ್ಕೆ ಸಲೆ ಹಾಣ್ಜಿ ತಲೆಯಣೆಅಗಿದ ಸುಜನೋ | 
ತ್ತಮರಂತೆ will 
ಎಂಡು ಹೇಳಿರುವನು. ಇವನ ಕವಿತ್ವದ ಧಾಟಿಯ ವಿಷಯದಲ್ಲಿ ಅನೇಕ ಪದ್ಯಗಳಿರುವುವಾದರೂ 


6 


ತನ್ನಜೀ ಒಂದು ರೀತಿಯೆಂದೂ, ತಡೆಯಿಲ್ಲದೆ ಹೆದರದೆ ತೊಡಕುಗೊಳ್ಳದೆ ಗಂಭೀರವಾಗಿ ಹೇಳುವ 
ಶಕ್ತಿ ತನ್ನದೊಂದೇ ಎಂದೂ ಬಗೆದಿದ್ದಂತೆ ಕಾಣುವುದು. 
ಅತಿಶಯವರ್ಣಕ್ರಮಮೊಂ ! 
ದುತೆಅಂ ಪದರಚನೆಯೊಂದು ತೆಅನರ್ಥಮದೊಂ | 
ದುತೆಅಂ ಬೆಡಗುಂ ಬೇಅಕೊಂ | 
ದುತೆಅಂ ನುಡಿಗೆನೆ ಮನಕ್ಕೆವರೆ (ಹಳಿ) ನುಡಿದಂ | 
ಪದದಸ್ಪ ಜಿಯುಂ ಬಗೆ ಬೆದ | 
ರಡಿಯುಂ ಕಥೆ ಕಿಡದೆಯುಂ ಭವಾವಳಿ ತಡಮಾ | 
ಡದೆಯುಂ ಸನಿತವಡೆಯು ಮಂ | 
ಬುದನಿನದನತಂದ್ರನಿಂದ್ರನಾ ಜಿನಚಂದ)ಂ | 
ಸವಿ ತವದಂತು ಸೇಟಃಸಿದರೆಂದೊಡೆ ಶಾಂತಿಪುರಾಣಮೇಂ ಕರಂ | 
ನವರಸಮೇ ಸಮರ್ಥಯುತಮೇ ಮೃದುಬಂಧನಮೇ ಪ್ರಸನ್ನಮೇ | 
ಎಂಬಿವುಮೊದಲಾದ ವಾಕ್ಯಗಳು ಉಚಿತವೆಂದೇ ಹೇಳಬೇಕು. 
ಸಾಮಾನ್ಯವಾಗಿ ಕವಿಗಳು ಹೇಳಿಕೊಳ್ಳುವಂತೆ... 
ಶಾಂತಿ ಪುರಾಣದ ರೇಖೆಗ | 
ಳೆಂತುಟಾುದಟೀಗನಿಯ ರೇಖೆ ಬರ್ಕ್ಯುಮೆ ಶಶಭ್ಭ | 
ತ್ಯಾಂತಿಗೆ ಮಿಂಚುಂಬುಟು ಸಮ | 
ನೆಂತಕ್ಕುಮೊ ದೊರೆಗಮೊರೆಗಮೆಣೆಗಂ ತೊಣೆಗಂ | 
ಎಂಬುದನ್ನು ಪೊನ್ನನು ಹೇಳುವುದು ಸಹಜ. 
೧. ಶಾಂತಿಪುರಾಣ 
೨. ಭುವನೈಕ ರಾಮಾಭ್ಯುದಯ 
೩. ಗತಪ್ರತ್ಯಾಗತ 
೪. ಜಿನಾಕ್ಷರಮಾಲೆ 
ಎಂಬಿವು ನಾಲ್ಕು ಪೊನ್ನ ಕವಿಯ ಕೃತಿಗಳು. 
ಭುವನೈ ಕರಾಮಾಭ್ಯುದಯನೆಂಬುದು ಹೆದಿನಾಲ್ಯು ಆಶ್ವಾಸಗಳುಳ್ಳ ವು ಬು 
ನಿದಿತ ಭುವನೈ ಕರಾಮಾ | 
ಭ್ಯುದಯಕ್ಕಂ ಮಾತ ಮಿಂತೀ | 
ಪದಿನಾಲ್ಕುಂ ಭುವನಂಗಳ್‌ | 
ಸದಿನಾಲ್ಯಾಶ್ವಾಸರಚನೆಗಂ ಬೆಲೆಯಕ್ಕುಂ | 
ಎಂದು ಶಾಂತಿಪುರಾಣದಲ್ಲಿ ಹೇಳಿರುವುದು. ಈ ಗ್ರಂಥದಿಂದ 
ಉದಯಾಸ್ತೋನ್ನತ ಶೈಲಸೇತು ಹಿಮವತ್ಯು ತ್ಕೀಲಪರ್ಯಂತ ಸಂ | 
ಸಡೆಯಂ ವಾರ್ಥಿತೆರಂಗರಂಗನಿನದತ್ಯಾಂಚೇ ಕಲಾಪಾಂಚಿತಾ | 
ಸ್ಪದೆಯಂ ಸಾಧಿಸಿ ಕಬ್ಬಿಗಂಗೆ ನೆಲನಂ ತಾನ ನಿಮಿ || 
ರ್ಚಿದ ಗೆಲ್ಲಂ ಭುವನೈಕರಾಮಹಿಸಂಗಕ್ಕುಂ ಪೆಲರ್ಗ್ಗಕ್ಕುಮೇ || 
ಪ ಆನೆಯಮೇಲೆಯು ಮಾಳಮೇಲೆಯುಂ | 
ಕುಡುಕು ಮೇಲೆಯುಂ ಪರಿದುದೊಂದೆ ಗಜಂ ಭುವನೈ ಕರಾಮಸಾ || 
ಎಂಬ ಪದ್ಯಗಳನ್ನು ಶಬ್ದ ಮಣಿದರ್ಷಣದಲ್ಲಿ ಕೇಶಿರಾಜನು ಉದ್ಭರಿಸಿರುವನು. : 


7 


೩. ಶಾಂತಿಪುರಾಣದ ಕಥಾಭಾಗ. 
ಶಾಂತಿತೀರ್ಥಂಕರರ ಭವಾವಳಿಯಲ್ಲಿ:-- 


೧. ಶ್ರೀಷೇಣ vi 59ವ--92 ೨. ಭೋಗ ಭೂಮಿಜ ಗ. 97ವ ಲ 12 
೩. ಶ್ರೀದೇವ vii 12ವ—4 ೪. ಅಮಿತತೇಜ vii 43ವ—71ವ 
೫. ಮಣಿಚೂಳ 1/1 72-79 ೬. ಅಪರಾಜಿತ vii 79ವ— 77— 

iv, 111 
ತ್ರ ಅಚ್ಯುತೇಂದ್ರ iv 111 ೮. ವಜ್ರಾಯುಧ vii 114-೨13 80 
೯. ಅಹಮಿಂದ್ರ x 3)ವ-38 ೧೦. ಮೇಘರಥ ix 42-120 


೧೧. ಮಹೇಂದ್ರ 1%. 130ವ--8318ವ ೧೨. ಶಾಂತಿನಾಥತೀರ್ಥಂಕರ x 215ವ--216 


ಇದು ಕಾಲಕ್ರಮವನ್ನು ಅನುಸರಿಸಿದೆ. ಆದರೆ ಕವಿ ಅಸರಾಜಿತಭವದಿಂದ ಆರಂಭಿಸಿರುವನು 
ಅಚ್ಯುತೇಂದ್ರನಾಗಿದ್ದು ಅಮಿತತೇಜ ಮತ್ತು ಮಣಿಚೂಳ ಭವಗಳನ್ನು ತಾನಾಗಿಯೇ ಹೇಳುತ್ತಾನೆ. 
ವಿಜಯಕೇವಲಿಗಳಿಂದ ಶ್ರೀಸೇಣ, ಭೋಗಭೂಮಿಜ, ಶ್ರೀದೇವಭವಗಳನ್ನು ಹೇಳಿಸಿರುವನು. ಉಳಿದ 
ಭವಗಳನ್ನು ಕಾಲಕ್ರಮದಲ್ಲಿ ಹೇಳಿರುವನು. 


ಆದಿಪುರಾಣದಲ್ಲಿ ಭವಾವಳಿಗಳ ಕ್ರಮವನ್ನು ಎರಡನೆಯ ಆಶ್ವಾಸದಲ್ಲಿಯೇ ಪೀಠಿಕಾಕ್ರಮದಿಂದ:- 


ಈಗಳ್‌ ರೀನಿರ್ದು ನೋಸಿಸೆ ನೋಂತು ಮಹಾಬಳಂ ಲಲಿತಾಂಗಂ ವಜ್ರಜಂಘಂ | 
ಭೋಗ ಭೂಮಿಜಂ ಶ್ರೀಧರದೇವಂ ಸುವಿಧಿನರಾಧಿಸನಚ್ಯುತೇಂದ್ರಂ ॥ 
ಸಾಗರಾಂತಂ ನೆಲನೆನಿತನಿತುಮಂ ಚಕ್ರದಿಂ ಬೆಸಕೆಯ್ಗಿ ವಜ್ರನಾಭಿ | 
ಯಾಗಿ ಸರ್ನಾರ್ಥಸಿದ್ಧಿಯೊಳ್‌ ಪುಟ್ಟಿ ಭರತಹೊಳಿನ್ನಾದಿದೇವನಪ್ಪೊಂ | 
ಎಂದು ಹೇಳಿ ಇದೇ ಕ್ರಮವನ್ನು ಅನುಸರಿಸಿ ಕಥೆಯನ್ನು ವಿಸ್ತರಿಸಿರುವುದು. 
ಚಂದ್ರಪ್ರಭ ಪುರಾಣದಲ್ಲಿ ಶ್ರೀಧರಸ್ವಾಮಿಗಳಿಂದ ಪದ್ಮನಾಭನು ಪೂರ್ವಭವಗಳನ್ನು ತಿಳಿದು 
ದೀಕ್ಷೆಗೊಂಡು ಸಮಾಧಿಯಿಂದ ಮುಡಿಸಿ ಅಹಮಿಂದ್ರನಾಗಿ ಬಳಿಕ ಚಂದ್ರಪ್ರಭತೀರ್ಥಕರಸ್ವಾಮಿ 
ಯಾಗಿ ಅವತರಿಸಿದಂತೆ ಹೇಳಿರುವುದು, 


ಅಜಿತ ಪುರಾಣದಲ್ಲಿಯೂ ಮಲ್ಲಿನಾಥಪುರಾಣದಲ್ಲಿಯೂ ವಿಸ್ತಾರವಾದ ಭವಾವಳಿಗಳಲ್ಲ. ಅರಸ 
ಬಳಿಕ ಅಹಮಿಂದ್ರ, ಆಬಳಿಕ ತೀರ್ಥಾವತರಣ ವೀಮೂರೇ ಹೇಳಿರುವುವು. 

ಇದಕ್ಕಾಗಿಯೇ "ಭವಾವಳಿ ತಡಮಾಡಜೆಯುಂ' ಎಂದು ಶಾಂತಿಪುರಾಣದಲ್ಲಿ ಒತ್ತಿ ಹೇಳ 
ಬೇಕಾಗಿರುವುದು. 

ಕಥಾಭಾಗದಲ್ಲಿ ನಮ್ಮ ಶಾಂತಿಪುರಾಣಕ್ಕೂ ಶ್ರಿ:ಪುರಾಣವನ್ನು ಅನುಸರಿಸಿರುವ ಶಾಂತೀಶ್ವರ 
ಪುರಾಣಕ್ಕೂ ಕೆಲವೆಡೆಗಳಲ್ಲಿ ವ್ಯತ್ಯಾಸಗಳು ಕಾಣಬರುವುವು. ಉದಾಹರಣೆಗಾಗಿ ಒಂದೆರಡನ್ನು 
ಮಾತ್ರವೇತಿಳಿಸಿ ವಾಚಕರು ತಾವಾಗಿಯೇ ನೋಡಲೆಂದು ಇಲ್ಲಿ ಹೇಳುವೆನು. 

ಐದನೆಯ ಆಶ್ವಾಸದಲ್ಲಿಯ ತ್ರಿಪೃಷ್ಠಚರಿತ್ರೆ ಸಾಮಾನ್ಯವಾಗಿ ಜೈನರಲ್ಲಿ ಬಹುಪ್ರಸಿದ್ಧ ವಾದುದು 

ಇದರಲ್ಲಿ ಸ್ವಯಂಪ್ರಭೆಯ ಸ್ವಯಂಬರಕ್ಕೆ ಹಿಂದೆ ಅರ್ಕಕೀರ್ತಿಗೂ ಜ್ಯೋತಿರ್ಮಾಲೆಗೂ ಮದು 
ನೆಯಾದಂತೆ ಹೇಳಿರುವುದು. ಶ್ರೀಪುರಾಣದಲ್ಲಿ ಈ ವಿವಾಹವು ಸ್ವಯಂಪ್ರಭಾಸ್ವಯಂವರವಾದ ಬಳಿ 
ಕೇ”. ವಿಶದವಾಗುವುದು. 

ಇಲ್ಲಿ ತ್ರಿಪೃಸ್ಥನ ಸಾಹಸಗಳನ್ನು ಸಂಭಿನ್ನನೆಂಬ ನೈಮಿತ್ತಿಕನು ಜ್ವಲನಜಟಮಹಾರಾಜನು 
ಮಂತ್ರಿಗಳೊಡನೆ ಒಡ್ಡೋಲಗದಲ್ಲಿದ್ದಾಗ ವರ್ಣಿಸಿದಂತೆ ಹೇಳಿರುವುದು; ಶ್ರೀಪುರಾಣದಲ್ಲಿ ಸೆಭಾ 
ನಿಸರ್ಜನೆಯಾದನೇಲೆ ಹೇಳಿದಂತೆ ಕಾಣುವುದು, 


8 


ಇಲ್ಲಿ ಜ್ವಲನಜಟರಾಜನು ತಪಸ್ಸಿಗೆ ಹೋದನೆಂಬ ವಾರ್ತೆಯನ್ನು ಕೇಳಿದಮೇಲೆ ಪ್ರಜಾಪತಿ 
ರಾಜನು ತಪಸ್ಸಿಗೆ ಹೋದಂತೆ ಹೇಳಿರುವುದು; ಶ್ರೀಪುರಾಣದಲ್ಲಿ ಇವೆರಡೂ ಹಿಂದು ಮುಂದಾಗಿ ಹೇಳ 
ಲೃಟ್ಟಿ ರುವುವು. 

ಇಲ್ಲಿ ತ್ರಿಪೃಷ್ಠನ ಅಣ್ಣನಾದ ವಿಜಯನು ಸಿಹಿಶಾಸ್ರವ ಸ್ವಾಮಿಗಳಲ್ಲಿ ದೀಕ್ಷೆಗೊಂಡಂತೆ ಹೇಳಿ 
ರುವುದು; ಶ್ರೀ ಪುರಾಣದಲ್ಲಿ ಗುರುಗಳು ಸ್ವರ್ಣಕುಂಭಯೋಗೀಂದ್ರರೆಂದು ಹೇಳಿರುವುದು. 


ವಿಶಾಖಭೂತಿ ಅವಿಧೇಯರಾದ ರಾಜರನ್ನು ದಂಡಿಸಲೆಂದು ವಿಶ್ವನಂದಿಯನ್ನು ದೂರದೇಶದ 
ಯುದ್ಧಕ್ಕೆ ಕಳುಹಲು, ಅವನಿಗೂ ತಿಳಿಯದೆ ಅವನ ಮಗನಾದ ವಿಶಾಖನಂದಿ ವಿಶ್ವನಂದಿಯ ಉಪ 
ವನವನ್ನು ಆಕ್ರಮಿಸಿದನೆಂದು ಹೇಳಿರುವುದು. (ಎಮಗಮಲಾಸಣೆ ನಿನ್ನ ಸರೋಕ್ಷಜೊಳ್‌). ಇವ 
ರಿಬ್ಬರಿಗೂ ನಡೆದ ಯುದ್ಧವನ್ನು ಶಾಂತೀಶ್ವರಪುರಾಣದ ಕಮಲಭವನಂತೆ ನರ್ಣಿಸಲಿಲ್ಲನಾದರೂ 
ಮುನಿಜೆಮ್ಮಂ ಕೊಲಲೊಡ್ಡಿದಂದಿನ ಶಿಲಾಸ್ತಂಭಕ್ಕೆ ಕೆಯ್ನಾಡಿದಂ | 
ದಿನ ಕಿಟ್ಟಂದಿನ ಕಾದಿದಂದಿನ ಕನಿತ್ಠೋರ್ವೀಜದಿಂ ಮೋದಿದಂ ॥ 
ಡಿನ ಗೆಲ್ಲ ಂದಿನ ಗೆಲ್ಲು ಕೂಡೆ ಬನಮಂ ಕೊಂಡಂದಿನಾ ನಿನ್ನ ಗ | 
ರ್ಜನೆಯುಂ ಬೀರಮುಮಾಗಳಿಂತು ಪುಡಿಯೊಳ್‌ ಬಿಲ್ಪೀ ಪೊರಳ್ಳಿರ್ಪುದೇ ॥ 
ಎಂಬ ಮುಂದಣ ಪದ್ಯದಿಂದ ಊಹಿಸಬೇಕಾಗಿರುವುದು. 


ಶ್ರೀಪುರಾಣವನ್ನು ನೋಡಿದರೆ ವಿಶಾಖಭೂತಿ ಉಪಾಯದಿಂದ ವಿಶ್ವನಂದಿಯನ್ನು ಹೊರಡಿಸಿ 
ತನ್ನ ಮಗನಾದ ವಿಶಾಖನಂದಿಗೆ ವಿಶ್ವನಂದಿಯ ಉಪವನವನ್ನು ಸ್ವಾಧೀನಪಡಿಸಿದಂತೆ ಕಾಣುವುದು- 
ಇದೇ ಅರ್ಥವುಳ್ಳ ವರ್ಧಮಾನಪುರಾಣದ 
ಅದಿರದೆ ವೀರವೈರಿಭಟರಂ ಫಟಕೋಟಗೆ ಪಾಡಿಗಂಡು ನು | 
ರ್ಗ್ಗಿದ ಹಿರಿದಪ್ಪ ಕಲ್ಲನಿಡುಗಂಬಮನೊಂದೆ ಕರಾಗ್ರದಿಂದಮೆ || 
ತ್ತಿ ಗದ ಕಹಿಕತ್ಸ ಮಂ ಘನಶಪಿತ್ಥ ಮನಾಬನದೊಳ್‌ `ಕೆಡಂಗಿ ಕ| 
ಟ್ರಿದಟದು ಪೋದುಜೀ ನಿನಗಮಾ ತೆಅದಿಂ ಕಿಡುವಂತುಟಾದುದೇ | 
ಧರೆ ಪೊಗಟ್ಟ ನಿನ್ನ ಮುನ್ನಿನ | 
ನಿರಿದಪ್ಪಾ ಶಕ್ತಿ ಮುಕ್ತಿನೆತ್ತುಜಿಯೊಂದಾ | 
ವುರವಣಿಸೆ ಬಿಟ್ಲು ಪುಡಿಯೊಳ್‌ | 
ಪೊರಳ್ವ ದೌರ್ಬಟ್ಯಮಿಲ್ಲಿ ಪಲ್ಲವಿಸಿದುದೇ || 
ಮತ್ತು ಶಾಂತೀಶ್ವರಪುರಾಣದಲ್ಲಿಯ ಕಷಟಚಿತ್ತನಪ್ಪ ವಿಶಾಖಭೂತಿಭೂಪಂ ಎಂಬ ವಾಕ್ಯದಿಂದಲೂ, 


ಗಿಡುವೆಂಬಂತಾ ಕಪಿತ್ಕಾ ವನಿಜಮನುಅದಾವೇಗದಿಂ ಕಿಟ್ಟು ಕಾಯ್ದಿಂ | 
ಸಿಡಿಲೆಂಬೀ ಹೆಸ್ತದಿಂ ನೀನಡಸಿ ಪೊಡೆದು ಕಲ್ಕಂಬಮಂ ನಿಟ್ಟು ಗೆಯ್ದಾ | 
ಕಡುಬಲ್ಬೇನೆತ್ತ. ಪೋಯ್ತೋ ಬಡಪಸು ನಸೆಸೋಂಕಲ್ಯಣಂ "ನಕ್ರ ನಂದೀ | 
ಕೆಡೆದೈ 'ಚೌವಟ್ಟಿದಾ ಬೆಂಬುಡಿಕೆಯೊಳೆನುತುಂ ನಾಡೆಯುಂ ನೊಡಿ ನಕ್ಕಂ| 
ತಿಳಿಯಬಹುದು, ಈ ಸಂದರ್ಭದಲ್ಲಿ ಕಾವ್ಯಾವಲೋಕನದಲ್ಲಿ ಉದ್ಭೃತವಾಗಿರುವ 
ಮುನಿಸಿಂ ಮೇಲೆತ್ತಿ ಬರ್ಪ್ವಂದಿನ ವಿಪುಳಶಿಳಾಸ್ತೆಂಭಮಂ ಕೀ ಕಿಟ್ಟಿಂ | 
ದಿನ ಬೆಂಕೊಂಡಟ್ಟಿ ಕೊಲ್ವಂದಿಫ ತಿರಿಪಿ ಕಪಿತ್ಥಾವನೀಜಾತದಿಂದಂ | 
ಬನಡೊಳ್‌ ಮೆಯ್ದೆ ರ್ಚ್ಟ ಪೊಯ್ವಂದಿನ ನಿಜಭುಜವಿತ್ರಾಂತ ಮೇನಾದುದಿಂತೀ | 
ಜನಮೆಲ್ಲಂ ನೋಡೆ ಚಟ್ಟ ದ "ದಿಸುವುಡಿಯೊಳ್‌ ಬಿಟ್ಟು ಸಾವಂತುಟಾಯ್ತೇ | 
ಎಂಬ ಪದ್ಯವು ಆವ ಕಾವ್ಯ ದಲ್ಲಿರುವುದೋ" ತಿಳಿಯಲಿಲ್ಲ. 


9 


ಶಾಂತಿಪುರಾಣದಲ್ಲಿ:--ವಿಶಾಖಭೂತಿ ವಿಶ್ವನಂದಿಗಳು ತಪಂಬಟ್ಟು ಶತಾರಕಲ್ಪಕ್ಕೆ ಹೋದಂತೆ 
ಹೇಳಿರುವುದು; ಶ್ರೀಪುರಾಣದಲ್ಲಿಯೂ ಶಾಂತೀಶ್ವರಪುರಾಣದಲ್ಲಿಯೂ (೪-38) ಇವರು ಶುಕ್ರ 
ಕಲ್ಪಕ್ಕೆ ಹೋದರೆಂದು ಹೇಳಿರುವುದು. 

ಹೀಗೆ ಶಾಂತಿಪುರಾಣಕ್ಕೂ ಶಾಂತೀಶ್ವರಪುರಾಣಕ್ಕೂ ಅಲ್ಲಲ್ಲಿ ಭೇದವು ಕಾಣುವುದು. 

ಕ್ರಿಸೃಷ್ಠ ಚರಿತ್ರೆಯನ್ನೇ ಮುಂದುವರಿಸಿದರೆ ವರ್ಧಮಾನಪುರಾಣವಾಗುವುದೆಂದು ಹೇಳಬೇಕಾ 
ಗಿಲ್ಲ; ಆದಿಪುರಾಣದಲ್ಲಿ ಭರತಚಕ್ರವರ್ತಿಯ ಮಗನಾದ ಮರೀಚಿಯೇ ತ್ರಿಪೃಷ್ಠನಾಗಿ ಭವಾವಳೀ 
ವಿರಮಣದಲ್ಲಿ ವರ್ಧಮಾನಸ್ವಾಮಿಯಾದುದು. 

ಈ ಕ್ರಿಪೃಷ್ಠಚರಿತೆಯೇ ತಮಿಳಲ್ಲಿ ಚೂಳಾಮಣಿಯೆಂಬ ಪ್ರಾಚೇನಕಾವ್ಯದಲ್ಲಿ ಹೇಳಲ್ಪಟ್ಟ 
ರುವುದು. 

೪. ಆಗಮು-ಧರ್ಮ ಭಾಗಗಳು. 


ಶಾಸ್ತ್ರ ಸಂಬಂಧವಾದ ವಿಷಯಗಳನ್ನು ಹೇಳುವಲ್ಲಿ ಪೊನ್ನನು ಬಹು ಜಾಗರೂಕತೆಯಿಂದ 


ಸಂಕ್ಷೇಪ ಶಬ್ದವನ್ನು ಇಟ್ಟು ಹೇಳುವನು. ಉದಾ: 
೧. ಎಂದು ದೇಶ ಸಕಲ ಪ್ರವರಗುಣಸ್ಥಾ ನವ್ರತರೂಪಮಂ ಸಂಕ್ಷೇಪಡೊಳ್‌ ವಿಜಯಕೇವಳಿ 
ಬೆಸಸುವುದುಂ, ೪1-856 ವ; 
೨. ಧರ್ಮಮಂ ಬೆಸಗೊಳೆ ಸಂಕ್ಷೇಪಡೊಳ್‌ ಯಶೋಧರ ಮುನಿ ನುಡಿದಂ. v2 ವ. 


೩. ತದನಂತರಂ ಭೂಚರಪರಮಗುರು ಲೋಕನಿಭಾಗಮುಮನಕಲಂಕಾಚಾರಸಾರಂಸಂಕ್ಷೇಪ 
ರೂಪದಿಂದ ಮಿಂತೆಂದು ಬೆಸಸುಗುಂ- 


ಆದರೆ ಕರ್ಮಸ ರೂಪವನ್ನು ಹೇಳುವಲ್ಲಿ:--211--6 ವ. 


ಕರ್ಮಪ್ರಕೃತಿಯನನಘಂ ಸೂ ಲಸ್ವರೂಪದಿಂ ಬೆಸಸ;; 12 
ಎಂದು ವಿಸ್ತ ಯೇ ಹೇಳಿರುವನು.” 


ಆದರೂ ಸಂಕ್ಷೇಪವೆಂದು ಹೇಳಿದೆಡೆಗಳಲ್ಲಿ ಸ್ಪಷ್ಟವಾಗಿಯೂ ಉಚಿತೋಕ್ತಿಗಳಿಂದಲೂ ಧರ್ಮ 
ವನ್ನು ತಿಳಿಸಿರುವುದರಿಂದ ಮಿಕ್ಕ ಪುರಾಣಗಳಲ್ಲಿಯ ಧರ್ಮಭಾಗಗಳ ವಿವರಣೆಗಳನ್ನೂ ಶಾಂತಿಪುರಾ 
ಣದ ಭಾಗಗಳನ್ನೂ ತುಲನೆಮಾಡಿ ನೋಡಿದಲ್ಲಿ ಶಾಂತಿಪುರಾಣವಾವ ವಿಧದಲ್ಲಿಯೂ ಸಮನಾಗಿಯೇ 
ತೂಗಬಹುದು. ಕರ್ಮಸ್ವರೂಪದಲ್ಲಿ ಆದಿಪುರಾಣವೇ ಸಾಲದೆಂದು ಹೇಳಬಹುದು. ಧ್ಯಾನ; 
ಕಷಾಯ ವಿಷಯಗಳಲ್ಲ ಎರಡೂ ಸಮನಾಗಿಯೇ ಇರುವುವಲ್ಲದೆ ಶಬ್ದ ಗಳಲ್ಲಿಯೂ ಬಹಳವಾಗಿ ಭೇದ 
ವಿಲ್ಲ ಪುರಾಣದ ಲಕ್ಷಣಗಳನ್ನು ಹೇಳುವಲ್ಲಿ ಮೊದಲ್ದ ಲೋಕವಿಭಾಗವನ್ನು ಹೇಳುವ ಪಂಪನ 
ಲೋಕವಿಭಾಗದ ವರ್ಣನೆ ಸರಿಯಾಗಿಲ್ಲ. "ಏಕೆಂದರೆ? ಇದನ್ನು ಒಂದೇ ಕಡೆಯಲ್ಲ ಜೋಡಿಸಿ 
ಬರೆಯದೆ ತತ್ತದುಚಿತಸಂದರ್ಭಗಳಲ್ಲಿ "ಹೇಳಿರುವುದರಿಂದ ರೋಕನಿಭಾಗವನ್ನು ಆದಿ ಪುರಾಣದಿಂದ 
ಆಯ್ದು ಜೋಡಿಸ ಬೇಕಾಗುವುದು. "ಕಲ್ಪ ಗಳ ಸಂಗತಿಯನ್ನಾ ಗಲಿ, ನರಕ ನ ಸಟಲಗಳನ್ನಾಗಲಿ ತಿಳಿಯ 
ಬೇಕಾದರೆ ಅಲ್ಲಲ್ಲಿ ಸುಡುಕಬೇಕಾಗುವುದು. ನರಕದ ವರ್ಣನೆಯಂತೂ ಓದಿದೊಡನೆ ಆರಿಗೂ 
ಅಸಹ್ಮವಾಗಿಯೇ ಇರತಕ್ಕು ದಷ್ಟೆ, ಇಬ್ಬರೂ ಅದಕ್ಕೆ ತಕ್ಕ ವರ್ಣನೆಯನ್ನೇ ಮಾಡಿರುವರು. ಅಜಿತ 
ಪುರಾಣದಲ್ಲಿಯ ಲೋಕವಿಭಾಗಪೇ ಒಂದು ವಿಷಯದಲ್ಲಿ ಉತ್ತಮವೆನ್ನಬಹುದು. ಏಕೆಂದರೆ ಲೋಕ 
ಸ್ವ ಊಪವೆಲ್ಲವನ್ನೂ ಒಂದೇ ಕಡೆ ಜೋಡಿಸಿ ಬರೆದಿರುಬ್ರದರಿಂದ ಇದಕ್ಕೆ ರನ್ನನು. ಇವರಿಬ್ಬರ ಕಾವ್ಯ 
ಗಳನ್ನೂ ನೋಡಿ--ಸಮಜೋಡಣಿ ಮಾಡಿರಬೇಕೆಂದು ತೋರುವುದು. ಕರ್ಮಪ್ರಕೃತಿಯ ವಿಷಯ 
ದಲ್ಲಿ ಪೊನ್ನನನ್ನು ಅನ.ಸರಿಸಿದಂತೆ ಕಾಣುವುದು; ನಾಮಕರ್ಮವನ್ನು ಮಾತ್ರ ಶಾಂತಿಪುರಾಣದಲ್ಲಿ 
ವಿಸ್ತರಿಸ ಜಿ” ಇರುವುದರಿಂದ, ರನ್ನನು ವಿಸ್ತಾರವಾಗಿ ಹೇಳಬೇಕಾಯ್ತು. ಜ್ಞಾನಾವರಣೀಯ 

B 


10 


ಕರ್ಮದಲ್ಲಿ ಚಂದ್ರಪ್ರ ಭಪುರಾಣದ ವಿಸ್ತಾರವು ಇನ್ನೆಲ್ಲಿಯೂ ಇಲ್ಲ; ಇದನ್ನು ಆಧುನಿಕರಾದ ಮನ 
ಶ್ಯಾಸ್ತ್ರವಿದರು ಪರಿಶೀಲಿಸಿದರೆ ಲಾಭವುಂಟು. 
ಜನ್ಮಾಭಿಸೇಕವನ್ನು ರನ್ನನು ವಿಸ್ತಾರವಾಗಿ ಬರೆದಿರುವುದರಲ್ಲಿ ಕಥಾಸಂದರ್ಭವು ಸ್ವಲ್ಪ 
ವಾದರೂ ವರ್ಣನೆಯಲ್ಲಿ ಪ್ರತಿಭೆ ಮಿತಿಮಾರಿ ಹೋಗಿರುವುದು. ಆಗಮಭಾಗಗಳಲ್ಲಿ ಕೆಲವು ಆದಿ 
ಪುರಾಣದಲ್ಲಿ ಇರುವುವು; ಕೆಲವು ಇಲ್ಲ; ಕೆಲವು ಶಾಂತಿಪುರಾಣದಲ್ಲಿ ಕಾಣಬಹುದು; ಕೆಲವು ಇಲ್ಲ. 
ಇವೆರಡರಲ್ಲಿಯ ಸಂದೇಹಾಂಶಗಳನ್ನು ಸರಿಮಾಡಿ ಕಾವ್ಯವನ್ನು ಸ್ಫುಟವಾಗಿ ಕವಿರತ್ನನು ಬರೆಗನೆಂದು 
ಹೇಳುವ 
ಎನಿತೊಳವು ಮನದ ಸಂಜೆಯ | 
ಮನಿತು ಮಸೆಂದಿಗ್ಗಮೆನಿಸುಗುಂ ಧರ್ಮದೊಳ || 
ಪ್ಪನುರಾಗ ಮೊದವುಗುಂ ರ | 
ತ್ನನ ಪಟ್ಟ ಜಿತನ ಪುರಾಣಮಂ ಕೇಳಲೊಡಂ | 
ಪೆಜವೊಳವುಳ್ಳು ನಿಲ್ಲಿಯೊಳವಾಗಮ ಭಾಷೆಗಳಿಲ್ಲಿಯುಳ್ಳುವಂ | 
ಪೆಜವುಳಿ ಕಾಣಲಾಗದಿನೆ ಪಂಪನ ಪೊನ್ನನ ಪೇಟ್ಪ ಕಬ್ಬಜೊಳ್‌ | 
ನೆಅಕಿಯೆ ಸರಿಸ್ಬುಟಿಂ ನೆಆಕಿಯದಿದ್ದು He ನುಡಿಜಿಯ್ದ ಬಲ್ಕೆ ಕ| 
ಣ್ದೆ ಅಕಿಯೆ ನೆಗಟ್ಟ್‌ ದಂ ಕನಿಚತುರ್ಮುಖನಾಗಮವೇದಿಯಪ್ಪು ದಂ॥ 
ರನ್ನನು "ಆಗಮನಿಸ್ತಾ ರನ್ನು ಮಾಡಲಿಕ್ಕೆ ಹಿಂದಿನ ಪುರಾಣಗಳ ಸಹಾಯವೂ ದೊರೆತುದಲ್ಲದೆ 
ಇವನು ಬರೆದ ಅಜಿತಪುರಾಣದಲ್ಲಿ ಕ ಸ್ವಲ್ಪವಸ್ಯೆ. ಅದರಿಂದ ಕೆಲವೆಡೆಗಳಲ್ಲಿ ಶಾಂತಿ 
ಪುರಾಣದಲ್ಲಿ ವಿಸ್ತಾರವಾಗಿರಲಾರದು. ಇದಲ್ಲದೆ ಪಂಪನು. 
ಇದುವೆ ಸುಕವಿಪ್ರಮೋದ | 
ಪ್ರಡಮಿದುನೆ ಸಮಸ್ತ ಭವ್ಯಲೋಕ ಪ್ರಮುದ ॥ 
ಪ್ರದಮೆನೆ ನೆಗಟ್ಟಾದಿಪುರಾ | 
ಬಜೊಳಆಾವುದು ಕಾವ್ಯಧರ್ಮಮಂ ಧರ್ಮಮುಮಂ | 
ಎಂದು ಉದ್ದೇಶವಿಟ್ಟಂತೆ ಕಾವ್ಯಧರ್ಮವನ್ನೂ, ಧರ್ಮವನ್ನೂ ಪ್ರಕಟಸುವ ಉದ್ದೇಶದಿಂದ ಶಾಂತಿ 
ಪುರಾಣವನ್ನು ಬರೆದಿರಲಿಕ್ಕಿಲ್ಲ. ರನ್ನನು-. 
ಜಿನರ್ಗಂ ತ್ರಿಕಾಲಯೋಗಂ | 
ಜಿನರ್ಗಂ ಸ್ವಾಧ್ಯಾಯಮಯ್ದು ಮಾ ಸಮಿತಿಗಳುಂ || 
ಜಿನರ್ಗಮೊಳವುಳ್ಳೊಡಂ ನೆ | 
ಯೆ ನೋಡಿ ನಂಬುಗೆ ಮಹಾಪುರಾಣದೆ ವಿಬುಧರ್‌ || 
ಎಂದು ಹೇಳಿಕೊಳ್ಳ ಬೇಕಾದರೆ ಅವನ ಕಾಲದಲ್ಲಿಯೇ ಜೈನಾಗಮವನ್ನು ತಿಳಿದವರು ಕಡಿಮೆಯಾಗಿದ್ದ 
ಕೆಂದು ಹೇಳಬೇಕು. ಪೊನ್ನನ ಕಾಲಕ್ಕೂ ರನ್ನನ ಲಕ್ಕ 60 ವರ್ಷಗಳಂತರವಿದ್ದರೂ 
ಇದರೊಳಗೆ ಮತದಲ್ಲಿ ಜ್ಞಾ ನವು ಕಡಿಮೆಯಾಗಲಿಕ್ಕೆ ಸಾವಕಾಶವೆಷ್ಟು ಬೇಕು? 


ಅತಿ ವಿಸ್ತಾರವಾದ ಜಾತು ಪೊನ್ನನಿಗೆ ಅಭಿರುಚಿಯಿಲ್ಲ. ಅವನಿಗೆ ಇದರಿಂದ ಕಥೆಯ 
ಸ್ವಾ ರಸ್ಯ ವು ಕೆಡದಿರಬೇಕಲ್ಲವೇ? 4« ಕಥ್ಲೆ ಕಿಡದಯುಂ ಸನಿ ತವದೆಯುಂ? ಹೇಳಬೇಕಸ್ಟೆ ? ಆದರೂ 
ಸ ಯೆಂಬರೆ, ವಸಂತಕಾಲ, ಜಲಕ್ರೀಡೆ, * ಕಾಳೆಗ್ರ ಚಂದ್ರಿಕಾವಿಹರಣ. ಇವೇ ಕೊಡಲಾದ 
ಪ್ರಸ್ತಾವದಲ್ಲಿ ಕಾವ್ಯಲಕ್ಷಣಕ್ಕೆ ತಕ್ಕ ಅತೆ ವರ್ಣನೆಯನ್ನು ತಕ್ಕ ಪುಟ್ಟಿಗೆ ವಿಸ್ತರಿಸಿಯೇ ಇರುವನು. 
ಚಾರ್ವಾಕನ್ಯಾ ಯವನ್ನು ಚರ್ಚಿಸುಲ್ಲಿ ಸಂಪನಂತೆಯೇ" ವಿಸ್ತ ಿಸಿರುವುದೂ "ಅಲ್ಲಜಿ ಪದಪ್ರಯೋಗ 
ದಲ್ಲಿಯೂ ೀಪಕತಸಿವುದು ಶ್ಚ ರ್ಯವೇ ಸರಿ. ಆದರೆ ಇದು ಶಾಸ್ತ್ರವಿಷಯವಾದುದರಿಂದ 


11 


ಶಾಸ್ತ್ರಕ್ಕೆ ತಕ್ಕ ಪದಗಳು ಇಬ್ಬರಲ್ಲಿಯೂ ಸಮನಾಗಿರುವುದೂ ಸಹಜವೇ ಸರಿ. ಶಾಂತಿನಾಥನ ರಾಜ್ಯ 
ವಿಸ್ತಾರವನ್ನು ವರ್ಣಿಸುವಲ್ಲಿಯೂ ಪಂಪನ ಆದಿಪುರಾಣದ ವರ್ಣನೆಯೊಡನೆ ತುಲನೆಮಾಡಬಹುದು. 
ಇವೆಲ್ಲವನ್ನೂ ನೋಡಿದರೆ ಶಾಂತಿಪುರಾಣದ ಕಥೆಯನ್ನು ಇದಕ್ಕೂ ಸಂಗ್ರಹವಾಗಿ ಬರೆವುದು 
ಸಾಧ್ಯವಲ್ಲವೆನ್ನ ಬೇಕು. ಸಂಪ್ರದಾಯದ ವರ್ಣನೆಗಳನ್ನು ಉಳಿದರೂ, ಕಾವ್ಯಲಕ್ಷಣವನ್ನು ಕೆಡಿಸ 
ದಿರಬೇಕಲ್ಲವೇ? ಮಲ್ಲಿನಾಥ ಪುರಾಣದ ಕಥಾಭಾಗವನ್ನು ನೋಡಿದರೆ, ಸಣ್ಣ ಕಥೆಯಿಂದ ವಿಸ್ತಾರ 
ವಾದ ಕಾವ್ಯವನ್ನು ಸಮೆದ ನಾಗಚಂದ್ರನ ಚಾತುರ್ಯವನ್ನು ನೋಡಿ ಶಾಂತಿಪುರಾಣವು ಇದಕ್ಕೂ 
ವಿಸ್ತಾರವಾದರೂ ಆಗಬಹುದು; ಸಂಗ್ರಹವಾಗುವುದು ಸಾಧ್ಯವಲ್ಲವೆಂದು ನಿರ್ಣಯಿಸಬಹುದು. 
೫. ಶಾಸ್ಟ್ರಭಾಗವಿಚಾರ. 
೧.  ನರಕಬಿಲಂಗಳ್‌ ಆದಿ ೪-81 ವ 
ಶಾಂತಿ vi 84 ವ 
ಅಜಿತ ೫1-6 ವ 
ಶಾಂತಿಪುರಾಣ, ಅಜಿತಪುರಾಣಗಳಂತೆ ಇವಕ್ಕೆ ಎರಡೆರಡು ಹೆಸರುಗಳು ಆದಿಪುರಾಣದಲ್ಲಿಲ್ಲ. 
೨. ತೀರ್ಥಕರ ಷೋಡಶಭಾವನೆಗಳು:- ಆದಿಪುರಾಣದಲ್ಲಿ ೪1-38 ವಚನದಲ್ಲಿ ವಿಸ್ತರಿಸಿ 
ಬರೆದಿಲ್ಲ. ಶಾಂತಿಪುರಾಣದಲ್ಲಿ ix 115-116ರಲ್ಲ 
ನಿಸ್ತರಿಸಿರುವುದು. 

೩. ದ್ವಾದಶಾನುಪ್ರೇಕ್ಷೆಗಳು:--ಶಾಂತಿಪುರಾಣ 21-111 ವ ಸೂಚನೆಮಾತ್ರವೇ ಇರುವುದು; 

ಅಜಿತಪುರಾಣ 11-63 ವ ವಿಸ್ತರಿಸಿರುವುದು. 

೪. ನಾಮಕರ್ಮ:-- ಶಾಂತಿಪುರಾಣ ೫।i- 11 ವಚನವನ್ನು ಅಜಿತಪುರಾಣವು ವಿಸ್ತರಿಸಿ 
ಹೇಳುವುದು. ಉಳಿದ ಕರ್ಮಗಳು ಎರಡರಲ್ಲಿ ಸಮನಾಗಿಯೇ ವರ್ಣಿತ 
ವಾಗಿರುವುವು. 

೫... ಸೋಡಶಸ್ವಪ್ನ:--ಆದಿಪುರಾಣದಲ್ಲಿ ರಗಳೆ, ಶಾಂತಿಪುರಾಣದಲ್ಲಿ 11-221-208 ಪದ್ಯ 

ಗಳು; ಅಜೆತಪುರಾಣದಲ್ಲಿ [1-12 ಒಂದೇ ಪದ್ಯ. 

೬. ಮೇಲೆ ಹೇಳಿದ ಸ್ವಸ್ನ್ನಗಳಿಗೆ ಫಲ:--ಆದಿಪುರಾಣದಲ್ಲಿ ಇವಕ್ಕೆ ಒಂದೊಂದಾಗಿ ಫಲವನ್ನು 
ಹೇಳಿಲ್ಲ; ಶಾಂತಿಪುರಾಣದಲ್ಲಿ ಒಂದೊಂದರ ಫಲ 
ವನ್ನೂ ಹೇಳಿರುವಂತೆ ಅಜಿತಪುರಾಣದಲ್ಲಿಯೂ ಇಲ್ಲ. 

೭. ಚಕ್ರವರ್ತಿಯ ರಾಜ್ಯನಿಸ್ತಾರದಲ್ಲಿ ಮೂರು ಪುರಾಣಗಳಲ್ಲಿ ಸಾಮಾನ್ಯವಾಗಿ ಒಂದೇ 

ವಿಧವಾಗಿದ್ದರೂ, ಕೆಲಕೆಲವೆಡೆಗಳಲ್ಲ ಭೇದನವುಂಟು 


ಆದಿ. ಅಜಿತ. ಶಾಂತಿ. 
ದುರ್ಗಭೂಮಿ 72000 78000 78000 
ಮ್ಲೇಚ್ಛರಾಜ್ಯ 18000 16000 18000 
ಸಂವಾಹನ 16000 14000 14000 
ದ್ರೋಣಾಮುಖ 85000 95000 96000 


ಆ. ಮೊದಲ ಮೂರು ಕಲಕೆಣಗಳ ತಿಥಿಗಳು ಶಾಂಶಿಪುರಾಣದಲ್ಲಿರುವಹಾಗೆ ಶಾಂತೀಶ್ವರ 
ಪುರಾಣದಲ್ಲಿಯಾಗಲಿ ಸುಮತಿಸಾಗರದಲ್ಲಿ ಯಾಗಲಿ ಇಲ್ಲ. ಆದರೆ ಸುಮತಿಸಾಗರಕ್ಕೂ ಆದಿಪುರಾ 
ಣಕ್ಕೂ ನಮ್ಮ ಅಜಿತಪುರಾಣಕ್ಕೂ ಈ ತಿಥಿಗಳಲ್ಲಿ ಭೇದವಿರವುದರಿಂದ ಸುಮತಿಸಾಗರದ ಆಧಾರ 
ವನ್ನು ಅಂಗೀಕರಿಸತಕ್ಕುಡೀ ಎಂಬ ಸಂಶಯವಾಗುವುದು. 


1% 


ಗರ್ಭಾವತರಣ:--(ಸೊನ್ನ) ಫಾಲ್ಗು ಣಶುದ್ಧ ಪಂಚಮಿ ಭರಣಿ. 
(ಕಮಲಭವ) ಭಾದ್ರಪದ ಬಹುಳ ಸಪ್ತಮಿ ಭರಣಿ. 

ಜನ್ಮಾವತರಣ:--(ಪೊನ್ನ) ಕಾರ್ತಿಕ ಶುದ್ಧ ಚತುರ್ದಶಿ ಭರಣಿ. 
(ಕಮಲಭವ) ಜ್ಯೇಷ್ಠ ಬಹುಳ ಚತುರ್ದಶಿ. 

ದೀಕ್ಷಾಗ್ರಹಣ:--(ಪೊನ್ನ) ಜ್ಯೇಷ್ಠ ಶುದ್ಧ ಚತುರ್ದಶಿ ಭರಣಿ. 
(ಕಮಲಭವ) ಜ್ಯೇಷ್ಠ ಬಹುಳ ಚತುರ್ಥಿ ಭರಣಿ. 


೬. ಶಾಂತಿಪುರಾಣದಲ್ಲಿಯ ಪುರಾಣಲಕ್ಷಣ. 


ಮುನಿಮಾರ್ಗೋಕ್ತ ಪುರಾಣ ಪದ್ಧತಿಗೆ ಲೋಕಾಕಾರಮುಂ ತೀರ್ಥವ | 
ರ್ತನಮುಂ ವ್ಯಾಪ್ತ ಚತುಗರ್ಗತಿಸಿ '$ಗಳುಂ ಭಾಸ್ವತ್ತಪೋದಾನ ಕೀ | 
ರ್ತನಮುಂ ತತ್ಸಲಸಿದ್ಧಿಯುಂ ನೆಗಟ್ಟು ಜೆಯ್ದ ಂಗಂ ಕವಿಪ್ರೋಕ್ತ ಕಾ | 
ವ ತಿಬಂಧೋಚತಮೆಂದು ದೇಶನಗರೀರಾಜ್ಯೋತ್ಸ ವಾಖ್ಯಾನದಿಂ | 
ಎಂದು ಸು ಅನಂತಪುರಾಣದಲ್ಲಿ ಹೇಳುವ (1. 66.) ಪುರಾಣಲಕ್ಷಣವನ್ನೂ 


ಆ ಪುರಾಣಕ್ಕಂ ಲೋಕಾಕಾರ ಕಥನಮುಂ, ದೇಶಥಿವೇಶೋಪಡೇಶಮುಂ, ನಗರಸಂಪತ್ಪರಿ 
ವರ್ಣನಮುಂ, ರಾಜ್ಯರಾಮಣೇಯಕಾಖ್ಯಾ ನಮುಂ, ತೀರ್ಥಮಹಿಮಸಮರ್ಥನಮುಂ, ಚತುರ್ಗತಿಸ್ವ 
ರೂಪ ನಿರೂಪಣಮುಂ, ತಪೋದಾನವಿಧಾನವರ್ಣನಮುಂ, ತತ್ಸಳಪ್ರಾಶ್ತಿಪ್ಟ ಪ್ರಕಟನಮುಮೆಂದಿಂತವ 
ಯವಂಗಳೆಂಟಕ್ಕುಂ 


ಎಂದು ಪಂಪನು ಆದಿಪುರಾಣದಲ್ಲಿ (1-42ವ) ಹೇಳುವ ಪುರಾಣಲಕ್ಷಣವನ್ನೂ ತುಲಣೆ ಮಾಡಿ 


ಪಂಪನು ಹೇಳುವುದನ್ನೇ ಒರಗಲ್ಲಾಗಿ ಭಾವಿಸಿ ಶಾಂತಿಪುರಾಣವನ್ನು ಸೋಡಿದಲ್ಲಿ' ಮೇಲೆ ಹೇಳಿದ 
ಎಂಟಿಂಗಗಳೂ ಇಲ್ಲಿ ಕಾಣಬರುವುನು. 


೧ ಲೋಕಾಕಾರ 201 6ವ- 11; ಮತ್ತು 50--51ವ 
೨. ದೇಶಸಿವೇಶ i 56—68. 
೩. ನಗರ ii 3—12 
೪. ರಾಜ ivy 68-09 
೫. ಕೀರ್ಥಕರಮಹಿಮೆ ೪1] 40-41 
೬. ಚತುರ್ಗತಿಸೈರೂಪ 
(೩) ಸಾರಕ vii 62S—101 (b) ತಿರ್ಯಕ್‌ x 4549 
(0) ನರ vi 87. 201--11ವ, (d) ದೇವ vii 10— 42 
೭ (೩) ತಪಸ್ಸು 1X. 105—-108 xj—-111ವ 
(0) ದಾನ vi 71-74 
೮. ತತ್ಸುಲಪ್ರಾಪ್ತಿ vi 123. vi) 20. 


ಉತ್ತಮಪಾತ್ರದಾನದ ಫಲವೇ ತೀರ್ಥಕರವೆಂದು ಬೋಧಿಸುವುದಲ್ಲವೇ ಶಾಂತಿಪುರಾಣ? 
೭. ವರ್ಣನಾಭಾಗ 
ಮಹಾಕಾವ್ಯದಲ್ಲಿ ಇಂತಿಷ್ಟು ವರ್ಣನೆಗಳಿರೆಬೇಕೆಂದು ಕವಿಗಳು ಹೇಳುವರು 


18 


ಉದಧಿ ಪುರಾಧಿಪ ಸುರ ಮಂ | 

ತ್ರಿ ದೂತ ಗಮನಾಜಿ ವಿರಹ ಪರಿಣಯ ಸುರತ | 
ರ್ತು ದಿನೇಶ ಚಂದ್ರ ಮಧು ಕುಭೃ | 

ದುದಕ ವನಸ್ಪತಿಯೆ ಕೃತಿಗೆ ಸದಿನೆಂಟಿಂಗಂ || 


ಎಂದು ಉದಯಾದಿತ್ಯಾಲಂಕಾರದಲ್ಲಿ ಹೇಳಿರುವ ಮಹಾಕಾವ್ಯಲಕ್ಷಣವು ಶಾಂತಿಪುರಾಣದಲ್ಲಿ ಇರು 
ಪ್ರದೇ ಎಂದು ಶರ್ಕಿಸುವರಿಗೆ ಕ್ರಮವಾಗಿ 


೧... 56 ೧0. vi 1—20 

೨. ಕ್ಕೆ. 88೨05 ೧೧. ೪111 97-98 

A 1 605೨-70, iy 46-_89ವ ೧೨. vii 123 

೪, jv 35-52 ೧೩. viii 60 

೫. 1 ತಕವ--61 ೧೪. viii 70.73 
೬. 11 51ವ ೧೫. vi— 109 

2. 1೪೫7 4೨ರ ೧೬. 1 80-110 
೮. 1೪ 7 ಮತ್ತು 7171 ೧೭. ೪೫11 28-80 
€. viii 87 (೮. vii 123145 


ಇವಲ್ಲದೆ ಇನ್ನೂ ಅನೇಕ ಕಡೆಗಳಲ್ಲಿ ವರ್ಣನಾಭಾಗಗಳನ್ನು ಓದಿ ಆನಂದಿಸಬಹುದು. 
೮. ನವರಸಗಳು. 


೧. vii 2239 40 87. ೫ iy 62 iy 30 
೨. 1 26 ೬. jy 697073 
a iy 70 ೭. 1 2373 
೪. vii 59. ix 52 ೮... 1೪. 12 vi 94 
೯. ix 1086. 
ಇವು ನೊದಲಾದ ಪದ್ಯಗಳಲ್ಲಿ ನವರಸಗಳನ್ನು ಕ್ರಮವಾಗಿ ತಿಳಿಯಬಹುದು. 
೯. ವಿದ್ಯೆಗಳು. 
ಕಮಲಭವನ ಶಾಂತೀಶ್ವರ ಪುರಾಣದಲ್ಲ 
ಪ್ರಜ್ಞಸ್ತೆ, ಕಾಮರೂಪಿಣಿ, ಅಗ್ನಿಸ್ತಂಭಿನಿ, ವಿಶ್ವಪ್ರಭೆ, ಪ್ರತಿಪೂತಗಾಮಿನಿ, ಆಕಾಶಗಾಮಿನಿ 


ಉತ್ಪಾದಿಸಿ, ವಸಂತಕಾರಿಣಿ, ಆವೇಶಿನಿ, ಪ್ರಸ್ಥಾಸಿನಿ, ಪ್ರಹರಿಣಿ, ಪ್ರಮೋಹಿಸಿ, ಸಂಕ್ರಾಮಣಿ, 
ಅವರ್ತಿನಿ, ಸಂಗ್ರಹಿಣಿ, ಭಂಜಿನಿ ಘಟ್ಟಿನಿ, ಪ್ರಹಾಸಿಸಿ, ಪ್ರಭಾತಿನಿ, ಪ್ರವರ್ತಿನಿ, ವಿಪ್ರರೋದಿನಿ, 
ಪ್ರಲಾಸಿನಿ, ವಿಕ್ಷೇಷಣಿ, ಶಬರಿ, ಚಾಂಡಾಳಿ, ಮಾತಂಗಿ, ಗೌರಿ, ಖಟ್ವಾಂಗಿ, ಮುದ್ದಿನಿ, ಶತ 
ಶಂಕಿನಿ, ಕುಶಾಂಡಿ, ವಿರಳವೇಗೆ, ಮಹಾವೇಗೆ, ಮನೋವೇಗೆ, ಚಸಲವೇಗೆ, ಪರ್ಣಲಘು, ಲಘು 
ರಶ್ರೇಣಿ, ಪ್ರಭಾತಿನಿ, ಪ್ರಭಂಕರಿ, ವೇಗಾವತ್ತಿ, ವೈತಾಳಿ, ಸರ್ವವಿದ್ಯಾಚ್ಛೇದಿನಿ, ಮಹಾಜ್ವಾಳಿನಿ, 
ಯುದ್ಧ ನೀರ್ಯೆ, ಬದ್ಧ ಮೋಚಿನಿ, ಪ್ರಹರಣಾವರಣಿ, ಭ್ರಮರಿ, ಅಭೋಗಿನಿ--ನೊದಲಾಗಿ 
ವಸುಸ್ತೆ ವಿದ್ಯಂಗಳೆಂದು ಹೇಳಿರುವುದು (ಕ. ಶಾಂತೀಶ್ವರ ಭಃ 1ವ) 
ನಮ್ಮ ಪೊನ್ನನ ಶಾಂತಿಪುರಾಣದಲ್ಲಿ 
ರೂಪಪರಾವರ್ತನ 11-66 ಮಹಾಬಲ ೪।—27ವ 
ಗಗನಗಾನಿನಿ 111-—-60ವ ಹೇತಿವಿದಾರಿಣಿ vಃ--37ವ 


14 


ಪರ್ಣಲಘು iv 96ವ ಬಂಧವಿಮೋಚನಿ ೪1 3?ವ 
ಬಹುರೂಪಿಣಿ ೪1 34ವ ಅವಲೋಕಿಸಿ ix 6ವ 
ಘೋಷಣವಿದ್ಯೆ 11. 34ವ ಬಳಾಭಿದಾನಂ-  11-3?ವ 


ಈ ವಿದ್ಯೆಗಳ ಹೆಸರುಗಳು ದೊರಕುತ್ತವೆ. 

ಇಂತಹ ವಿದ್ಯೆಗಳನ್ನು ಸಾಧಿಸಿದ ಖೇಚರರು ವಿದ್ಯಾಧರರಾಗುವರು. ಇವನ್ನು ಸಾಧಿಸಿ ರಾವ 
ಣನೇ ಮೊದಲಾದ ಅಸುರರು ರೋಕಕಂಟಕರಾಗಿ ವಾಸುಜೀವನೊಡನೆ ಪ್ರತಿವಾಸುದೇವರೆನಿಸ 
ಯುದ್ದಮಾಡಿ ಸತ್ತರು. 

ಧಿ ಎದಿ 

೧೦. ಛಂದಸ್ಸು. 

ಆದಿಪುರಾಣ, ಶಾಂತಿಪುರಾಣ, ಅಜಿತಪುರಾಣಗಳಲ್ಲಿ ದೊರಕುವ ಹಲವು ಛಂದಸ್ಸಿನ ಪದ್ಯಗಳ 

ಸಂಖ್ಯೆ ಈ ಕೆಳಗೆ ತೋರಿಸಿರುವಂತೆ ಕೊಟ್ಟರುವುದು. (ಇಲ್ಲಿ ಸ್ವಲ್ಪ ತಪ್ಪಿದ್ದರೂ ಇರಬಹುದು. ) 


ಆದಿ ಶಾಂತಿ ಅಜಿತ 
ಕಂದ 1026 1169 582 
ಮತ್ತೇಭ (ಶಾರ್ದೂಲ) 214 157 72 
ಚಂಪಕ (ಉತ್ಪಲ) 211 283 87 
ಮಹಾಸ್ರಗ್ಗರ (ಸ್ರಗ್ಗರ) 125 28 35 
ಪೃಥ್ವಿ 24 5 ಟ್ರ 
ಅಕ್ಕರ 4 5 ತ 
ಶಾರ್ಜ್ಗ 1 ಗ 
ಉಜ್ವಲ 4 ತ ನ 
ರಗಳೆ 2 1 3 
ಹರಿಣಿ 3 20 2 
ಮಾಲಿನಿ 7 4 9 
ತ್ರಿಪದಿ ಶಿ 3 ಚ 
ಉತ್ಸಾಹ 1 6. ಪು; 
ಮಲ್ಲಿಕಾಮಾಲೆ — 3 ಜ್‌ 
ಮಂದಾಕ್ರಾಂತ — 3 pos 
ಶಿಖರಿಣಿ — 9 
ತರಳ 1 ಹ 
ಆರ್ಯೆ — — 1 
ಇಂದ್ರವಜ್ರ — ಆ 1 
ಒಟ್ಟು 1623 1636 791 


ಮೇಗಣ ಪಟ್ಟಿಯಿಂದ ಪೊನ್ನ ನಲ್ಲಿ ವೃತ್ತಗಳ ಜಾತಿ ಬಹಳ; ರನ್ನನಿಗೆ ಕೆಲವು ಪ್ರಾಚೀನ 
ವೆಂದೂ ತತ್ಕಾಲಕ್ಕೆ ತಕ್ಕುವಲ್ಲವೆಂದೂ ತಿಳಿದಿರಬಹುದು. ಶಾಂತಿಪುರಾಣದಲ್ಲಿಯ ಸಂಖ್ಯೆಗೂ ಅಧಿಕ 
ವಾಗಿ ಆದಿಪುರಾಣದಲ್ಲಿಯೂ ಅಜಿತಪುರಾಣದಲ್ಲಿಯೂ ಮತ್ತೇಭ ಮಹಾಸ್ರಗ್ಯರಗಳು ಇರುವುವು. 
ಇವು ಶಾಂತಿರಸಕ್ಕೆ ಅಷ್ಟು ಸೊಗಯಿಸಲಾರವು. ಸಮವೃತ್ತಗಳಲ್ಲಿ ಇವು ಮೃದೂಕ್ತಿ ಯನ್ನು ಹೇಳ 
ಲಾರವು. ವೀರ್ಯ ಅದ್ಭುತ, ಭಯಾನಕ ರಸಗಳಿಗೆ ಇವು ತಕ್ಕುವು. ಶಾಂತಿರಸಕ್ಕೆ ಚಂಪಕವು 
ತಕ್ಕುದೆಂದು ಕಾಣುವುದು. 


15 
೧೧. ಶಾಂತಿಪುರಾಣದ ಕನ್ನಡ. 


ತಾನು ಬರೆವ ಕನ್ನಡವು ತಿರುಳಗನ್ನಡವೆಂದು ಹೇಳಲಿಕ್ಕೆ... 
ರಾಜ ಸುಧಾನಿಯ ಪುಟವಹ? | 
ಸಾಜದ ಪುಲಿಗೆಣಕಿಯ ತಿರುಳಗನ್ನಡದೊಳ್‌ ನಿ | 
ರ್ನಾಜಡೆಸಕದೊಳ್‌ ಪುದಿದೊಂ | 
ಡೋಜೆಯ ಬಲನಿನಿಯ ಕವಿತೆ ಪಂಪನ ಕವಿತೆ | 
ಎಂದು ಪಂಪನು ವಿಕ್ರಮಾರ್ಜುನನಿಜಯದಲ್ಲಿ ಹೇಳಿಕೊಂಡಿರುವನು. 
ರನ್ನನು ಹಾಗೆಯೇ 
ಕನ್ನಡಮೆರಡಜು ನೂಅಜ | 
ಕನ್ನಡಮಾ ತಿರುಕೆಗ್ನು ಡಂ ಮಧುರಮ್ಯೋ | 
ತ್ಪನ್ನಂ ಸಂಸ್ಕೃ ಎ ತಮೆನೆಸ ಸೆಂ। 
ಪನ್ನಂ ನೆಗಲ್ಲು ಭಯಕವಿತೆಯೊಳ್‌ ಕವಿರನ್ನಂ | 


ಎಂದು ಗದಾಯುದ್ಧದಲ್ಲಿ ಹೇಳಿಕೊಂಡಿರುವನು. 
ಪೊನ್ನ ನಾದರೆ ಹೀಗೆ ತನ್ನ ಕನ್ನಡವನ್ನು ಹೊಗಳಿಕೊಂಡಿಲ್ಲ ಆದರೂ ಆದಿಪುರಾಣದ 

ಕನ್ನ ಡದಹಾಗೆ ತಿರುಳಗನ್ನ ಡವನ್ನೇ ಬರೆದಿರುವನು. ಕೇಶಿರಾಜನ ಶಬ್ದ ಮಣಿದರ್ಹಣದ ಸೂತ್ರಗಳಿಗೆ 
ಅನುಸರಿಸಿದಂತೆಯೇ ಬರದಿರುವನು. ಈತನು ಪ್ರೌಢಕವಿಯಾದುದರಿಂದ ಇವನ ಪ್ರಯೋಗಮಾರ್ಗವೇ 
ತನಗೆ ಲಕ್ಷ್ಯವೆಂದು ದರ್ಪಣಕಾರನು ಸ್ಪಷ್ಟವಾಗಿ 

ಗಜಗನ ಗುಣನಂದಿಯ ಮನ | 

ಸಿಜನಸಗನ ಚಂದ್ರಭಟ್ಟ ಗುಣವರ್ಮಶ್ರೀ | 

ನಿಜಯರ ಹೊನ್ನನ ಹಂಪನ | 

ಸುಜನೋತ್ತಂಸನ ಸು;ಕಾರ್ಗಮಿದಳಕೊಳೆ ಲಕ್ಷ್ಯಂ | 


ಎಂದು ಹೇಳಿರುವುದರಿಂದ ಪ್ರಯೋಗದಲ್ಲಿ ಪೊನ್ನನ ಮಾರ್ಗವು ಸುಮಾರ್ಗವೆಂದೇ ಹೇಳತಕ್ಕು ದು. 
ಆದರೂ ಈ ಎರಡು “ಪ್ರರಾಣಗಳೊಳಗೆ ಪ ರ್ರಯೋಗಗಳಲ್ಲಿ ಅಲ್ಲಲ್ಲಿ ಸ್ವಲ್ಪ ತಾರತಮ್ಯ ನು ಕಾಣ 


ಬರುವುದು. ಆದಿಪುರಾಣದಲ್ಲಿ ಹೊಸಗನ್ನಡದ ಪ್ರಯೋಗಗಳಂತೆ ಕಾಣುವ ps ಅಧಿಕ 
ವೆಂದೂ ಹೇಳಬಹುದು. ಉದಾಹರಣೆಗಾಗಿ ಕೆಲವು: 


೧. ತಿಂಗಳಿಂಗೆ, ಆದಿ 1-9, vi—16 ಶ.ದ ಸೂ 48. 
ಪೋಲುವುದೆ, ಅಜಿತ 11-71; ಭಯಂಗೊಳುಗುಂ, ಗದಾ ೫-8; 
ಪವನಜ, (ಪ್ರಥಮಾವಿಭಕ್ತಿ) ಗದಾ. ೪[-48; ಕಲುನಿಲೆನಿಂದಂ, ಅಜಿತ 21. 4. 
೨. ಓಲ್‌ (ವೊಲ್‌ ಎಂಬಲ್ಲಿಗೆ) ಅಜಿತ i 20; ೪][-3. 
೩. (ಬಿಂದುಲೋಪ] ತೌಕಲ್‌ ತವುಕಲ್‌, ಶಾಂತಿ೪. 71; ಜಾದು, ಶಾಂತಿ 11-88. 
ನಾಟು, ಆದಿ 1೫-45 ಶ. ದ ನಾಂಟು. 
೪. [ಡ್ವಿತೀಯಾವಿಭಕ್ತಿಯ ಅ] ಲಕ್ಷ್ಮಿಯ, ಆದಿ 1-71; ಮೆಯ್ಯ ಆದಿ ೪-56; 
ಮನವ, ಅಜಿತ 1 88; ಶಾಂತಿ 17. 104 ಸಂತತಿಯ? 
೫. ಅಕಾರಕ್ಕೆ ಒಕಾರ--ಅನುಕರಿರ್ಪೊ ಅಜಿತ 1. 26 ಆರ್ದ್ವಿರ್ವರ್ಪೊ1% 51. 
ಲಘುಕರ್ಮನಾದರ್ಪೊ, ೪. 46. 


ತಣಿರ್ವೊ, ಆದಿ ೪1 47; ಕುಡುರ್ವೊ, ೫x. 9; ಚಿಂತಿಸಿದೊಂಗಂ, 1. 87. 


16 


ಶಾಂಕಿಪುರಾಣದಲ್ಲಿ ಇಂತಹೆ ಪ್ರಯೋಗಗಳು ಅಧಿಕವಾಗಿವೆ. 1. 47. 

6. ಆದಿಪುರಾಣದಲ್ಲಿ ದೊರಕುವ--ಸಯಿಸುವೆವು, ನಿಂಜಿನು, ಕೃ ತಾರ್ಥರೆಮಾದಪ್ಪೆವು 
(ix. 76, 92, 10) ಮೊದಲಾದ ಸಂಶಯಾಸ್ಪದವಾದ ಪ್ರಯೋಗಳು ಶಾಂತಿಪುರಾಣ 
ದಲ್ಲಿ ದೊರಕುವುದಿಲ್ಲ. 

೭. ದರ್ಷಣಕಾರನು ಸೂತ್ರ 71ರ ಪ್ರಣೋಗದಲ್ಲಿ-- 
ಕಳ್‌ ಎಂಬ ಧಾತುವಿಂಗೆಲ್ಲಿಯುಂ ದ್ವಿತ್ವಮಿಲ್ಲ--ಕಳಲ್ಪೋದಂ, 
ಕಳಲ್ಬಂದಂ, ಕಳದೆ ಬಂದಂ....... ಎಂದು ಹೇಳಿರುವನಾದರೂ 

ಕಳ್ಳದ ಎಂಬ ಪ್ರಯೋಗವು ಶಾಂತಿ 1-88; ಆದಿ 11-7ರಲ್ಲಿ ದೊರಕುವುದರಿಂದ ಇದೇ 

ಸುಮಾರ್ಗವಲ್ಲದೆ ಕಳದೆ ಎಂಬುದು ಮಾರ್ಗವಲ್ಲ. 


೮. ತಿಥಿಲದ್ವಿತ್ವದಲ್ಲಿ ಶಾಂತಿಪುರಾಣದಲ್ಲಿ ಸಂಶಯವೇ ಹುಟ್ಟುವುದಿಲ್ಲ. 
ಅಗಲ್ಲು ರದೊಳ್‌ ಆದಿ xii-119. 
ಕೊರಲ್ಲೆ ಅಜಿತ 11 43; ಅರಲ್ಲಳ್‌ ಅಜಿತ ೪।-38; 
ಅಗಲ್ಲ ಗದಾ 11-54; 1111. 22. 

ಕೇಶಿರಾಜನು ತಿರಸ್ಕರಿಸುವ ತೆಲುಗಿನ ಶಿಥಿಲವು ರನ್ನನ ಗದಾಯುದ್ಧವನ್ನು ಹೇಗೋ ಪ್ರವೇಶಿ 

ಸಿರು್ರದು ಆಶ್ಚರ್ಯ:--(ಸೂತ್ರ 59) 
| ದ್ರೋಣ....11. 81; ಬ್ರಹ್ಮರ್‌ 1(. 22. 
ಇಂತಹ ಆಂಧ್ರರ ಶಿಥಿಲವು ಆದಿಪುರಾಣದಲ್ಲಿಯಾಗಲಿ, ಶಾಂತಿಪುರಾಣದಲ್ಲಿಯಾಗಲಿ ಇಲ್ಲ. 


೯. ಕಂದಾರ್ಥದ ಕೊನೆಯಲ್ಲಿ ಲಘುವನ್ನಿಟ್ಟ ಪದ್ಯವು ಶಾಂತಿಪುರಾಣದಲ್ಲಿ ದೊರಕಲಿಲ್ಲ. ಆದರೆ 
ಮುಕ್ಕುಳಿಸಿ ಯುಗುಲ್ವ ಮಧುವಿಂ | 
ಮಿಕ್ಕೆಸೆವಾನೋದಮಿದಅ ತಣ್ಣ ಂಪಿನೊಳೊಳ || 
ಪೊಕ್ಕುದೆನೆ ಮಧುವ ಕಂಪಂ | 
ಮುಕ್ಕುಳಿಸಿದ ವಕುಳಮಾರುಮಂ ಸೊಕ್ಕಿಸದೇ | 
ಎಂಬ ಆದಿಪುರಾಣದ (೫1 124) ಪ್ರಯೋಗವೂ ಗದಾ ಯುದ್ಧದ 111-6-11/ ಮತ್ತು 18 ಪ್ರಯೋ 
ಗವೂ ಸಂಶಯವಾದ ಪ್ರಯೋಗಗಳು. 
೧೦. ಮೆಅಕಿ._ಸಕರ್ಮಕವಾಗಿ ಜೈನಪ್ರಯೋಗವುಂಟು. ಬೇರೆ ಪ್ರಯೋಗವೂ ನಮ್ಮ ಈ 
ಮೂವರು ಪುರಾಣಕವಿಗಳಲ್ಲ ಇಲ್ಲ. 
ಮೇಣ್‌--ನಿಕಲ್ಬಾರ್ಥದಲ್ಲಿಯೇ ಪ್ರಯೋಗವಲ್ಲದೆ ಜೈನೇತರರಂತೆ "ಮತ್ತು? ಎಂಬರ್ಥದಲ್ಲಿ 
ಇಲ್ಲ. 
೧೧. ಸೆಂಸ್ಕೃತವಲ್ಲದೆ ಇತರ ಭಾಷೆಯಿಂದ ಬಂದಿರಬಹುದಾದ ಶಬ್ದಗಳು: 
ಭಾಪು 1 ಆದರೆ 111 101] ಹೋಯಿರೆ 1111 20- - 
ಇವು ಅನುಕರಣ ಶಬ್ದಗಳು. ಶಾಂತಿಪುರಾಣದಲ್ಲಿ ಇವು ಹೆಚ್ಚಾಗಿಲ್ಲ. 
ಆದಿಪುರಾಣದಲ್ಲಿ ಅನುಕರಣವಲ್ಲದ ಶಬ್ದ ಗಳು: 
ಸರಿಗೆ ೪33; x1. 22 
ಜಟ್ಟಿಗರ್‌ 1111 48 
ಠಾಣ xi 36 
ತಕ್ಕು?' xiv 134 


17 


ಅಜಿತಪುರಾಣದಲ್ಲಿ ಇಂತಹ ಶಬ್ದಗಳು ಇನ್ನೂ ಹೆಚ್ಚಾಗಿವೆ: - 
ಒಕ್ಕಣಿಸು 1. 83 


ಠವಣಿಸು 20 
ಜುಂಕ v.55 
ಜೆಕಿರ ಫ್ಯಾ 
ಸಿನಿರ 

ಸಿಪ್ಪು 


೧೨. ಕೇಶಿರಾಜನ ಧಾತುಪಾಠವು ಅಸಮಗ್ರವೆಂದು ಹೇಳಬೇಕಾಗಿಲ್ಲ. 
ಅವಚಜು ಶಾಂತಿ | 08, ಆದಿ |1| 37, xi 130. 


ಸೊದಳ್‌ 11 8೨ ಆದಿ iL 5 
ಒಣರ್‌ ಶಾಂತಿ 1 87 ಆದಿ |] 46. 
ಬೀಟಕ್ಕೊಳ್‌ iv. 101; ಆದಿ xi 134 
ಅವ್ವಳಿಸು il 98; ಆದಿ iy 12 
ತಟ್ಕಿಯಿಸು 11 117 ಆದಿ [1] 20 
ಈಲಕ್ಕೂ೯್‌ 111 329 ಆದಿ] 84 
ಗೆಡೆಗೊಳ್‌ 111 29) Oxi 154 
ಆಟಂದು ii 74 ಆದಿ 1 60 
ತೆರಳ್‌ ii 92 ಆದಿ] 62 
ಪೂಣ್‌ (ಬಿಲ್ಲೆ) iv 234 ಆದಿ ೬11 103 
ಈಡಾಡು vy 26 ಆದಿ 1 37 
ಬಾಯ್ಕೇಲ್‌ 1 180 ಆದಿ ೬7 29 
ಸಣ್ಣಿಸು iv 3೪ ವ ಆದಿ 30 47 


ಇವೇ ಮೊದಲಾದ ಅನೇಕ ಧಾತುಗಳನ್ನು ಧಾತುಪಾಠಕ್ಕೆ ಸೇರಿಸಬೇಕಾಗಿರುವುದು. 
೧೩. ಪ್ರಾಚಿ”ನವಾದ ಕನ್ನಡದಲ್ಲ ಮುಖ್ಯವಾಗಿ ಗಮನಿಸತಕ್ಕುದು ಅ. ಲ ಪ್ರಯೋಗ. ಇವು 
ಪ್ರಾಸದಲ್ಲಿ ದೊರಕುವ ಪದ್ಯಗಳ ಸಂಖ್ಯೆಯನ್ನು ಈ ಕೆಳಗೆ ತೋರಿಸಿದೆ: 


ಆದಿ. ಶಾಂತಿ. ಅಜಿತ. 
ಅ 27 32 14 
ಟಿ 10 17 6 


ರನ್ನನ ಅಜಿತಪುರಾಣದಲ್ಲಿ ಒಂದೆಡೆಯಲ್ಲಿ ಆಕಾರವು ತಪ್ಪಿದೆ (೪. 55) 
ಆದಿಪುರಾಣದಲ್ಲಿಯೂ ಶಾಂತಿಪುರಾಣದಲ್ಲಿಯೂ ಅ ತನ್ಪಿಲ್ಲ. ಕಾರದಲ್ಲಿ ಆದಿಪುರಾಣದಲ್ಲಿ 
ಎರಡುಕಡೆ ತಪ್ಪಿದೆ. 
ಬಾಸುಲ್‌, ಮುಲುಗು-- 
ಶಾಂತಿಪುರಾಣದಲ್ಲಿ ಒಂದೆಡೆ ತಪ್ಪಿದೆ 
ಮುಲುಗು. 
ಶೃಂಗಾರಕವಿಯೂ, ಕೇಶಿರಾಜನೂ ಒಪ್ಪದಿರುವ ಕುಳ, ಕ್ಷಳ, ಕನ್ನಡ ಲ, ಮೂರನ್ನೂ ಪ್ರಾಸ 
ದಲ್ಲಿಡುವುದು ತಪ್ಪಾದರೆ ಆದಿಪುರಾಣದ 
C 


18 


ನೆಲಸಿರ್ದ್ವ ವಜ್ರ ಪಂಜರ | 
ಮಳಜುವಿನಂ ಪಾಯ್ಜ ಸಿಂಧುರಾರಾತಿಯನು | 
ಜ್ಜ್ವಳತನುವನಭ ಪಥದ | 
ತ್ತ ಳಂಥಿಸಲ್ಫಿರ್ದ್ದುದಂ ಚಮೂಪತಿ ಕಂಡೆಂ | xvi 45 
ಪ್ರಯೋಗವು ಸಂದೇಹಾಸ್ಪದವಾಗಿದೆ. 
ವಾಚಕರಿಗೆ ಓದುವಂದು ಶಾಂತಿಪುರಾಣದಲ್ಲಿ ಮಾರ್ದವವೂ, ಆದಿಪುರಾಣದಲ್ಲಿ ಗಾಂಭೀರ್ಯವೂ, 
ಅಜಿತಪುರಾಣದಲ್ಲಿ ವಾಗ್ಧಾರೆಯೂ ಕಾಣಬರುತ್ತವೆ. ಶಾಂತಿಪುರಾಣದಲ್ಲಿಯೇ ಮಾರ್ದವವು ಅಧಿಕ 
ವೆನ್ನ ಬಹುದು. 
ಇನ್ನು ತಿರುಳಗನ್ನಡದಲ್ಲಿ ಶಾಂತಿಪುರಾಣದ ಕನ್ನಡವು ಕನ್ನಡದ ತಿರುಳಲ್ಲದಿದ್ದರೆ ಆದಿಪುರಾಣ 
ದಲ್ಲಿಯೂ ತಿರುಳಗನ್ನಡವಿಲ್ಲ. 
« ನೋಡಿರೆ ಪೇಟ್ವ ಮೂಜುವರೆ ಭಾಸೆಗಳಂ ಪೆಜರರ್ಥಮ'.... 
ಎಂದು (xii. 77) ಪೊನ್ನನು ಹೇಳುವುದಕ್ಕೂ ಛಂಜೋಂಬುಧಿಯ ನಾಗವರ್ಮನ ಮಾತಿಗೂ 
ಏನಾದರೂ ಸಂಬಂಧವಿರಬಹುದೇ? 
೧೨. ಪೊನ್ನನ ವಿಷಯವಾಗಿ ಕನಿಗಳ ಅಭಿಪ್ರಾಯಗಳು. 


ಪೊನ್ನನನ್ನು ಕೊಂಡಾಡಿ ಕೊನೆವವರಲ್ಲಿ ಮೊತ್ತಮೊದಲಿಗನಾದ ರನ್ನನು ಏನು ಹೇಳಿರುವನು? 
ಪಂಪ, ಪೊನ್ನ, ರನ್ನ ಈ ಮೂವರಲ್ಲದೆ ಜಿನಸಮಯದೀಪಕರಾರೂ ಇಲ್ಲ. ಆದಿಪುರಾಣದೊರೆಗೂ 
ಶಾಂತಿಪುರಾಣದೊರೆಗೂ ಸರಿಯಾಗಿರುವ ಪುರಾಣವನ್ನು ಬರೆಯಬೇಕೆಂದು ದಾನಚಿಂತಾಮಣಿಯಾದ 
ಅತ್ತಿಮಬ್ಬೆ ಹೇಳಿದುದರಿಂದ ಅಜಿತಪುರಾಣವೆಂಬ ಪುರಾಣತಿಲಕವನ್ನು ರನ್ನನು ಬರೆದನು. ಅವೆರಡು 
ಪುರಾಣಗಳೊಡನೆ ಸರಿತೂಗುವುದೆಂದೂ ಹೇಳಿರುವನು. ಇಷ್ಟೇ ಅಲ್ಲ. ಅಲ್ಲಲ್ಲಿ ಪೊನ್ನನಅಭಿಪ್ರಾಯ 
ಗಳನ್ನು ವಿಶದೀಕರಿಸುವನು ಶಾಂತಿ x 43, 45, x 216 ಅಜಿತ 1) 64, 45, 123ಕ್ಕೆ 
ಸರಿಯಾಗಿವೆ. ರನ್ನನ ಜಿನಜನ್ಮಾಭಿಸೇಕ ವರ್ಣನೆಯಂತೆ ಹಿಂಜಿ ಆರೂ ವರ್ಣಿಸಿಲ್ಲವೆಂದೂ ಮುಂಜಿ 
ಆರೂ ವರ್ಣಿಸಲಾರರೆಂದೂ ಹೇಳಿಕೊಂಡಿರುವನು. 
ರನ್ನನಾದ ಬಳಿಕ ನಾಗಚಂದ್ರನು (1105) ಮಲ್ಲನಾಥಪುರಾಣದಲ್ಲಿ:.. 
ಮನ್ನಿಸುಗೆ ಕೃತಿಗೆ ಸೌಭಾ | 
ಗ್ಯೋನ್ನತಿಯಂ ಸುಕವಿ ಸಂಸನಾದಿಪುರಾಣ | 
ಪೊನ್ನನ ಶಾಂತಿಪುರಾಣಂ | 
ರನ್ನನ ಕೃತಿರತ್ನಮೆನಿಸಿದಜಿತಪುರಾಣಂ | 
ನಯಸೇನನು (1132) ಪೊನ್ನನ ಮಹೋನ್ಸ್ನತಿವೆತ್ತ ಬೆಡಂಗು 
ಅಸಗನ ದೇಸೆ ಪೊನ್ನನ ಮಹೋನ್ನತಿವೆತ್ತ ಬೆಡಂಗು ಪಂಪನೊಂ | 
ದಸದೃಶಮಪ್ಪ ಪೂರ್ವರಸಭಾವ ಗಜಾಂಕುಶನೊಳ್ಳುವೆತ್ತು ರಂ | 
ಜಿಸುವ ಸದರ್ಥದೃಷ್ಟಿ ಗುಣವರ್ಮನ ಜಾಣ್‌ ಕವಿರತ್ನನೋಜಿ ಶೋ | 
ಭಿಸೆ ನೆಲಸಿರ್ಕೈೆ ಧಾರಿಣಿ ಮನಂಗೊಳೆ ಮತ್ಕೃತಿಯೊಳ್‌ ನಿರಂತರಂ | 
ಧರ್ಮಾಮೃತ i. 39 
ಕರ್ಣಪಾರ್ಯ (1140) 
ಹೊನ್ನ್ನನ ರನ್ನನ ಪಂಪನ | 
ಸನ್ನುತಕವಿತಾಗುಣಕ್ಕೆ ಸರಿದೊರೆಸಮನ || 
ಪ್ಪನ್ನರ್‌ ಕಾವ್ಯಕಳಾಸಂ | 
ಸನ್ನರ್‌ ಸೆಜರೂಳರ ಧರಿಯೊಳಿನ್ನುಂ ಮುನ್ನುಂ | 


19 


ಕಾವ್ಯಾವಲೋಕನಕಾರನಾದ ನಾಗವರ್ಮನು (1146) ಈ ನಮ್ಮ ಮೂವರ ಗ್ರಂಥಗ 
ಳಿಂದಲೂ ಲಕ್ಷ್ಯಕ್ಕೆ ಸದ್ಯಗಳನ್ನು ಉದ್ಭರಿಸಿರುವನು. ಶಾಂತಿ 111. 47, ೪. 85ನ್ನು ಶ್ಲೇಷೋಷಮೆಗೂ 
ವ್ಯತಿರೇಕಕ್ಕೂ ಉದ್ಧರಿಸಿರುವನು. 
ದುರ್ಗಸಿಂಹನ (1145) ಪಂಚತಂತ್ರದಲ್ಲಿ... 
ಸಡೆದಂ ವಿಶ್ವಾ | 
ಬಸರ ಕ ಷ್ಕೃ ನರೇಂ| 
ದ್ರನೀಯೆ ಕವಿಚತ್ರ ವರ್ತಿ ವೆಸರಂ ಪೊನ್ನಂ | (1 24) 
ಮಾರ್ಗದ್ವಯ ಪರಣತ ಕನಿ | 
ಮಾರ್ಗಮನೋಹಾರಿಯಾದುದೆಂದಖಿಲಬುಧರ್‌ || 
ನಿರ್ಗರ್ವರಾಗಿ ಪಂಪನ | 
ಗೀರ್ಗುಂಫದ ೆಂಪನಾಗಳುಂ ಬಣ್ಣಿಸುವರ್‌ || 1.25 
ಎಂಬಲ್ಲಿ ಪೊನ್ನನ ನಿಷಯವಾದ ಪದ್ಯವು ಅಸಮಗ ಗ್ರವಾಗಿರುವುದರಿಂದ ಪಂಪನ ಧಾಟಿಯನ್ನು 
ವರ್ಜಿಸಿರುವಂತೆ" ಪೊನ್ನನ ಕವಿತಾಗುಣದನ್ನು ವರ್ಣಿಸಿದ ಭಾಗವು ನಮಗೆ ಡೊರೆಯದಿರಬಹುದೋ 
ಏನೋ ತಿಳಿಯಲಾಗದು. ಪೊನ್ನ ಪಂಪರನ್ನು ಹೊಗಳಿದ ಈ ದುರ್ಗಸಿಂಹನು ರನ್ನನ ಹೆಸರನ್ನೇ 
ಎತ್ತದಿರುವುದು ಆಶ್ಚರ್ಯವಾಗಿದೆ. 
ನೇಮಿಚಂದ್ರನು (1170) ಲೀಲಾವತಿಯಲ್ಲ ವ್ಯಕ್ತವಾಗಿ ಹೇಳದಿದ್ದರೂ 
ಮತಿಮಂಥಾದ್ರೀಂದ್ರದಿಂದಂ ಜಿನಪತಿಮತ ವಾರಾಸಿಯೊಳ್‌ ನೂತ್ನರತ್ನ | 
ತ್ರಿತಯಂ ಧರ್ಮಾಮೃತ “rey 
ಎಂದು (1. 77) ನಮ್ಮ ಕನಿರತ್ಸತ್ರಯರ ಕಾವ್ಯರತ್ನಗಳನ್ನು ಸೂಚಿಸಿರುವನು. 
ಅಗ್ಗ ಳನು (1189) ಚಂದ್ರಪ್ರ ಭಪುರಾಣದಲ್ಲಿ-- 
ನಯದಿಂ ಪಂಪನೊಅಲ್ಲು ನಿರ್ಮಿಸಿದ ಪೊನ್ನಂ ಪ್ರೀತಿಯಿಂ ಪೇಟ್ದ ಭ | 
ಕ್ರಿಯಿನಾ ರತ್ನಕನೀಶ್ವರಂ ಸಮೆದ ತತ್ಕಾವ್ಯತ್ರಯಕ್ಕಂ ಜಗ | 
ತ್ರ್ರಯಮುಂ ಮುಂ ಬೆಲೆಯಾಗಿ ಫಪೋಯ್ತೆನೆ ಬಲಃಕ್ಕಾಂ ಪೇಟ್ದ ಚಂದ್ರಪ್ರಭೋ | 
ದಯವಿಸ್ತಾರಿಯೆನಿಪ್ಪ ಕಾವ್ಯಮಿದಮೂಲ್ಯತ್ವಕ್ಕೆ ಪಕ್ಕಾಗದೇ (1. 66) 
ರುದ್ರ ಭಟ್ಟಿ ನು (1180) ಜಗನ್ನಾಥನಿಜಯದಲ್ಲಿ 
ಇನಿತುಮಿನಿರ್ಕೈ ಮತ್ಯೃತಿಯೊಳೀಧರೆ ಬಣ್ಣಿಸೆ ಸಂದ ಶಂಖವ | 
ರ್ಮನ ಬಗೆ ಶಾಂತಿವರ್ಮನ ನಯಂ ಗುಣವರ್ಮನ ಬಂಧಗೌರವಂ || 
ಮನಸಿಜನೋಜೆ ಕಣ್ಣಮನ ಜಾಣ್ಣುಡಿ ಸಂಪನ ರೀತಿ ಚಂದ್ರಭ | 
ಟ್ಟಿನ ಜತಿ ಪೊನ್ನಮಯ್ಯನ ಬೆಡಂಗು ಗಜಾಂಕುಶನುಳ್ಳ ಬಿನ್ನಣಂ || (1 10) 
ಇವನೂ ರನ್ನನ ಹೆಸರನ್ನು ಎತ್ತಲಿಲ್ಲ. 
ಆಚಣ್ಣನು (1190) ವರ್ಧಮಾನ ಪುರಾಣದಲ್ಲಿ 
ಶ್ರೀವಿಜಯಂ ಗಜಾಂಕುಶನುದಾತ್ತಯಶಂ ಗುಣವರ್ಮನಾ ಜಗ | 
ತ್ವಾ ವನನಾಗವರ್ಮನಸಗಂ ರಸಿಕಾಗ್ರ ಣಿ ಹಂಪದೇವನಾ || 
ಭಾವಕಚಕ್ರಿ ಹೊನ್ನಿಗ ನಿಳಾನುತ ಕನ್ನಿಗ ನಗ್ಗ ದಗ್ಗಳಂ | 
ಧೀವಿಭು ಜೊಪ್ಪ ನೆಂಬ ಕನಿದರ್ಷಕರಿಂಡಿಸೆಪತ್ತು 'ಭೂತಳಂ | (i 18) 
ದೇವಕವಿ (1200) ಕುಪುಮೂವಳಿಯಲ್ಲಿ 
ಜೈನಕವಿಗಳಿಗೆ ರನ್ನ ಅಗ್ಗ ೪ರನ್ನು ಮಾತ್ರವೆ? ಹೊಗಳಿ ಪಂಪಪೊನ್ನ ರನ್ನು 
ಕ ಸಣರುವುದು ವಿಚಿತ್ರವೇ ಸರಿ. 


20 


ಇಂತಹ ದೇವಕವಿ ಶಾಂತೀಶ್ವರಪುರಾಣವನ್ನು ಬರೆದ ಕಮಲಭವನಿಗೆ ಸಹಾಯಮಾಡಿದುದು 
ಸತ್ಯವಾಗಿರಬಹುದು? 
ಪಾರ್ಶ್ವಪಂಡಿತನು (1205) ಪಾರ್ಶ್ವನಾಥಪುರಾಣದಲ್ಲ (1 72) 
ಪಂಸನ ನುಣ್ಣುವೆತ್ತನುಡಿ ಪೊನ್ನನ ಬಿನ್ನಣದೋಜೆ ರನ್ನನೊ | 
ಳ್ಬಂ ಪುದಿದಿರ್ದ್ದ ಲಕ್ಷಣವಿಚಕ್ಷಣತೋನ್ನತಿ ಕಣ್ಣಮೆಯ್ಯನಿಂ | 
ಪಂ ಪುದಿದಿರ್ದ್ದ ಗೌರವಗುಣಂ ಗುಣವರ್ಮನ ದೇಸೆನೆತ್ತಮಾ | 
ತೇಂ ಪರಿಕಿಪ್ಪೊಡೀ ಕೃತಿಯೊಳುಂಟಿನ ಪೇಟ್ಟುದು ಪೇಟಲೊಲ್ಹ ವಂ || 
ಜನ್ನನು (1209) ಅನಂತನಾಥಪುರಾಣದಲ್ಲಿ (1. 35) 
ಎನಗನುಕೂಲಮಕ್ಕೆ ಗುಣವರ್ಮನ ಜಾಣ್ಣುಡಿ ಸಂಪನಿಂಪು ಪೊ | 
ನ್ನನ ಬಗೆ ನಾಗವರ್ಮನ ಬಹುಜ್ಞತೆ ರನ್ನನ ಕಾಂತಿ ನಾಗಚಂ || 
ದ್ರನ ರಸಭಾವ ಮಗ್ಗಳನ ವಕ್ರತೆ ನೇಮಿಯ ದೇಸೆ ಪುಷ್ಪಬಾ | 
ಣನ ಮೃದುಬಂಧ ಮಾ ಕವಿಗಳಲ್ತೆ ಜಿನೀಂದ್ರಪುರಾಣಕರ್ತೃಗಳ್‌ | 
ಯಶೋಧರಚರಿತ್ರೆಯಲ್ಲ 
ಕನ್ನರನಾದರದಿಂ ಕುಡೆ | 
ಹೊನ್ನಂ ಮನಮೊಸೆದು ತ್ರೈಲಪಂ ಕುಡೆ ರನ್ನಂ | 
ಮನ್ನಿಸಿ ಬಲ್ಲಾಳಂ ಕುಡೆ | 
ಜನ್ನಂ ಕನಿಚಕ್ರವರ್ತಿನೆಸರಂ ತಳೆದಂ | 
ರನ್ನ್ನಂ ವೈಯಾಕರಣಂ | 
ಜನ್ನಂ ಮೇಣ್‌ ಕನಿಗಳೊಳಗೆ ವೈಯಾಕರಣಂ | 
ಪೊನ್ನನಸಹಾಯಕವಿ ಮೇಣ್‌ | 
ಜನ್ನಿಗನಸಹಾಯಸುಕನಿ ಕವಿಚಕ್ರಿಗಳೂಳ್‌ | 
ಗುಣವರ್ಮನು (1235) ಪುಷ್ಪ ದಂತಪುರಾಣದಲ್ಲ 
ಅನುಗುಣಮಾಗಿ ಕೂಡೆ ಗುಣವರ್ಮನ ಮೆಯ್ಸಿರಿ ಪಂಸನೋಜೆ ಪೊ | 
ನ್ನನ ಪೊಸದೇಸೆ ರನ್ನನ ಗುಣೋನ್ನತಿಯಗ್ಗ ಳನೊಳ್ಳು ನಾಗವ || 
ರ್ಮನ ಬಹುರೀತಿ ನೇಮಿಯ ಚಮತ್ಕ್ಯೃತಿ ಜನ್ನಿಗನಿಂಪು ನಾಗಚಂ | 
ದ್ರನ ರಸವೃತ್ತಿ ರಂಜಿಸುಗೆ ನಿರ್ಣಯಮೆನ್ನಯ ನವ್ಯಕಾವ್ಯ ದೊಳ್‌ | 
ಕಮಲಭವನು (1235) ಶಾಂತೀಶ್ವರಪುರಾಣದಲ್ಲಿ (1 62) 
ಜಿನಸಮಯ ಪ್ರಕಾಶಕೃತಸತ್ಯವಿ ಪಂಪನ ಪೆಂಪುವೆತ್ತ ಪೊ | 
ನ್ನನ ಕವಿನಾಗಚಂದ್ರನ ನೆಗಟಕ್ಕಿಯ ರನ್ನನ ಸಂದ ಬಂಧುವ || 
ರ್ಮನ ಬುಧನೇಮಿಚಂದ್ರನ ಜಗನ್ನುತಜನ್ನನ ರಂಜಿಪಗ್ಗಳ | 
ಯ್ಯನ ಕೃತಿಸೌಂದರೀ ಸುಭಗಮಾವಗಮಿರ್ಕೆ ಮದೀಯಕಾವ್ಯದೊಳ್‌ || 
ಅಂಡಯ್ಯನು (1286) ಕಬ್ಬಿ ಗಕಾವದಲ್ಲಿ 
ಪಂಪ ಪೊನ್ನರ ಹೆಸರನ್ನು ಎತ್ತಲಿಲ್ಲ 
ಎನ್ನೀ ಕಬ್ಬದೊಳೆಂದುಂ | 
ಸನ್ನಿದಮಾಗಿರ್ಕೆ ಕಣ್ಣಮಯ್ಯನ ಕಡುಜಾಣ್‌ || 
ರನ್ನನ ಮೆಯ್ಸಿರಿ ಗಜಗನ | । 
ಬಿನ್ನಣ"ಮಗ್ಗಳನ ಕಾಣ್ಕೆ ಜನ್ನಿಗನ ಜಸಂ || 
ಮಲ್ಲಿಕಾರ್ಜುನನು (1245) ಸೂಕ್ತಿಸುಧಾರ್ಣವದಲ್ಲಿ 


21 


ಜನ್ನನ ದೇಸೆ ಪಂಪನ ಗುಣಂ ಗುಣನಂದಿಯ ತೊಂಡು ಪೊನ್ನ ನೊಳ್‌ | 
ಸ್ಫ್ರಿದಮಾದ ನಾಣ್ಣುಡಿ ಗಜಾಂಕುಶರಾಜನ ಚಿತ್ತವೃತ್ತಿ ತಾ|| 
ನುನ್ನತಮಾಗಿ ಸಂದ ಗುಣವರ್ಮನ ಜಾತಿ ಸೆಮಾನುಕಕ್ತಿಯಿಂ | 
ದನ್ನೆಲಸಿರ್ಪುವೀ ಸುಕವಿಮಲ್ಲನ ಕಾವ್ಯವಿಳಾಸಗೇಹೆಡೊಳ್‌ || 

ಎಂಬಲ್ಲಿ ರನ್ನನ ಹೆಸರನ್ನು ಎತ್ತದಿದ್ದರೂ ಅವನ ಕಾವ್ಯಗಳಿಂದ ಪದ್ಯಗಳನ್ನು ಮಾತ್ರ 

ಉದ್ದೆರಿಸಿರುವನು. 

ಕೇಶಿರಾಜನು (1260) ಶಬ್ದ ಮಣಿದರ್ಪಣದಲ್ಲಿ ]. 5 ನೆಯ ಪದ್ಯದಲ್ಲಿ 
ರನ್ನನ ಹೆಸರನ್ನು ವ್ಯಕ್ತ ವಾಗಿ ಹೇಳದಿದ್ದರೂ ನಮ್ಮ ಮೂವರು ಕವಿಗಳ ಕೃ ತಿಗಳಿಂದ 
ಪದ್ಯಗಳನ್ನು ಪ್ರಯೋಗಕ್ಕೆ ಲಕ್ಷ್ಯವಾಗಿ ಹೇಳಿರುವನು. 


ಪಿರಿಯರಸಿಯ ಸಟವೇಟದ | 
ಪರಿವಿಡಿ ಮಗುಬ್ಬುಂ ಕೊನರ್ತ್ತುದಾಸತಿಯೊಡನಿಂ | 
ನರಪತಿ ನಿನ್ನ ಂಗಳಲೊಳ್‌ | 
ನರೆ ಬರ್ಪ್ರಿನಮುತ್ತರೋತ್ತರೆಂ ಪುದುವಾಟ || 
ಎಂಬ ಶಾಂತಿಪುರಾಣದ (ix 52) ಪದ್ಯವು ಸೂತ್ರ 246 ರ ಕೆಳಗೆ ಪ್ರಯೋಗಕ್ಕೆ ತೆಗೆದಲ್ಲ 
ಲೇಖಕರ ಪ್ರಮಾದಪರಂಪರೆಯಿಂದ ಕೆಟ್ಟಿರುವುದನ್ನು ನೋಡಬಹುದು. 
ಚೌಂಡರಸನು (1800) ಅಭಿನವ ದಶಕುಮಾರಚರಿತ್ರೆ ಯಲ್ಲಿ 


ಪೊಗಟಿಕ್ಕಿಂ ಲಕ್ಷಣಲಕ್ಷ್ಮ ತಾದ್ಭು ತವಚೋ ನಿಷ್ಕಂಪನಂ ಸಂಸನಂ | 
ಜಗತೀ ನ್ಸೇತಿಕರೆ ಪ ಪ್ರಸಿದ್ಧ ಕವೆತಾಸಂಸನ್ನ ಪೊನ್ನನಂ || 
ಸುಗಮಾರ್ಥಸ ಸ್ಫುಟ ಶಬ್ದ ಸುಂದರ ಕಿರದ್ವಾಕ್ಸಾ ಂದ್ರ ನಂ ಚಂದ್ರ ನಂ | 
ಭಗವದ್ವಿಷ್ಟು ಕಥಾವತಾರರಚಿತಶ್ರೀಭದ್ರ ನಂ ರುದ್ರನಂ | 

ಎಂಬಲ್ಲಿ ರನ್ನ ನನ್ನು ಮರೆತುಜೀಕೋ ತಿಳಿಯದು. 

ಸಾಗರಾಜನು (1331) ಪುಣ್ಯಾಸ್ರವಚಂಪುವಿನಲ್ಲಿ 1. 11 
ಪೊನ್ನಿಗನೋಜೆ ಕಂಪರಸನೊಪ್ಪುವ ಕಾವ್ಯದ ಕೀರ್ತಿಯಾವಗಂ | 
ಜನ್ಮನೊಳೊಪ್ಪುವೆತ್ತ ಪೊಸಮಾತು ಗಜಾಂಕುಶನರ್ಥಗೌರವಂ | 
ಮುನ್ನಿನ ಬಂಧುವರ್ಮ ಗುಣವರ್ಮರ ಜಾಣ್ಣುಡಿ ನಾಗಚಂದ್ರನ | 
ತ್ಯುನ್ನತಿವೆತ್ತ ದೇಸೆ ನೆಲಸಿರ್ಕೆ ಮದೀಯ ಕಥಾಪ್ರಬಂಧದೊಳ್‌ || 

ಆದರೆ ಪಂಪನಲ್ಲಿ ಪಕ್ಷಪಾತನಿದ್ದ ಂತೆ 
ಪಸರಿಪ ಕನ್ನಡಕ್ಕೊಡೆಯ ನೊರ್ವ್ಯನೆ ಸತ್ಯವಿ ಪಂಪನಾವಗಂ | 
ವಸುಧೆಗೆ ಚಕ್ರಿಯಂತಮರಭೂಮಿಗೆ ನಾಸವನಂತೆ ಸಂತತಂ || 


ರಸಕುರಗೇಂದ್ರನಂತೆ ಗಗನಕ್ಕೆ . . ರವಿಯಂತೆ ಧಾತ್ರಿಯೊಳ್‌ | 
ಜಸವಡೆದಿದ ್ರ ನಫೀಗಳೆಮಗೀಗೆ ತದೀಯವಚೋವಿಳಾಸಮಂ ಗ್ದ 15) 
ಎಂದು ಹೇಳಿರುವನು. 


ನಿಸ್ಸೆಂದೇಹವಾಗಿ ಪೊನ್ನನು ಮಹಾಕವಿಯೇ ಸರಿ. ಮೃದುಪದಬಂಧವೂ, ಯುಕ್ತಿಯುಕ್ತವೂ 
ಗಂಭೀರವೂ ತೊಡಕಿಲ್ಲದೆಯೂ, ಇಂಪಾದ ಲೋಕೋಕ್ತಿ ಗಳುಳ್ಳುದಾಗಿಯೂ ಇರುವ ನಿಸರ್ಗವಾದ 


ಒಂದು ದಾಟ ಪೊನ್ನನದು. 


22 


ಅಭಿನವವಾದಿನಿದ್ಯಾನಂದ ಸಂಕಲಿತವಾದ ಕಾವ್ಯಸಾರದಲ್ಲಿಯಾಗಲಿ, ಸಾಳ್ವನ ರಸರತ್ನಾಕರ 

ದಲ್ಲಿಯಾಗಲಿ ಪೊನ್ನನ ಶಾಂತಿಪುರಾಣದ ಪದ್ಯಗಳು ಉದ್ದ ತವಾಗದಿರುವ ಕಾರಣವೇನು? ಗ್ರಂಥವು 

ಇವರಿಗೆ ದೊರಕದ ಕಾರಣವಲ್ಲದೆ ಬೇರೇನೂ ನಿಲ್ಲ. ಆದರೆ ಕಾವ್ಯಸಾರದಲ್ಲ ನಮಗೆ ದೊರಕದಿರುವ 

ಮೊದಲನೆಯ ಗುಣವರ್ಮನ ಶೂದ್ರಕದಿಂದ ಅಲ್ಲದಿದ್ದರೆ ಹೆರಿವಂಶದಿಂದ ಉದ್ಭರಿಸಿರುವ ಪದ್ಯಗಳು 

ಬಹಳವಿರುವುದರಿಂದ ಪೊನ್ನನ ಶಾಂತಿಪುರಾಣವು ದೊರೆತಿದ್ದರೆ ನಿದ್ಯಾನಂದನು ಸುಮ್ಮನಿರುತ್ತಿರಲಿಲ್ಲ. 
೧೩. ಶಾಂತಿಪುರಾಣದ ಕಾಲ. 


ಪಂಪನು ಆದಿಪುರಾಣದಲ್ಲಿ xvi 76, 77 
ಶಕವರ್ಷಮೆಂಟುನೂಣ | 
ಕ್ಕೆ ಕಡೆಯೊಳಜುವತ್ತುಮೂಜು ಸೆಂದಂದು ಜಗ || 
ತ್ರ್‌ಕಟ್ಣ ವ ಸಂವತ್ಸ ರ | 
ದ ಕಾರ್ತಿಕಂ ಮುದನುನೀ ಯೆ ನಂದೀಶ್ವ ರಜೊಳ” || 
ಸಿತಪಕ್ಷದ ಪಂಚಮಿ ದಿನ | 
ಪತಿವಾರಂ ಶುಭದ ಮೂಲ ನಕ್ತತ್ರದೊಳ | 
ನ್ವಿತಮಾಗೆ ಕೆಗಟ್ಟುದೀ ಮ | 
ತ್ಕೃತಿ ಜಗದೊಳ್‌ ಪುದಿದು ಸಾಗರಾಂತಕ್ಷಿತಿಯಂ || ಎಂದೂ 
ರನ್ನನು ಅಜಿತಪುರಾಣದಲ್ಲಿ (xii. 54) 
ಶಕವರ್ಷಂ ಪಂಚದಶಾ | 
ಧಿಕ ನವಶತಮಾಗೆ ವಿಜಯಸಂವತ್ಸರ ಕಾ| 
ರ್ತಿಕ ನಂದೀಶ್ವರ ದಿನದೊಳ್‌ | 
ಸಪ್ರಕಟಸಿದುದು ರತ್ನನಿಂದಮಜಿತಪುರಾಣಂ | ಎಂದೂ 
ಹೇಳಿರುವಂತೆ ಪೊನ್ನ್ನನೂ ಬರೆದಿದ್ದರೆ ಶಾಂತಿಪುರಾಣದ ಕಾಲವನ್ನು ಶ್ರಮವಿಲ್ಲದೆ ತಿಳಿದುಕೊಳ್ಳ ಬಹುದಾ 
ಗಿತ್ತು. ಆದರೆ ಅಂತಹ ಪದ್ಮ ವನ್ನು ಕಾಣದೆ ಇರುವುದರಿಂದ. ಇತರ ಆಧಾರಗಳಿಂದ ಕಾಲವನ್ನು 
ನಿರ್ಣಯಿಬೇಕಾಗಿರುವುದು. ಶಬ್ದಾ ಕಾ ಸನದ ನೀಠಿಕೆಯಲ್ಲಿರುವ 950 ಎಂಬ ಕಾಲವನ್ನೇ ಕವಿ 
ಚರಿತ್ರೆಯವರೂ ನಿರ್ಣಯಮಾಡಿರುತ್ತಾರೆ. 
ಶಾಂತಿಪುರಾಣದಲ್ಲಿ ದೊರಕುವ ಆಧಾರವಿಸ್ಟ್ರೇ..... 
ಭುವನ ಸಕ್ಕದ ಕನ್ನಡ | 
ಗವಿಗಳ್‌ ಸಲೆ ಸಾಲೆ ಸೋಲೆ ಸವಣಂಗಿತ್ತಂ | 
ಸವಿವೇಕಮುಭಯಕನಿಚ | 
ಕ್ರವರ್ತಿವೆಸರಂ ನಿಜಾಹಿತೋಷ್ಟಂ ಕೃಷ್ಣಂ | (1. 10) 
ಶಾಂತಿಪುರಾಣದ ನಿರ್ಮಾ | 
ಣಂ ತಕ್ಕುದೆ ಮಲ್ಲಸಯ್ಯನಿಂ ತದನುಜನಿಂ | 
ಶಾಂತಿಧನ ಪುನ್ನಮಯ್ಯನಿ | 
ನೇಂ ತಮ್ಮುತ್ತಿರ್ವರುಂ ಕೃತಾರ್ಥರೂ ಜಗದೊಳ್‌ || (1. 59) 
ಕವಿತಾವಿಳಾಸಮಂ ಚ | 
ಕ್ರವರ್ತಿ ತಾನಿರ್ದು ಮಚ್ಚೆ ಸೆಸರ್ಗೊಂಡೆರಡುಂ | 
ಕವಿತೆಯೊಳಮುಭಯಕವನಿತ | 
ಕ್ರವರ್ತಿಯೆನೆ ನೆಗಟ್ಪನೀ ಕುರುಳ್ಗಳ ಸವಣಂ | i. 72 


23 


ಅಯ್ದು ಕಷಾಯೋದಕದೊಳ್‌ | 

ತೊಯ್ದ ಸಗಂಬೋಲ್‌ ನೃಪೇಂದ್ರಸಭೆಯೆಂಬ ಕೊಳ || 
ಕ್ಕು ಯ್ದ ಲಸದಲೆದು ಸೆಲೆಯೊಳ್‌ 7 

ಫೊಯ್ತ. ೦ ಕವಿಚಕ್ರವರ್ತಿ ಕವಿಚೀವರಮಂ || i. 73 


ಭುವನೈಕರಾಮಭ್ಯುದಯವನ್ನೂ, ಗತಪ್ರತ್ಯಾಗತವನ್ನೂ ಬರೆದು ಪ್ರಸಿದ್ಧಿ ವಡೆದುದರಿಂದ 
ಕ್ಸ ಷ್ಠ ನರೇಂದ್ರನು ಕವಿತಾವಿಳಾಸಕ್ಕೆ ಮೆಚ್ಚಿ ಉಭಯ ಕವಿಚಕ್ರವರ್ತಿ ಯೆಂಬ ಬಿರುದನ್ನು ಕೊಟ್ಟ 0ತೆ 
ಹೇ ಭರಿವನ್ನೆ. ಆದರೆ ತತ್ಕಾ ಲಡಲ್ಲಿ ಕ್ಸ FR ನರೇಂದ್ರನೆ ನೆಂಬ ಕ ರಾಜನು ರಾಜ್ಯವನ್ನು ಪಂಡರಿ 
ಸುತ್ತಿದ್ದಂತೆ ವ್ಯಕ್ತ ವಾಗಿ ಹೇಳಲಿಲ್ಲವಾದರು ಕ್ಕ ಸ್ಥ ನಕೌಂದ್ರ ನು ರಾಜ್ಯವಾಳುತ್ತಿದ್ದ ದ್ವನೆಂದು ಊಹಿಸಲಿಕ್ಕೆ 
ಧರಣಿಗೆ ನೆಗಟ್ಟಿರ್‌ ಸ ಸಲೆ ರ| 
ಟ್ವರಾಜ್ಯದೊಳ್‌ ಮುನ್ನೆ ಪಂಪನುಂ ಪೊನ್ನಿಗನುಂ | 
ನರಪತಿಪೂಜ್ಯಂ ಚಾಳು | 
ಕೃರಾಜ್ಯದೊಳ್‌” ನೆಗಟ್ಟ ನುಭಯಕವಿ ಕವಿರತ್ಸಂ || (ಅಜಿತ xi 40) 
ಸಡಿನಂ ವಿಶ್ವಾ | 
ಸಂಟ ಕೃ ಷ್ಲ ನರೇಂ | 
ದ್ರನೀಯೆ ಕನಿಚತಿ ವರ್ತಿವೆಸರಂ ಪೊನ್ನಂ || (ಪಂಚತಂತ) ;. 24 
ಕನ್ನರನಾದರದಿಂ ಕುಡೆ | 
ಹೊನ್ನ್ನಂ ಮನಮೊಸೆದು ತೈಲಸಂ ಕುಡೆ ರನ್ನಂ || 
ಮನ್ನಿಸಿ ಬಲ್ಲಾಳಂ ಕುಡೆ | 
ಜನ್ನಂ ಕವಿಚಕ್ರವರ್ತಿವೆಸರಂ ಪಡೆದಂ| (ಯಶೋಧರಚರಿತ್ರೆ 1 i. 21.) 
ಎಂಬಿವೇ ಮೊದಲಾದ ಆಧಾರಗಳು ಸಿಕ್ಕಬಹುದು. ಹಾಗಾದರೆ ಆಳುವ ರಾಜನಾಗಿದ್ದಲ್ಲಿ ಅವನನ್ನು 
ಪಂಪ ರನ್ನ ಜನ್ನರು ಹೊಗಳಿ ವರ್ಣಸಿರುವಂತೆ ವ್ಯಕ್ತ ವಾಗಿ ಹೇಳದೆ ರಾಜವಂಶಾವಳಿಯನ್ನು 
ವಿಸ್ತರಿಸದೆ “ಇಟ್ಟ ರುವುದು ಪೊನ್ನನಂತಹೆ ಕವಿಗೆ ಸಹಜವಲ್ಲನೆಂಬ ಸಂಶಯವು ಒದಗುವುದು. 
ಮ ಪೊನ್ನನ ಶಾಂತಿಪುರಾಣದ ಕಾಲಕ್ಕೆ ಕನ್ನರನು ರಾಜ್ಯವಾಳುತ್ತಿರಲಿಲ್ಲ. ಇನ್ನೂ ಯುವ 
ರಾಜನಾಗಿಯೇ ಇದ್ದಿರಬಹುದು. ಕೃಷ್ಣ | ನಕಿಂದ್ರನ ನ ರಾಜ್ಯಭಾರದ ಕಾಲವು 989ರಿಂದ 98ರವರೆಗೆ 
ಎಂದು ರೈಸ್‌ ಸಾಹೇಬರ ನಿರ್ಣ ಯಜಾನಿರುವುದು. [ವಿನ್ಸೆಂಟ್‌ ಸ್ಮಿತ್‌ ಸಾಹೇಬರು 940-971 
ಎಂದು ಹೇಳಿರುವಲ್ಲಿಯೂ ಢಪ್‌ ಕ್ರೋನಾಲಜಿಯಲ್ಲಿಯೂ ತಪ್ಪಿದ್ದರೂ ಇರಬಹುದು.] ಮಲ್ಲಪನ 
ತಮ್ಮನಾದ ಪೊನ್ನಮಯ್ಯನು ಕೃಷ್ಣನರೇಂದ್ರನಿಗಾಗಿ ಗೋವಿಂದರನೊಡನೆ ಕಾದಿ ಕಾವೇರೀ ತೀರದಲ್ಲಿ 
ಮಡಿದನೆಂದು ಅಜಿತಪುರಾಣದಲ್ಲಿ (1. 36) 
ಸರಮದ್ರೋಹರೊಳೊಂದಿ ತನ್ನೊಳ ಯಲ್‌ ಗೋವಿಂದರಂ ಬರ್ಪ್ಪ್ಪದುಂ | 
ಸೆರಗಂ ಪಾರದೆ ತಾಗಿ ತೈಲಪನೃಪಂ ಬಾಲಕಿ ಂದು ಬಾಳ್ಗಿತ್ತು ಮ | 
ಚ್ಚರದಿಂ ಸಾರ್ಚಿದರಂ ಪಡಲ್ವಡಿಸಿ ಕಾವೇರೀಸರಿತ್ತೀರದೊಳ | 
ಸುರಲೋಕಾತಿಥಿಯಾದ ಪೊನ್ನನೆ ವಲಂ ಗಂಡಂ ಪೆಅರ್‌ ಗಂಡರೇ | 
ಎಂಬುದರಿಂದ ಕೃಷ್ಣನರೇಂದ್ರನು ಸಿಂಹಾಸನವನ್ನೇರಿದಕೂಡಲೆ ಈ ಕಾವೇರಿಯತೀರಚ ಯುದ್ಧವು 
ನಡೆದಿರಬೇಕು. ಈ ಸಮಯದಲ್ಲಿಯೇ ಕೃ ಸ್ಥ ನರೇಂದ್ರನು ತನ್ನ ಮೈದುನನಾದ ಭೂತುಗಗಂಗನಿಗೆ 
ಗಂಗವಾಡಿಯ ರಾಜ್ಯವನ್ನು ಪ ಪಡೆಯಲು ಇಹೊಯಮಾಡಿದುದು. ಭೂತುಗಗಂಗನು ರಾಜ್ಯವಾಳಿದ 
ಕಾಲ (988-963. ಇವನನ್ನೂ ಸೂಚಿಸುವ 
ಪಿರಿಯಂ ಬೂತುಗನಾತನಿಂ ಮಮಳನಾತಂಗಂ ನೊಳಂಬಾಂತಕಂ.... (x11. 9) 
ಎಂಬ ಪದ್ಯವೂ ಇಡಿ. 


24 


ಪೊನ್ನನು ಶಾಂತಿಪುರಾಣವನ್ನು ಬರೆವ ಕಾಲಕ್ಕೆ ಈ ಪೊನ್ನಮಯ್ಯನು ಬದುಕಿಯೇ ಇದ್ದನು 
ಇವನಿಗಾಗಲಿ, ಮಲ್ಲಸನಿಗಾಗಲಿ ಮದುವೆಯಾದುದು, ಮಕ್ಕಳಾದುದು ಆವುದನ್ನೂ ಶಾಂತಿಪುರಾಣದಲ್ಲಿ 
ಹೇಳದೆ ಇರುವುದರಿಂದ ಪೊನ್ನಮಯ್ಯನಿನ್ನೂ ಎಳೆಯ ಹಕೆಯದನನಾಗಿರಬೇಕು. ಕೃ ಷ್ಣ ನರೇಂದ್ರನು 
ರಾಜ್ಯಭಾರವನ್ನು ಇನ್ನೂ ವಹಿಸಿರಲಿಲ್ಲವೆಂದರೆ ಆಗಳೇ ಅವನನ್ನು ನರೇಂದ್ರನೆಂದೂ. ಕೆನ್ನರನೆಂದೂ 
ಪ್ರಸಿದ್ಧ ನಾಮಗಳಿಂದ ಕರೆವುದರಲ್ಲಿ ತಪ್ಪೇನೂ ಕಾಣುವುದಿಲ್ಲ. ಈಗ ನಮ್ಮ ಮೈಸೂರಲ್ಲಿ ದ 
ರಾಜರಿಗೆ ಮಹಾರಾಜ ಎಂಬ ಹೆಸ ರನ್ನು ಕೊಟ್ಟೆ e ಇರುವರಷ್ಟೆ. ಬಾಹುಹಲವುಳ್ಳವನೂ ಪರಾ 
ಕ್ರಮಿಯೂ ಎಂದು ಕೃ ಷ್ಕೃ ನರೇಂದ್ರನು ಪ್ರಸಿದ್ಧ ನಾಗಿ «-ನಿಜಾಹಿತೋಷ್ಣ 0 ಕೃಷ್ಣ ks ಎಂಬುದನ್ನು 
ರಾಜ್ಯವಾಳಲಿಕ್ಕೆ ಮುಂಜಿಯೀ ಸಾರ್ಥಕಮಾಡಿದ್ದನು. ಇದಕ್ಕೆ ಶಾ ಸೆನಗಳ್ಲಿಯೂ "ತಕ್ಕ ಷ್ಟು ಆಧಾರವು 
ದೊರಯಬಹುದು: ಎಇಚಿತ್ರದುರ್ಗ: 76ನೆಯ ಶಾಸನ 


ಸ್ವಸ್ತ ಸ್ವ್ಯಮೋಘವರ್ಷದೇವ ಶ್ರೀಸೃಧಿನೀವಲ್ಲಭ ಮಹಾರಾಜಾಧಿರಾಜ ಪರಮೇಶ್ವರ ಪರಮ 
ಭಟ್ಟ್ರಾ ರತ ವಿಜಯರಾಜ್ಯಮಾಚಂದ್ರಾ ರ್ಕತಾರಂಜರಂ ಸಲುತ್ತಿರೆ ಸಕನೃಸ ಕಾಳಾತೀತ ಸಂವತ 
ಶತಂ" ೮ರ್ಜಯ ಹೇಮಳಂಬಿ ಸಂವತ್ಸರಂ ಪ್ರವರ್ಶಿಸೆ ತದ್ವರ್ಸಾಭ್ಯನ್ನ, ಕ ಭಾದ್ರಪದ ಬಹುಳದಮಾ' 
ವಾಸ್ಯೆ ಬ ಹಸ್ಪ ತಿನಾರದಂದು 
ರಟ್ಟಿ ಭೂಪರ ವಂಶಾವಳಿ 

ಅಜಸುತನತ್ರಿ ಯತ್ರಿಯ ಸುತಂ ಶಶಿ ಸೋಮಸುತಂ ಬುಧಂ ಬುಧಾ | 

ನ್ವಜನಜಿತಂ ಪುರೂರವನುದಾರಪುರೂರವನಂದನಂ ಜಗ | 

ದ್ವಿಜಿತಮಹಾಬಳನ್ನಹುಷನಾನಹುಷಂಗೆ ಮಗಂ ಯಯಾತಿಭೂ | 

ಭುಜನಮಳಂ ಯಯಾತಿಗೆ ಮಗಂ ಯದು ಯಾದವರಾತನನ್ವಜರ್‌ || 

ಯಾದವ ಕುಲಡೊಳ್‌ ಸಲರುಂ | 

ಮೇದಿನಿಯಂ ಸುಖದಿಸಾಳ್ಸ ರವರಿಂ ಬಟಕಯಂ || 

ಶ್ರೀದಯಿಶಂ ದನಿ_ಗನುದಿ | 

ತೋದಿತ ಮಾತನಿನ್ಮ? ನಖಿಳರಾಜ್ಯತ್ರಿ €ಯೊಳಲ್‌? | 

ದಸನ್ತಿಗನ ಸುತ್ರರಂರಾ | 

ಹಾಂಕೆ ಮಾಡಂದು ಕನ್ನರಂ ಕಿಆಯಮ್ಮಂ | 

ಸನ ನದೊಳಿಟ್ಟ ಬಟಾ | 

ಕೃನ್ತಾತನ ತನಯನೊನ್ಸೆ ನಿರುಪಮಜೇವಂ | 

ಹ ನಿರುಪಮಂಗೆ ಪುಟ್ಟ ದ | 

ನಾನತರಿಪುನೃಪಕದಂಬಕಂ ಜಗತುಂಗಂ || 

ತಾನಾ ಜಗತುಂಗನ ಮಗ | 

ನೀನೆಲದೊಳ್‌ ನೆಗಟ್ಟಿ ಮೋಘವರ್ಷಮಹೀಶಂ | 


ನೆಗಲ್ಲು ಅ ಕ್ಲಿ ಮೋಘವರ್ಷನ | 

ಮಗಣೆನ್ಸು ೦ ದೇವನೆಸಿಸಿದಾ ದೇವನ ಪೆ || 
ರ್ಮಗನಿನ್ವರನಾತಂ ಕಲಿ | 

ಯುಗದೊಳ್‌ ಕಲಿ ಚಾಗಿಯೆನಿಸಿದಂ ವಿಕ್ರಮದಿಂ | 
ಇನ್ನ ರನ ಮಗನ್ನೇನವಂ | 

ತನ್ನೆ ಯವೋಲ್‌ ನೆಗಟ್ಟ ದೇವರಾಜಸುತಂಗ(0) | 
ಭೀನ್ಮ ರನಾತನಮಗನಭಿ | 

ವನ್ನಿ ತಪದನಿಟೀವ ಕನ್ನರಂ ಧರ್ಮಪರಂ || 


98 


ಮನುಮಾರ್ಗಂ ಚರಿತಂ ದ್ವಿಷತ್ಕುಳಹರಂ ಶೌರ್ಯಂ ಜಗದ್ವ್ವಾನಿ ಶಾ | 
ಸನಬದ್ಧಂ ನುಡಿ ಕಲ್ಪವೃಕ್ಷಮೆನಿಕುಂ ಸನ್ಮಾನದಾನಂ ಶಶಾಂ | 
ಕಠಿಭಂ ಕೀರ್ತಿ ಸಮನ್ತನನ್ತಗುಣದಿನ್ಸಿ ೦ ಕನ್ನರಂ ಧರ್ಮನಂ | 
ದನನಿಂ ರಾಘವನಿಂ ದಿಳೀಪನೃಪನಿಂ ಮಾಂಧಾತೆಥಿಂ ದಗ್ಗಳಂ ||) 
ಪಳಯಾಅಕೊಳ್ಳಿ ವನಾಟಂದಿಜಾದು ಮಡಿನಿದೊಂ ಪಾಂಡ್ಯನಂ ದೇವಪುತ್ರಂ | 
ಗಳಕೊಂದಂ ಬೀ ರನಂ ಶ್ರೀಪುರದೊಳುದೊನಿನಾ ತ್ಕ ಪಲ್ಲವೇಶ | 
ರ್ಕಳನಿದ್ರಂ ಗೆಲ್ಬನೀಕನ್ಸ್ನರ ನಧಿಕಬಳಂ ಗಂಗಪೆ 'ವರ್ತಾಳಿಯಂಕೊಂ | 
ದೆಳೆಯಂ ಭೂವಲ್ಲಭಂಗಿತ್ತಿ ಅದು ನೆಗಟ್ಟ ರೀರಾಷ್ಟ್ರ ಕೂಬಾನ್ವಯರ್ಕ್ಯಳ್‌ | 
ಈ ಶಾಸನದ ಕಾಲವು ೪37: ಕಡೆಯ ಪದ್ಯದಲ್ಲಯ ಸಂದರ್ಭವು ಸುಮಾರು 940 ಆಗಿರ 
ಬಹುದು. ಇನೇ ಮೊದಲಾದ ಆಧಾರಗಳಂದ ಕೃಷ್ಣನರೇಂದ್ರನು ಇಂದ್ರಾತ್ಮಜನಾಗಿ ಇಂದ್ರನು 
ಅಧಿರಾಜನಾಗಿದ್ದ ಂದು ಯುವರಾಜನಾಗಿ ಅನೇಕ ಸಾಹಸಕೃತ್ಯಗಳನ್ನು ಮಾಡಿದುದೂ ಅಲ್ಲದೆ 
ನೃ ಪಸಭೆಯಲ್ಲಿ ಕವಿಗಮಕಿವಾದಿ ವಾಗ್ಮಿಗಳ ಸಭೆಯನ್ನು ಸಮಾನೇಶಗೊಳಿಸಿ ಕವಿತಾವಿಳಾಸನಾದುದ 
ರುದ ಪೊನ್ನನಿಗೆ ಉಭಯಕವಿಚಕ್ರವರ್ಕಿ ಎಂಬ ಬಿರುವನ್ನು ಕೊಟ್ಟರಬೇಕು. 
ಪೊನ್ನನು ಪೂರ್ವಕವಿಪ್ರಶಂಸೆಯಲ್ಲ ಅಸಗನನ್ನು ಹೆಸೆಕಿತ್ತಿ ವರದ ಪಂಪಸಿಂದೀಚಿ 
ಯವನಾಗಿದ್ದ ಪಕ್ಷದಲ್ಲ ಪಂಪನ ಸಸರನ್ನೂ ಹೇಳುತ್ತಿದ್ದೆ 3 ನು. ಅವನ ಕಾಲಕ್ಕೆ ಹಿಂದಿದ್ದ ವರೂಳಗೆ 
ಅಥವಾ ಸಮೆಕಾಲಿಕರೂಳಗೆ ಅಸಗನಿದ್ದಿ ರಬೇಕು. ಮಿತ್ಯ ವರು ಕವಿನಾಮಧಾರಕಕರಾಗಿದ್ದಿ ರಟೀಕಾದು 
ದರಿಂದ ಪ ಪ್ರಸಿದ್ಧ ನಾದ ಪಂಪನು ಪೊನ್ನನ ಕಾಲಕ್ಕೆ ಬಂದಿ ಇದ್ದು ಮ ಸಂದೇಹಾಸ್ಪ ದವಾಗಿದೆ. 
ಪಂಪನು ತನ್ನ ಸ್ವಭಾವಕ್ಕನುಗುಣವಾಗಿ ಕವಿಯ "ಫಸ ರನ್ನೂ ಬಿಡೆ ಸಹ 
ಪೊನ್ನನ ಶಾಂತಿಪುರಾಣದಂತಹ ನ ಡಮ ನಿರ್ಮಿತವಾಗಿದ್ದ li 
ಪಂಪನು ಅದರ ಗುಣವನ್ನಾಗಲಿ ದೋಷವನ್ನೂಗಲಿ ಗಣಿಯಿಸದಿರುವುಜೀ ಅವನ ಸ್ವಭಾವ. 
ಶಾಂತಿಪುರಾಣಕ್ಕೆ ಹಿಂಜಿ ಆದಿಪುರಾಣವು ನಿರ್ಮಿತವಾಗಿದ್ದಲ್ಲಿ ಹೆನ್ನೆರಡನೆಯಾಶ್ವಾಸದ 60, 05, 69, 
76 ನೆಯ ಪದ್ಯಗಳನ್ನು ಪೊನ್ನನು ಬರಿದು ಬಡಾಯಿಕೊಚ್ಚಿ ಕೊಳ್ಳುತ್ತಿರಲಿಲ್ಲ. 
ಇದಲ್ಲದೆ ಕೆಲವರು ಕವಿಗಳು ಪೂರ್ವಕವಿಸ್ತವಾಸವರದಲ್ಲಿ ಮೊದಲು ಪೊನ್ನನ ಹೆಸರನ್ನು ಹೇಳಿ 
ಬಳಿಕ ಪಂಪನ ಹೆಸರನ್ನು ಹೇಳಿರುವರು ಉದ --ನಯಹಸೇನ, ದುರ್ಗಸಿಂಹ, ಎರಡನೆಯಗುಣವರ್ಮ 
ಕೇಶಿರಾಜ್ಯ ಇದು ಅವಿಚಾರಿತವಾಗಿ ಬರೆದುದಾಗಿರಲಿಕ್ಕಿಲ್ಲ. 
ಮಲ್ಲಪನೂ ಅವನ ತಮ್ಮನಾದ ಪೂನ್ನಮಯ್ಯನೂ ಸ್ರೋತ್ಸು ಒಸಿ ಬರೆದ ಶೂಂತಿಪುಶಾಣದಲ್ಲಿ 
ಮಲ್ಲಪನ ಸಂತತಿಯ ಸಂಗತಿಯೇ ಇಲ್ಲ. ಮಲ್ಲಪನ ಮಗಳಾದ ದಾನಚಿಂತಾಮಣಿಯೆಂದು ಸ್ರ ಸಿದ್ಧಿ 
ವಡೆದ ಅತಿ ತ್ರಿಮಬ್ಬೆ ಗಾಗಿ ಬರೆದ ಅಜಿಕಪುರಾಣದಕಾಲಕ್ಕೆ ಅವಳಿಗೆ ನನ್ಲಿನಾರಾಯಣನೆಂಬ ಪ. ಗಳ 
ದ್ಹನು. ಅಜಿತಪುರಾಣವನ್ನು ಬರೆಯಿಸಿದ ಅತ್ತಿ ಮಬ್ಬೆ **ಅಮ್ಮನಭಕ್ತಿಯಿಂದ'' ಶಾಂತಿಪುರಾಣದ 
ಸಹಸ್ರ ಪ್ರತಿಗಳನ್ನು ಪ್ರ ಪ್ರತಿಮಾಡಿಸಿ ಬೀರಿದಂತೆ ಸೊಡುಬರುವ ಸದ್ಯಗಳುಗ್ಗ ಗ್ರಂಥದಕೊನೆಯಲ್ಲಿನೆ. ಆಗಲೇ 
ಅತ್ತಿಮಬ್ಬೆ ಯಕಾಲಕ್ಕ ಶಾಂತಿಪುರಾಣವು ಗೆನ್ದಲುಬಡಿದುಹೋಗರಬಹುದು, ಇಬ್ಲದಿನ್ದ ರೆ ವಾಚಕ 
ವೃ ಂದಕ್ಕೆ ದೊರಕುವುದು ಅತಿಪ್ರಯಾಸವಾಗಿರಬಹುದು. ಹೇಗಾದರೂ ಸರಿ ಮಲ್ಲನಿಗೆ" ಶೂಂತಿಪುರಾ 
ಇದಕಾಲಕ್ಕೆ ಮದುವೆಯಾಗಿರಲಿಲ್ಲ. ಅಜಿತಪುರಾಣದ ಕಾಲಕ್ಕೆ ಮಖ್ಲಸನ ಮಗಳಾನ ಅತ್ತಿಮಬೈಗೆ 
ರಾಜ್ಯವಾಳ ಏವನ್ಸು ಸಾಮಥ್ಯ ನವುಳ್ಳ ನನ್ನಿ ನಾರುಯಣನೆಂಬ ಸ ಗನಿನ್ನ ನೆಂದರೆ ಇವೆರಡು ಗೆ ಗ್ರಂಥಗ 
ಳಿಗೂ ಕೊನೆಗೆ ಅಅವತ್ತು ವಸ ತೂ ಮಧ್ಯಕಾಲವಿರಬೇಕು. 'ಅಜಿತಪುರಾಣವು ೪೨3 ರನ್ನ 
ಬರಿದುದೆಂಬುದು ನಿರ್ಣಯನವಾದುದರಿಂದ ಶಾಂತಿಪುರಾಣವು ಸು 933 ರಲ್ಲಿ ಬರೆದಿರತಕ್ಕದ್ದು. 
ಶಾತಿಪುರಾಣವು ಸು 935 ಫಿರ್ಮಿತವಾಯಿತೆಂದರೆ ಅಷ್ಟೊಂದು ತಪ್ಪಲ್ಲವೆಂದು ತೋರುವುದು. 


RC 


EDITORS’ NOTE 


In publishing this great and ancient work in Kanarese, we 
have prepared the text after consulting the manuscripts in the 
Government Oriental Manuscripts Library, Mysore ; and another 
paper manuscript kindly given to us by Mr. Bommarasa Pandit 
of Mysore. 


When the text was nearly printed, we got another palm lcaf 
manuscript from the central Jaina Oriental Library, Arrabh, 
(Bzhar and Orissa) and the variations in reading found therein 
have been duly incorporated in the form of an appendix. 


We tender our grateful thanks to professor R. Tatacharya, 
M.A. L.T., for his scholarly introduction to this work. His is a 
familiar name in kannada Literary Circles and requires no 
separate introduction by us. 

A. VENKATA RAU,B.A.L.T. 
Reader in Kanarcese, Madras University, 
AND 
PANDIT. H. SESHA AYYANGAR, 


¥ellow-tn- Kanarese, Madras Unsverssty . 


ಶ್ರೀ 


ಕ ೦ 4 
ಘಾ ಬಾ ik 
5 ಗು ದನ ಸ 
ನ ಬಾಗ ನ 
ಬಾ ಎ ೧ ಜ್‌ 1» ದ ವ ಎಂ ಎ (2 
EE ತ್‌ ಟೂ ಬ? 
ಭಿ ಸ ವಿ 3 ಚಿ 1 YP 6 14 ಸ» ಪಡಿ ದದ 
» #40 ೫ ಲ್ಲ 735 ೯ ೦ ಎಷ ಯಂ Ko 
೨ O ew hn Bade ಲ. BRA ° 0a ೦ 
ಹ ೦ ೨೨ © Ya ™ ಣಿ ೨ 
| ಸಾಗ ಕ್ಷ ಸ್ಪ ಗಿ ಚ್‌ ಜೆ ಬದ್ಧ ಬ ಸಃ ಬು ಸಸ 
! ಲ ಎ ಭ್ರ 55% d= xP 
3 » ei BE Ag RSE 
3 Wy ಸ <3 ಎ wz ಕ್ಷಿ kl £ ಇ ಸ ಫಿ ಸ 
$ (೨ | 1 ಆ ಬಜ ಡೌ 0 ಆ... ೨ ಟಿ ಎ 2 i 
[8 pl 4 < ಇರಿಸು ೧._ We 23 ಸಷ ™ ಬ್ಬ ಇ 1 J ಡಿಪಿ 
ನ 2 ವ > ಗ ಸ್ವ ಸಟಡಿಂ ಗ್ಗ RX Ff Am, 
೧ pe 3 2 ಇ ಇ 
೦ (2) BT ೧ 1] ಬ್‌ ಬ ೫ 7೭ ೦ ನ 
= ಸ ಸ ದ್ರ 1 
ಇಕಿ ಆ ರ NS 
ಘಟ್ಟ ರ ರಾದ ಗೆ (0 ಇ ವ ಟಿ 4 ಇ ಇ ಖ್‌ G3 ee 
Pp ಕ್ಷೆ “bh HEL He 6೫ gpa 
G 5೭ A ಜು ೫ 7) ಸ 2 ೧ pS ಬ ೧೯1 ಟಕ 
ಬೆ 4 ೧ ಟ್‌ ಲಾ Ye ಡ್ಯ ೧ ೫2 >) ™2 ೬. ಆ ೯ pe ೦೮% 
LR 1೬..5 Og ಸ್ತ ಸ ಬ ಸಾ ಕ್‌ 
3 8 K ಬಜಿ 8 PS 2 He >» 5 
ಬಜಿ ( 
೧ 8 ಪ 
2 ಐ ಷ್ಟ ತ XK A ೦ ಐ ಟ್ರಿ AX 6 ನ ದು 
Ye Ww | ರ ಟ್ಟಿ ನ 5 [A 7 ೌ0 ಬ ಸಿ ಸ ಜ Ra 
2 


ಗಿ 
೧ 
೨ 
ಲ್ಲಿ 
ಆ 
ತಿ: 
ಎಸೆ: 
ಸಿ _€C 
| 
ನಾಗೆ ಷ್ಣ ಳು 
ಊಟಿ 
2 
ಮುಂಬ 
ಮಿತ 
ಣಿ 
ಸ 
wT ಟು 
ಮ 
Ne 
ps 
ಲ್ಲ 
ಆ 


$ 
ಥಿ 
ರಾದ 
ಇ 
೪ 


13 
| 5 1% ॥್ಛ 
ನ Ww K ಹ ns |) ವಿ a ಬ] ~ a 
6 ) ತ pp) ಹ ಇದಿ 3 Ca BA 
\ ಜು ಬ ಜಿ J 5 EB 5B 2 ಪ Edy. 38 


(2 ಪ ಬ್‌ % BH 
2 8H WM” 32 ನಿ ಲೂ KX ಇ 
13 7ಎ. ೨೨... WwW ee 1 3 4 32.13. ೫ 9 0 B 
12 ೨. ೧ 3 | [e 


pe ಸ [ , ೧ (ಛಿ ಲ 
22 dla ha me ಬಿ gl fy "ಇಸ ಬಂಗಿ (೭. ಟಿ 
ಕ 


2 
12 


| ೧೦ 1 


ಕುರುಳ್ಗಳ ಸವಣಂ 


ಡಪಿದಂ 


ಡಗವಿತೆಯೊಳಸೆಗಂ | 


Ns% 


ಡ 


ಪ್ರವ 


il 


(| 
$ 


ಭರ್‌ 


೦ ಸಕ್ಕದದೊ 
ಲ್‌ ಕರುಳ ಳೆ ಸವಣಂ 


| 


೧ 


3 


ಗನ್ನಾಲ್ರಡಿ ರಚನೆಂ 


| 


[ 
1 


ಣ ಚೂಡಾಮಣಿಯಂ || ೧೨ 


ವರ್ತಿಯೆ | 


ಕ 
ಶ್ರ 


ೋೋಂತಂ ಪೆಸರಿಂ ಪುರ 


ಗ್‌ 


ಶಾಂತಿಜಿನ ಜನ್ಮ ೯ 
ಶಾಂತಿಪುರಾಣನೆ 
ಬಂತು ಕವಿ ಚ 


ಮಿ 


ಮ 


ಪ್ರಥಮಾಶ್ಚಾಸೆಂ 3 


ಕಂ|| ಜಿನ ಮದನರೊಳೆಗೆ ಸದಿನಾ | 
ಅನೆಯಂ ತತ್ವ ಕಳ ಭಗ | 


ರ್ಜನಕ್ಕೆ ಹ ನೊ”ಂತರುಮೊಳವೇ | ೧೩ | 
ಥ 


೯ಕೆರನ ಪೆಂಪುಸ 
_ 
ಟು 


| 
ಆ 


3 
t ಒ 


ಸ 
ಇ 
GL 
ಜಿ 
೦ 
ಚೆ 
10 
g 
b 
₹೩ 
ಲ 
೧ 
"6 
೩ 
CL 
ಜ್ರ 
೭ 
t 
2೬ 
ಲ 
1 
[J 
) 
KA 


ರ ರಡುಂ ದೊರಸ್ತೆ ಮೆಂತೆನ್ನಲಾ 
ತರಾಗ ಮಾಮದನ ತತ್ತಂ ರಾಗ ಸಂಸೂಣ್ಣ ಮ |, 
ಕ್ರವರ್ತಿ ಜಿನನಾಥಂ ಸೋಡಶಂ ಧರ್ಮ 


ಚ ಚ | 
ರತೊರ್ವಿಗಿಂತು ಸಲೆ ನೋಂತಂ ಶಾಂತಿತಿಂಥೆನ್‌ಶ್ರ ರಂ! ಇ 


(ಲ 


ತತ ತ ಲಂ ಯತಿ | 

ಪತಿ ಮಹಿಸತಿ ಮಕುಟ ನಿಕಟ ತಾಟತ ಚರಣಂ ! 
ತಿಪೂ ತ ಜಿತ ದುರಿತಂ | 

ುತ ಸಂಪ್ರತಿ ಭೂತ ಭಾನಿ ಸರಿಣತ ತತ್ವಂ | ೧೮ || 


ನೆಗಟ ರ್ಹಣಂದಿ ಯೋಗಿಗ | 


ಟು 
ಳಗಾಧ ಬೋ ಧರ್‌ ತದಿ'ಯ ಶಿಷ್ಯರ ಖ್ಯಾತಾ {| 
ಧಿಗತ ಜಿನ ತತ್ವರನುಸಮ | 


ರಗಣ್ಯ ಪ್ರಣ್ಯಾಗ್ರ ಗಣ್ಯ ರವಸರ್ಪಿಣಿಯೊಳ* | ೧೯ | 
ಆ ಯತಿನಾಥರ ಶಿಷ್ಯರ | 
ಜೆ'ಯಜಿನಾಗವು ಸಯೋಧಿ ಸಪಾರೋತ್ತಿ || 
ಬಿ 
ಕ್ಷಾಯಿಕ ಸಮ್ಯಗ್ಗ ಸ್ಟ್ರಿಗ 
ಳಾಯತ ಪುರಿಮಂಡಲಾಭಿಧಾನಾನೂನರ್‌ | ೨೦ || 


| 
| 


೧೨ 


ಶಿ 
೨್‌ಯರ್‌ | 


sd 


೦ | 


ಎ 


ಪುರಾಣಂ 
ದದಾ | 
ಟೆ 


ಕ 


ಶಿಷ್ನರಿಂದು ಕುಂಡೊ 


ಸರ್‌ ಬಿಟಿ 


೧ 


ನ ತ್ರಿಕಾಲ ಯೊ?ಗಿಗ | 


ವ 
ಸರ ಸಾರೂ ತ 


ಓಟ 


ಗಟರ್ಹಣಂದಿ ಸಿದಾ 


ಮುನಿಮುಖ್ಯರ್‌ ಬೆಟ್ಟಿದ ದಾ | 
ಮನಂದಿ ಮುನಿ ವೀರಣಂದಿ 
ಮನಂದಿಗ 


Ud 


ಕಂ| ನೆ 


32 


೩ 


12 
2 


ಜನೌಘ 
ಗ್ರಣಿದ 


ಗ 
BD! oo 
Ww 


ತ್ರನಿ 


ಇಜಗಣಾ 


12 


ಜನ ಕನಿ ವಾದಿ ವಾಗ್ಮಿ ಗಮಕಂ ವಸುಧೈಕ ಕುಟುಂಬ 


ತ್ಯನುಪಮ ಚ 


[3 


ಪ್ರಗುಣಂವ | 


A 


ಮುಖಂ ಜಿನಚಂ 
ನ ೩ರತನ | 


| ಇಹಭವ ಶಿಬಿ ಕರ್ಣ ರಫಘೂ | 


ಎ 


೧ನ 
ಆದಿ ಅಲಲ್ಲಿ 


ಬಿ 


ದ್ವಹ ಶಕರಿಸ್ರು ಗುಪ್ತ ಚಾರುಗು 
ದಿನ ಜನ ದ 


ಕೆಂ 


ದ್ಯಕಳ 
೦.1 


ಪ್ದ 
ಪತೆ 
ಪ 
ಒಪ 


pe 


ವಾ 


ಸ್ಯ 


ತ 


ರದಿಂ ಧನದಿಂ 


"ವ 


ಪಾದ ಚರಿತಂ ಜಯ 


| 
| 


ಮಿ ವಾ ಹು ೆ 
ವನಜ ವನ ಕಳಹಂಸೆಂ !೩೦ | 


ನೆಂ | 


ಬುಗುವಂತಿರೆ ಸಂಚಿವಾ 


ನಾಗಂ | 


ನಿಗಿಲುದಾ ನಿಯ ದಾ 


$ 


ಭಂ ದಿಗಿಭಕ್ಕೆ ವೆ 


ಗಿ 


ಈ 


ಡು 
೪ 


K ) § pS pe ‘ 
ು ಸಾರ ಚಾರು ಸವ ಸೃ ನಿನೂ “| 
[3 


Noe) 
0 


ಟು 


wets 


ತನ ಸತ್ಸಮಂತಭದ್ರಂ 


೧೨ 
ದಿ 








ಎ೨ 


ರ್ಗನಲ್ಪ ಕಲ್ಪಕುಬಂಕೆ 


33- 


ಚೂಡಾಮಣಿ ಬು 


ನ್ನ 


ಮಹಾ | 


ಲ 


| 
I 


ಮೆರಿಸಾ | 
| ೩೨5 


| 


ಸೂರಿ 
ಸುವಂ 


pe 
ಬ 


ಗೊಡಿದ 
(ಶಿ 
ಸೂಷಿತ ತ 


ಕ 
ಇ 


೧ 


\ 
೨ 


ರಣ್‌ ಮೊನೆ 
ುಣಿಗಣಪ 
ಮ 


ಎ 


ಗಿ ಕೊಂಡುಕೊನೆವರ್‌ ಸಲೆ ವಾಣಿಯವನಾಡಿಯೊ 
0೦೨. 


ಖನಿ ವೈರೋಚನನು ಮಸ್ಸ ಜಿನೆಚಂದ್ರ ಮುನಿಂ | 


ಯ್ನ್ನಾಡಿದ ಬೇಚ್ತಿರ ನೆರವಿಗೆ | 


ನನೂನ ಗು 


ತು 
0೨. 
ಉಂ 


| 


4೫ 


2M 


| 
| 


| 
| 
i 


»ು”೦ ಕರಂ | 


ಮಿ 
0೦2. 


ರಾಣ 
ಜ 
ನಾಡು ವಿ | 


ಂತಿಪ್ಪು 
ಗೆ ಬರ್ಕುಮೆ ಸೊ 


ಯ ಮುಸಮಾ | 


ಆ 
೪ 


ೂಡೆ ಶಾ 
ಬಖಖಾಬ್ಬ ಮಂ | 


ತ 


ಣಚೂಡಾಮಣಿ''ಯೆಂ || 
ಬ 
ಎ) 
೪ 0ಬ 


ಹ 
ಇ 
[a 


ಎ) 

ಹಾ 
ದು 
ಲ 


ದಿ| 
ಂಡೊಡುಂಟು ನೆಂಗೀ ವಿಷಯಂ | 


J 


ಶಾಂತಿಪುರಾಣಂ 
ನಿದಕೆಂ 
ಬರೆಯಿಸಿ 
ಆರದ 
ವೆ 
ರಣಿ” ಲಲ 
4 


೨ಂತರಿದೇಂಗ 


MN 
೧೮೭ 
ತಿ: 
ಸ್ಸ್‌ 
ಮಿ 
ಅ 
ಧೆ 


ಸ್‌ 
ಮ 


ಟ್ರ 


ದಿಂ 
ಮಣ ಮಗಳ ದಗದಕಮೆ 


೦ ಸೆಲೆ “ಪುರ 
ಪ 


ಶವ 
ಇರ್‌ 
ಳಕಮಾ 
ಆ 
) 


ರುಪ 

ಶಿ ೦ಶ 
ಸ್ರಿ 

ಮ 


ಶಾಂತಿಪುರಾಣಮನಿದ ನೋ | 
ರ್ರ 


ತ್‌ ದಾಲ ವೆ 
ಖ್ಯಾತ ಮದೆಂ 


[೫ 
" 


೧೯ 


ನಿ ತವದಂತು 


ಸ 
ಕಂ| 


ದರನಿ 


ಕ 


ಉ|| ಆಧರಣೀ ವಧೊತಿ 


| ೪೩ | 


೦. 
2 


RP 


ಲದಿರ್ಕು 


೦ 
N 


ಈ 
NS 


್ಯಾಧರೆ 


ದ 


ತ್ರಮಂ ||೪೪| 


೧ 
ಕ್ಕ 


ಖೆ 


$ 


ತಂ ನಿರಾ | 


೦ 
NS 


No) 


ದೋಷ ಸ್ಥಿತಿ ನಾಗಮಯ್ಯನನಘಂ ಶ್ರೀಭೂನಿ ಥೆ 


೪) 


ಸದ್ದಶಂ ಕೌಂಡಿ 


KN 


pe 
ಇ ಈ ಲ್ಯ 3 


w © 


ಛ್‌ 


ಇ 
ವ|| ಅಲ್ಲಿಯುಂ 


ಳು 


ತ್ರ 


ನತ ವಿದ್ಯಾನಿಧಿ ಗಳೆ ನೂನ ನುಖಿಮಾನಾ ಕಿತ ಧೈರ್ಯಂ ಬಹು || 
ಕತ 


ಶುತ ನಾಜ್ಞಾ ನಿಧಿ ಯಾ 





ಸ ಹ 
4 ಥೆ 
Oo ೫ ಜ್ಯ 
[ Kk 
3 ಫ್‌ ಬೆ J ಲ 
ಗ ೦ ಚೌ 7p ನೂ 
“೧ ಸಾ —- ಹ ನ್‌ ಘ್‌ ಸ ಶು ಭ್‌ 
pi ಷು — - 
© Me ಗಾ ೦ ಣಿ ಚ [- ಕ್ಸ್‌ 
ದ ೦ ಸಿಕ್ತು [ ಎ ಛಿ 
¥ ; 3 3 ೫ No ಕ 7 BR ಗಸ 
12 ಗು | 42 ಣಿ 2 “ದಜ ನ == 
PE ಟ್ರ — ಡಿ ಇನಿ ೭ ೨ 2 3 SANE 3 — ಆ ಥೌ ಟ್ಟ ದ್‌ 
33 x 3 ಸು 1 4 2 po) ಟಿ WW ko ನ್ಯ ವ ( B 2 ಬ್ರ 1 
12 ವ pe ತ ಗಸ? ಸ ಮ ಬ 4 ಅತಿ?! Ww 
ತಂ ತೆ ko Hs ನನ ಸ ಇಚ ಇ Mn A G ೦ » ಸಪ್‌ 33 | 
ನ p ನ 2 2 ಫಿ ೧ 
3 RE k 3 > AE ) 2 ಟ್ರಿ [ ಸ ಜ್ಯ 12 ಆ ಸ ಹ le 9 ಕ wm ಚು 62 
ರ ಕ್ಷೆ? ಆ ತ RS ಜೇ ಖ್‌ 2% hb 3 ಜಿ ಹ 
5 Dh ಬಾ ತಬು 6 ಗ! ಸಳ fo WB ಟಾ ಲ್ಲ 
Ww ಎ ದು 2. ೪ ಇ ಬಾ 2 Bt RW » 0 3 ಹ UT 33 
ಟ್ಟ ಗ 81೬ uy ಜಟ! Rw B NE 3-3 ರ 
3 13 4 ಬಾ 33 332 eS 3 ವು 3 ಪಿ ಜೆ Jt py 32 ೨೬ A 32332 5 ಡ್‌ 1 NR ಬ ಡಿ ೫.0 - ೦ 
43 ಸ ಛ್‌ Ga a ತು 33 ಹ ದ 2 2 1 ಐ pd ಖು ಕ್ರಾ 3 ೫ 2 ಷೆ 2 XB 6 pS 
BB BM (Cv ಟ್ಟ ತ RAN 3 ೫ ಫ್ರಿ ಚ್ಟ ಚ (1 ತಿ 
ಯ್‌ ಅಣ ಧರಿ 13 [C1 ಟೆ (3 ಹ ನ್ನ್ನ B ು ನಿ 1 2 4 p ನಿ ಪಿ ಕೈ ಇ ve ೨ ಇ 1 x= ನ 4 
ಹ್‌ ಡ್‌ 3 ಚ 3b ೦೬ ಇನ ಳ್ಳ 9» ಸ್ಪ 32 NT ಪ 
PY ಇಡ ಟಿ 3 ks) ಇ. ಗಲಿ ್ಗ ೪% 32 | ಡ್‌ oR ( AD ೫ TR 
WHE ೫ ಜು ಕ್ಷ 3 R MA 2 ರ GW ದ್ರಿ RB x 12 32 ಆ ಡಿಟಿ ಬ. B ನ 
ನ್‌ ಮ ೫.೬%: ಸಿಕೆ ಕೃ ಜಲ ಇಳೆ SL ತಡ ಬಡ ಇ ೧ ತ್ಞಿಸ್ಸ 
p b % 1 9 8 ಚತ ಯ 3B MT 12 32 £ 72 
೪ <p! 12 3 G G @ ೦ ಸ 3 © ೦ 2 4) % ೨0 ಟ್‌ ಲ 5 
3% 4 6 (ಎ 32೭ 72 ಸ | 32 $0 ಗe ೧೨ 
J Ne ಬೀದ KE a 4 
12೨ Ye ವ J ನ ಎನಿ ಅ ಸು ೪ ೮ ೦ ಕ 7) 
72 ೭ ೨೭ ೦” a ನಿ ಗಿ ಜ್‌ ೪ ೧ 
ದ ಇ ಜಾ ಟ್ರ le ಬೌ 4 ೦ 
ಐಂ NE ಟು 0 ೧೨ ಸ್ಟ 
ಡಬ್‌ ನ್‌ ವ ಬಡು 
PA EN 
ಆ ತ್ಸ 2 pe: 30 
5 
2 ಣ a: Ya 
5 wh 


ನಗಿ 
ಯ] 


ಲ 


ಶಾಗತಿಪ್ರರೂ 





ಸ್ರ 


3 


wm 
32 


22 


ಸ್ಯಾ 


ಬಾ ಮಂಡಳದೊ; 


೧ 
[AN 


ಒಪ 


ಗಟ ಖಂಡ 


(ಡಿ 


ತತ 


೨ 
3೨ 


ಪಿ 


[3 


2 


ಕಪಿ 


32 
32 


2 
ು 
32 


ಎ 
ಡೆ 


2 
3 
> 


18 


| 


| 
t 


(೫೮ 


( 
| 


| 


ಸೂಸುವಂದಮಂ 


ಲಂಗಳೆ ನಲ್‌ 


ಳೌ 
೦) 


ಫಿ 


0 ದೆಸೆ ಗೋವದೆ 


೦೮ 
ಅಗಿ: 


ಂತೆ ಮು 


ಜಿ 


ke 
ಯೆ ಕಣ್ಣೊ ಆಂಗಳೆಸಿಸುವ ಕೆಂ 


ಸಿರ 


ಸತ 
೪೧ರ 


| 


ತೂ 


ವ 





ಬಣ್ಣಿಸುವ ಪಿತಾ | 


ನೆ 


ಯಿ 


ಸ 
ರು 


ಹ 
ಬ 


[a0] 


ವ|| ಅದಬ್ಲದೆಯುಂ -- 
ಗಿ 


ಸಮ 


ಸು ಥಾ mo 


ಇ 


ತೆಜಂದಿಜಂದಳ್ಳ ಗೊಂಬಿಕೊಳ । 


ಚಂಚುವಂಕೆಲ | 


ಲ 
ಯ್ನುದು ಮೊಂದೆ ಕೋರಕದೊ 


ಫಾಯ್ಕುದು ಮೊಂದಿ 


೦೨ 


ಕ್ಯು 


ಪಕೀರಪಿಕಾಳಿಗೆ ನಂದನಂಗಳೊಳ್‌ | ೬೩ || 


ಲು | 
೬೪ | 


3. 


| 


( 
( 


ಬನಂ ವಿದೇಹದೊ: 8 


ಜೆಂ 


ಮಂತದ ಮಣಿ ಕಾಂತಿಗೆ ಮು | 


ಲಂ ಪ್ರಭಾಕರೀ 


ಂತುದು ಜೆಲ್ಲಿ 


ಯ್ವಾ 


ಇ. 


10 ಶಾಂತಿಪುರಾಣ 


ಡಡ ಪೊನ್ನ ಪೂಸಗೋಂಟಿ ಪುರಾಂಗನೆ ಯುಟ್ಟಿ ಹೇಮವ | 
ಇರೆ 
ಸನ 


ತದೀಯ ರುಚಿ ವಿಚ್ಛುರಿತಂ ಪರಿಖಾ ಚ್ಛೈ ವಾರಿ ಕ| 


9 
ಟ್ಟಿವ ಮಂಬುವಿಹಗಾವಳಿ ಸೂಸಕಮಾಗೆ ಗೆಲ್ಲು ನಾ! 


ಚಂ) ಆ 


ಸೂ 
ಕದ ನರಲೋಕ ದೊಳ್ಳ ನದು ಪೇಟ್‌ ಸೆಜಕಿಗೊಂಡುದೊ ಸೂಜ್‌ಗೊಂಡುದೊ | ೬೬, 
ಕಂ] ಆಪೊಟಲ ನಾಳ್ಚ ನಖಿಳವ | 
ಹೀಪತಿ ಮದದಂತಿ ದಂತ ಖಂಡನೆಗೆ ಸಮಾ | 
ಶೂಪಿತ ಸ ಧಾರಾ | 


ಣಿ 
ನಿಂತಸಾಗರಂ ಮಂಡಳಿ ಕೆಂ | (೬೭ || 


೦ ಸ್ತಿಮಿ 
ಉ] ಚಾಗದ ತೋರ್ಕೆಗಂ ನೆಗಬ್ಬ ಬೀ:ರದಳುರ್ಕೆಗ ಮೊಳ್ಬನಪ್ಟಿದು | 
ರಿಯ ಸಾರ್ಕೆಗ ಮಾಯತಿ ಯಿರ್ಕೆಗಂ ಪೆಜರ್‌ || 
ಮೆ ೀಗೆನಲಿಲ್ಲದಂತು ನೆಗಟಃ ರ್ದುದಣ30 ಮನುಜೇಂದ್ರ ಕೋಟ ಕೊ ! 
ಟೀ ಗುಣ ಕೋಟಗಾ ಸ್ರಿನಿತನಾಸತಿ ನಾ ಾಇಗರ ಮಾಗದಿರ್ಕುಮೇ | ೬೮ || 


ಕಂ|| ಪರಿಜನಮ ನಳವಿಯಅಾದ 
ರೂ ೫0೦20! ಪೂರೆದಾ || 
ನರಪತಿಯ ಗುಣಾ ಗುಣದಂ | 
ತರಮಜಾನುದ ನಾಳ ಸಿರಿಯ ಲೀಲೆಯೆ ತೋರ್ಕುಂ | ೬೯ || 
ಮದ ವಿರಬಿತ ನೆನಿಸಿಯು ಮನಿ | 
ದಾಸಿ ಗುಣ ಗಣದ ಪರಮ ಪದನಿಗೆ ಮೊದಲೆಂ [| 
ಇಲ್ಲ. 
ಆ 


ತಪಕಸಷಾನಷ ಲೋಕಪಾಲ ಹರಿಸಾ 

ಅಂ ಛಿ ಆ 
ಲಿತ ಸಾಹಸನು, ಮಸಾಸ್ತ ಸಮಸ್ತ ರಾಜನ್ಯಕ ಧವಳಾ ತಪತ್ರ ಪುಂಡರೀಕ ಷಂಡನು, ಮವನತ ನಾನಾ 
ನೂನ ದೇಶಾಧಿ೯ಶ ಮಣಿ ಮಕುಟ ಮಕರಿಕಾ ಜ್ಭುರಿತ ಚರಣ ನಖ ಮಯೂಖ ಚಂದ್ರಿಕಾ ಪ್ರಸರನು, 
ಮಭಿಭೂತ ನೂತನ ps ಪುರುಷ ಚರಿತನುಂ ಅವಲುಪ್ತ ಸಸ್ತಸಸ್ತಿ ದಿ”ಸ್ತಿ ಪ್ರತಾಪ ನಿಧಾನ ನಿರ 
ತನು, ಮಾಕ್ಕ ಸ್ಟ ಸು ಸುಂದರೀ ಕಟಾಕ್ಷ ನಿಕ್ಷೇಪನು ಮುಪಜಾಪೊ ಪಗ್ಮಹೀತ ವಿರೋಧಿ ನರೀಂ 


PER 


ದ್ರಾಷ್ಟಾ es Rs ನು A ಫಂ ಸೀಮಂತಿಪನೀಯಮಾನ ಗೋಮಿನೀ ಕಾಮಿನಿ” ನಿಬಿಡಾ 


೬ ಪ್ರಥಮಾರಾಸಂ 11 


ಲಿಂಗಿತಾಕ್ಷೂಣ ನಕ್ಷಸ್ಸ್ಮಳನು, ಮನಿರುದ್ಧ ನಿಜಯತ್ರಿ (ಕೇಯೂರ ವಿಘಟ್ಟ ತ ವಾಮೇತರ ಭುಜಭುಜಂ 


ಗಮ ಮವತೀರ್ಣ ವರ್ಣ ಸದ ವಾಕ್ಯ ನ್ಯಾಯ ನಯ ಪ್ರಮಾಣ ಕಾವ್ಜ ನಾಟಕ ನಿಕಾಮ ಕೋ 
ರುಚಿ ಶರೀರ ಸರಸ್ವತೀ ರೂಪ ಫೀರಕ್ಷೀರ ಸುಧಾ ಸ್ಯಂದಿ ಸಂಡಿತವನ 4 ಐ ಮಪಾರ ಪಾರಾ 
ವಾರ ಸರಪಾರ ಸಮುತ್ತಾರಿತ ಕುಂಠೇಂದು ಕುಮುದ್ವತೀ ತರಳತರ ತಾರಹಾರ ನೀಹಾರ ರೋಚಿ 


ಎದಿ 


ನಂಜರಿ ನಿಚಯ ವಿಶದ ಯಶೊ ರಾಶಿ ವಳಿಯನುಂ, ಜಿತಾಖಂಡ ಭೂಮಂಡಲನು, ಮಸ. ಸ್ತಿಮಿತ 
ಗ ಮಹೀವಲ್ಲಭಂಗೆ-- 
ಕಂ ನಿರತಿಶಯ ರೂಸ ಯೌವನ | 
ನಿರಾಜಿತಾಂಗಿಯ ರನಂಗ ಜಂಗಮ ಲತಿಕೊ” || 
ತ್ತರ ತನುಗಳ್‌ ನೆಗಲ್ಲ ವಸುಂ | 
ಧರೆಯುಂ ವಸುಮತಿಯು ನೆ:ಂಬರ ರಸಿಯರಾದರ್‌ !! ೭೨ | 


ಅಗ್ರ ಮಹಿಷಿ ಪದಕ್ಕಮು | 
ನಿ ಹ 1 ವಣ ಡೆ ಎ 

ದೆಗ್ರ ಪ್ರ್ರಮಾಸ್ಪ ದಕ್ಕ ಮವರಿರಿ ನನನ || 

ವ್ಯಗ್ರತೆಯಿ ನಿತರ ವನಿತೆಯ 

ರಾಗ್ರಹಮಂ ಬಿಟ್ಟಿ ನೇನವರ್‌ ಸೊಬಗಿಯರೊ | ೭೩ |) 

ವ|| ಆಮಹಾದೇವಿಯರಿರ್ವರು ಬೆರಸು ಅನೇಕಾಂತಃಪುರ ವಿವಿಧ ವಿನೋದಸಮೇತಂ ಸ್ಥಿಮಿತ 

ನಾಗರ ಧರಾಧೀಶ್ವರ ನನಿನಶ್ವರ ಸುಖಾನುಭವ ನಿರತ ನನವರತಾಭ್ಯು ದಯ ಸರಂಪ ಪರಾಧ್ವಿ ತ ನಿಜ 
ಮನೊಜನಿತಾನಂದ ನೊರ್ಮೆ, ಸಕಲ ಮಕುಟ ಬದ್ಧ ಮಣಿಕಿರೀಟ ಕೋಟ ನಿಟಂಕ ಸ ನಾಥ ಪದ್ಯ 


ಇ 


36. 


ಇಗ ಮಣಿ ಕಿರಣಾರುಣಿತ ಮೌಕ್ತಿಕ ಮಂಡನೀ ಭೂತ ದುಕೂಲ ನಿತಾನ ನೊಡ್ಸೋಲಗಂ ಗೊಟ್ಟಿರ್ದ್ಲ 


€ 


Ue 


ಟು 
ಸಿಂಹಾಸನೋಭಯ ಪಾರ್ಶ್ವ ಪ್ರದೇಶಂಗಳನಲಂಕರಿಸಿ ವಸುಂಧರಿಯುಂ ಅರಸು ಕುಜ 


ಕಂ| ಕ್ಷಿತಿ ನಾಥಾಸಾಂಗ ನಿಲೋ | 
ಕಿತೆಯರ್‌ ಶ್ರೀಯೊರ್ವಳಾಜಯ ಶ್ರಿೀಯೊರ್ವಳ್‌ | 
ಪ್ರತಿಸತ್ಲಿಯಶೊಳರೆನಿಸೆ | 
ಲ್ಯತರ್ಕ್ಯ ನೇಪ ಸಧ್ಯ ಮವರ್ಗದೆ”ಂ ಸೊಗಯಿಸಿತೋ || ೭೪ | 


ಎರಡುಂ ಕೆಲದೊಳು ಮಿರ್ವರು | 

ಮರಸಿಯರಿರೆ ಸೊಗಯಿಸಿರ್ದ ನವನಿಸ ನೆರಡುಂ || 

ಕರಿಣಿಗಳ ನಡುವಣೆಡೆಯೊಳ್‌ | 

ಕರೀಂದ್ರ ನೊಪ್ಪುವವೊಲೊಪ್ಪು ನೊದ್ಸೋಲಗಜೊಳ್‌ | ೭೫% 
ಭಟ ನವಮಾ | 

ಧವಿಗಂ ನಡು ವಾದ ನವ ನಮೆ್‌ರು ಮಖ ಜ | 

ಕೃವನೀಶಂ ದೊರೆಯೆನಿಸಿದ | 

000 ಮರಸಿಯರ್ಕಳೊೋತಿರೆ ಕೆಲದೊಲ್‌ | ೭೬ | 


ವ|| ಇಂತನಂತ ಸುಖಸರಂಪರೆಯಿಂ ಸಲಕಾಲಂ ಸಲೆ 


12 ಶಾಂತಿಪುರಾಣಂ 








ಕಂ|| ಆ ಜಾಯಾ ದ್ವಯಕೆಂ ಕ್ರತಿ | 


ಅಂತು ವಸುಂಧರೆ ಗಸರಾಜಿತಂ ವಸುಮತಿ ಗನಂತನೀರ್ಯಂ ಪುಟ್ಬಿವ್ರದುಂ 
೯ 
ಹ ೨ 
ಕಂ] ಜಯ ಮೊಡ ಪುಟ್ಟದುದು ನಯೊ' | 
ದಯ ಮೊಡ ವಳೆದುದು ವಿಳಾಸ ನೊಡನಾಡಿದುದ || 


ಟಿ 
ಯದೊದನು ತಾಯುಮಂ ತಂ | 


ಟಿ 


pe 





ಪ್‌ 


ಎಕ ಕಾಲ ಅಜಿ ಸಾದ ಗ ಗದು 
ಪೆಯುಮಂ ತಣಿದು ಪನಾರರಾಗಾಮ ತದಿಂ | 
wy 


ಣ್‌ ಸದ ತಿ ಂಲ್ಲ N ಕ್ಕ pe KN ಡಿ ಮಿ pe 
ವರ ಮನ ದಲ್ಲಿ ಚು.ಡಿದು ದಿರ್ವರ ಮಚು, ಸೊದಟು ಲೌ್‌ಳು ದಿ 
[eo] ೧೦ ೧೦ ಟು ಬು 
pe pe KR ಇಂ ಗೆ ವ ಹ 
ವಗರ ಸೆಮಶಿ*ಲಮಚ್ಚಿ ಜಾದು ದಿರ್ವರ ನಚ್ಚಿ ನೊಡಂಬಡೆ'ಂ ಭವಾಂ | 
ಬ ಬಿ ಬ್ದ 
ಎದ ಎಲ್ಲು 
ತರ ಗತ ಮೋಹ ಬಂಧ ಬಲಮೋ ಬಲದೇವನ ವಾಸುದೆೇವನಾ | ೭೯ || 


ಕಂ ಬಲದೇವ ವಾಸುದೇೇವರೂ | 
ಳಲಂಘ್ಯ ಬಲ ನೊರ್ವನುಗ್ರ ಬಲ ನೊರ್ವ ನವರ್‌ | 
ಕೆಲದೊಳಿರಿ ಚಂದ್ರ ರನಿಮಂ | 
ಡಲ ಮಧ್ಯದ ಕನಕಗಿರಿಗೆ ನೃಪನೆಣೆಯಾದಂ || ೮೦ | 


ವ|| ಅಂತು ಬಲದೇವವಾಸುದೆ?ವ ರನಲ್ಪ ಕಲ್ಪಮಹೀಜಾಂ ಕುರ ಯುಗಳಮುಂ, ಶಂಗಾರ 
Rad ಟ್ರ 
ಸಾಗರ ಸಂಭೂತ ಸುಧಾಸೂತಿ ಲೇಖಾಂಕುರ ದ್ವಂದ್ವಮುಂ, ನ ತ್ರ ಕ್ಷತ್ರ ಧರ್ಮ ಕಂಠೀರವ ದಂಷಾ,ಂ 


ಲ 
ಕುರ ಯುಗ್ಮಮುಂ, ಮದನ ಮಾರ್ಗಣ ಸಮುತ್ತಿತ ನೊತನ ಚೂತಾಂಕುರ ದ್ವಂದ್ವಮು, ಮಾಶಾ ಕರಿ 


ಕಲಭ ಸುಕುಮಾರ ರದನಾಂಕುರದ್ದಿತಯಮುಮೆನೆ ಸೌಂದರ್ಯಕ್ಕೆ ಕುಲನಿಲಯಮು, ಮೌದಾರ್ಯಕ್ಕೆ 
ನಿವಾಸಮುಂ, ಸೌಭಾಗ್ಯಕ್ಕೆ ಜನ್ಮಭೂಮಿಯುಂ, ಸೌತೀಲ್ಯಕ್ಕುತ್ಬತ್ತಿಸ್ಥಾ ನಮುಮಾಗಿ ಪುಣ್ಯಪುಂಜ 
ದಂತೆಯುಂ, ಸುಖ ಮ್ರಮ ಪ್ರರೋಹೆದಂತೆಯುಂ ಶೌರ್ಯ ಮೂಲಸ್ತಂಭದಂತೆಯುಂ, ಸಾಹಸ 
ದ್ರನಿಣ ಸಾಧನದಂತೆಯುಂ, ಗುಣ ಗಣ ಮಣಿ ಗಣ ಕೋಶಗೃಹೆದಂತೆಯುಮಾಗಿ ಮಾತಾಪಿತೃಗಳ 
ನುರಾಗದೊಡನೊಡನೆ ಪ್ರಮೋದ ಪ್ರವರ್ಧನ ಮಾಗೆ ಸುಖನಿರ್ಸನ್ನೆಗಂ. 


ಮ|| ನಭದೊಳ್‌ ಪೂಮಳೆ ಭೂಮಿಯೊಳ್‌ ಮರುತಕಂ ದಿಗ್ಬಿತ್ತಿಯೊಳ್‌ ದೇವದುಂ | 
ದುಭಿನಾದಂ ಭುವನ ತ್ರಯಂಗಳೊ ಳನೂನಂ ವಂದನಾನಂದಕಂ | 
ಸಭೆಯೊಳ್‌ ಜೀವ ನಿಕಾಯ ಮೊಪ್ಪುತಿರೆ ಬಂದಂ ಲೋಕನಾಥಂ ಸ್ವಯಂ | 
ಪ್ರಭ ತೀರ್ಥೇಶ್ವರ ನಾ ನೃಸೇಶ್ವರನ ರಾಜ್ಯಂ ಪೂಜ್ಯ ಮಪ್ಪನ್ನೆಗಂ | ೮೧ || 


13 


ಪ್ರಥಮಾಶ್ಚಾಸ೦ 


ಆ ಘನ ಮರಿ | 


೨ 


೮೭ 


ಕಂ|| ಅಂತವತರಿ 


ವನ ಸಾಲಕನ; 


ನಜು ಫೆ 


pop 
Ya 


ನೆಟ್ತ 


ತಾಂತಕ 


ತತ | 


೫ 


ತ ಪ್ರಿಯಂ 


ವಿ 


» 


| 
|| 


Ao) 
ತು 


೨ | 


ುಂಹವಿಷ್ಟರದಿಂದ 


೧ 
pS 


ಒಟ 


ನೆಟು 


ಂತಂಠನಸ 
ಲ 


ಚೆ 


(೭ 





12 

H 

ಆಡಿ 
ಇ 13 
ಜಡ್‌ 
ತ 
<x 
8) 75 
ಇ ಅಜ 
ki 3B 
ಇ3 ೪ 


2೧0 


ಜಟ 
ಸ, 


೧ಎ 
೦೫೦ 
A 


po 
೧. 
೪ 


ನೆಡೆಯಜಾ ದಾ ಮುಸಿ ನಿನೆ"ದಕಂಗೆ 


: 

2 

ಅಂದ್ರ 

“ಡಿ 

೦ 

™ 
ಇ ಜಾ 
(ಎಡಿ 3) ೦ 
ಸಗ್ಗ 
ಛು” ಮ 
Fe ೪) 1 
[ks tp 0 
ಡಿ ಭ್ರ 
(೭ 
Ky 76) 32 
2 o 
ಇಡಿ 32 
ದ ಇಂ ಎಸ 
ಇಪ ಇವ Ne 
ತ್‌ 
W> 


:ರಾಶಿವರಂ | ೮೪ | 


pee 
೪ 


ಣದೊಲ್‌ ತನ್ನೆ? ಜದ 


ಕ್ಷಣ ಕ್ಷ 


೦೨, 


ಎಂ 


೯ ಮಾನಸ್ಸೆಂಭ ನಿರೀ 


೦ತು ಬಂದು ದೂರಾಂತರಜಹೊ£ಃ 


| ಇ 
! ಸ್‌ 
1 


ವ 


ನಿರ್ವ್ಯಾಜ 
ಮುಖ 


ನ 


ಗಿ 


ಕುಳೆಂ--- 


a ಸ್ಪ 
ತ 2 

ಭಾಷಿ A SRN 22 
೭ A ಅಪಿ ಛ್‌ 
೫ & ಖಿ 
Bu 33 1 
೦ 43 ೦ re 
[3 3 ತ) 
> 3 7೨ 
(2 ಇಲ ಸ 
೫ SE ಇ) 
WE 
CS 
3 2° 

ಸ 7 
ನ 
೫2 ತ್ಯ" ಎ 
ಜ್‌ ಇ 
ಗಗನ 
ಲ 
ದ 72 ಫಿ 3 
32 ಇಪ ಇ 
2 G 32 
ಇ 7- ಡರ 
ಓ ಡಡ 
ಆ ಎ. TY 
ಸ ಷೆ ಜಟ 
ತ ಲ ಲೃ ಛೆ 
«TTT 
೫2 ಇಪ 3೭ 
೭ _ಡ.._ಐ ಡೆ 
79 72 72 72 
ನಾ 
32 


6ಬಿ 


PY 


ವ|| ಎಂದು ಸಿಖಿಲದಿನಿಜ ದನು 


ಭಾಗಾಭೋಗ ಸಭಾಮಂಡಳನಂ, ನಿ 


ಹಲೋ 
ಇಪ 12 
2 38 
39 ೨32೭ 
5 ಖ್‌ 
8 
3 2 
3% 
ನ pi 
RR 
೨ ನಿ 
2! "2 
o 7 
ಪ (2 
(2 
3) i 
15 32) 
ಜೆ 
ಜಟ 
೫ ಇ 
141 
Kk Ru 
123 
KN) 
- 
2 
ಜಾ 33 
22) ಥ್‌ 
ಇ 
೦ 
ಜಾ 
0.2 
ವ ೨೫ 
5) ಇ 
ಗ 
£2) 
೫ 4 
wm 2 
lL © 
ತ 
am 


3B 


ರಸ 


ನಾನನಾಂಬುರುಹ ನಿರ್ಯದ್ವ 


( 


ಸ್ಲಿಮಿತಸಾಗರಂ 


ಕೆಯಂ 


A 


ಮಂ ಕೇಳ್ಳು ಸಮುಪಜಾತ ನಿರ್ಮೇಗಸರಂ ಪರಮೆ”ಶ್ವರದಿ” 


ಧರ್ಮ 


ಬಂದಿಸಿ 
ಕೆಯ್ಕೊ ೦ಡು. 


ಉ|| «ಮುಕ್ತಿಯೊಳಾದ ನಂಬುಗೆ ಮನ 


ಸುಖಾಶಿಗೆಂ'ಬಲೊಃ | 


Ev) 
ಪ 
|e 


ಂಬುಗದೆಲ, 


0 


ುಜಗನಾಯಕನಂ ನಡೆ ನೋ 


ಸಕ್ತ ಮನಂ ನರಾಸು ಫಣಿ ನಾಥತೆಯಂ ಮುನಿ 


609 
ಧಿ 


Ww 


ಬಾ! ಸ್ಲಿಮಿತಸಾಗರ ನ 
ತ್‌ 
6 


ಯಿ ನಕ್ಕ 
ವಂದನಂ 


pla 


೮೬ || 





ದಂ 


ಸ್ಟ್‌ © 
ಥಿ ಇಲ್ಬು 


ನ 


ಶಾಂತಿಪುರಾಣ 


ಕಂ! ಅಪರಾಜಿತ ನಿತ್ತ ಪರಂ | 


14 


ಇ 
V2 


ಯಿಲ್ಲದ 


“yD 
2 


ಲ್‌ ಪೂ 


ಲೆಯೆ 


ಕಂ. ಕೊ 


re ! 
we 


5 


ಯಮಕ್ಸುಂ | 


ತತ್ರ 


'ದುಃಕಿ ಪುಸಿಯದ ಕಾ || 


ಸ 
೪ 
ದಾ 


ಣಿ 


ಕ 


ಡೆಯ ದಮಿತ ಭೊಗಮ ನುಸಭೊ' | 
ಜಲಜ ನಿಬಿಡ ಕೋಶೋದರದೊಳಲ್‌ | ೯೧ | 


) ನಿಷಯಂಗಳೊಳ್‌ ಪಂ| 


9 
ಹ 


ಲಲನೆಗೆ ಬಗೆಗುಡದ ಕ 
ಕೆಲಸವೆ ಹಿಮಕರ ಕಿರಣಂ | 


ತಲಿ 


32 
೧ 


KC: 
33 
ಣಿ 
5 
ಬ 
4) 
™ 


32 
5) 


bi 72 


೦, ರಾಜಹಂಸಂ 


pe] 
Ww 


ತಿರ್ವರುಂ ಸಮವಸರಣದಿಂ ಪೊಟಮಟ್ಟರ್‌ || ೯೩ || 


ವ| ಅಂತು ಪೊರಮಟ್ಟು ತಂತಮ್ಮ ವಾಹನಂಗಳ ನೇ ಸರಿಜನಂಬೆರಸು ಯೂಥಪತಿ ಪೊಳ 


ಯಿಂದಂ, ಮೃಗಪತಿ ಪೊಜಗಾದ ಕಿಶೋರಕೇಸರಿವಿಧಿಯಿಂ 
ನವರಾಜಹಂಸ ಪ್ರಕಾರದಿಂದಂ ಬಂದು ಪತಿನಿಯೋಗದಿಂ ನಿಜಜನನಿಯರನೆ ಪೋಲ್ತು 


9 


ಆ 


ಸಿ 
[A 


0 


`ದ ಕರಿಕಲಭ 


ex 
೪ 


ಗ 
ಪೊಜಗಾದ 


15 


ಥಮಾಶ್ವಾಸ೧ 


ಟ್ಮಿರದ 
ಜಿಗಿ 





WP 
RS 
w ದ 
$+ ಬು” ಫ್‌ — 
ಆ ಇರ (ಗ 5 J 
RS y = ಭ್ರ 
ತ _ ಹ 
ತೆ ಡೆ [5 
ಚ ದಹ A ಕ ಜ.1 ಬು ಇಡ ಯಡಿ 2 
ಮ್‌ ೦ 2 3 G ಸ್ನ 3 8 ಇ 5 
ಶಿ ಹ es A Be 3 bs 
ಅಶಿ ೫ pM ಷ್ಠ ಎ ೫ 3೯೮ ೦ (| 3 ೧ 
2 p 6 ೪ Bas ಕ 3 ೫ , 
12 ಚಡ ತತ್ರ ಸಿ B 23 b&b BN ೫ ೫ ಇ 3 
ಎ uBR ಬ್ರ 2 Ww 1 ತ್ತು ಡಾ 2 
5) Wm HP 32 ಎ 68 0 ೦ ಇತಿ. ಜಃ 32 [74 ೪2 
ಗ 216 WE ಚಚ ಚಕ ಟಿ 3B 3) ಫೀ ೧ ಸ 
೧ 9 KC 3 ೦.೫% ಇು 2 ತೆ ತ ಡಿ ಚೆ ( 3) ನಿ ಟ್ರ RB ( 32 
ಚ ಬ ಟ್ರ ಜಯ" ನ ಗ ಇ QR 3೩ ೫7 
ಬಜೆ ಚಾ - ನ ೯ ೨» ಐ 
© eg 3 3 2 A= ಸ್ರ 3 nam ೦ “2 368 ಇ೧ಾ PDP ೧ DN 
ಜ್‌ (ೀ್ಲ್ಥ 13 7ರ > ತ pT 33 ಟ್ರ ಜಿ ಐ 
ಕ ಸ c: ಬ © ಎ ತ 
ಚ ಬಬ CO Bhan RAR s&h ಛಿ ಬಸ್ತಿ 
4) ka 6) [a p ೨ ದು 
ಸ ಅ ಸನಾ ಸ್ಯ ನ EG ಇಟ. 2 gab 
BE o 2೫ SS £ ಡಿ ಜ್‌ ಎ 332 
ವ್ರ 3 3 3 |e & BK ಇ 3 ೧ ನಿ iy ೨ 38 ೫ ಬಸ ಸೃ 
ಆ ಆ ಬ್ರ ೧೨ 3 ಎ an ರ ಸ ಜು ಬ್ಲ ನಿ ಜ್ರ 
R23. ಗ್ರ ಇತ್ತ ಕ್ರ ಸ BSD ವ ಹು RR 
Bw ಇೆ. 38 UK ಜಿ 4 ಜಿತ ಖೆ ಬುಡೆ ಹಚಿ ೫ 
» ಡು ಸಾ po ಟ್ರಿ € “ಜೆ 2 2 ತ A ಎದಿ w°B o ಪ 
EM ಟಿ (ಟಿ ಇಗ 2 ೫ ಇರಿ ಸೊ ಲ ಸ 
ಡೆ ಫಿ Bm ಮು o 088 3 
S ದ 79. ™ © 
¥ ಮ 5 ದಿಸಾ 
3೨ KH © 5 118 A 
ಎಂಡ ಕ್‌ MT ke ಇ 
ವು -್ಲಿ Re) ಇ » Wa 2 ೨ 
8 ನ 
— ನಾ 2 
nm ದ್ರೆ 12 
13 (ಬಂಡ) 12 
3 


ಪುರಾಣಚೂಡಾಮಣಿಯೊಳ 


' ಥ್ರೀ! 


ಬಂದ 


ದ್ವಿತೀಯಾ ಶ್ವಾಸಂ. 


ನೆಲ ಮೋದ --- 


ಆ 


ಶಾಂತಿಪುರಾಣಂ. 


೦ 
ಣನನಂತ 


ಸಿೌರಾಸಿ 
ಮ 

ik 

ವಾ್‌ 


೮ 


| 


1 
| 


ಕ್ರ 
pe 


5 
2 ತ 
ಸ ತ 
$3 G 
3 2 
ಟೆ 
ಎ ದು 
ಐ ಎ 
FR 
ಸ ಇ) ಡಿ 
ಸೆ ಸವಿ ನ್ಗ DN ಬ್‌ 
ಇ ನಿ Ww ಸ 
ಎ ಸಜೆ 
x2 By 
32 ಇಡೆ 
ಇ ಆ ೧ ಘಿ “MC 
Bx Bb 
೦ 2 29) 
“5 Po 
as OD 
dH oN 
Bo BW 
ot HT 


ಚಿ. 1 ೪ ಚ ಇ 


ಸೆಂತ | 


೧೨ 
ಇಂಗು 


ಬೀಜದಿಂ ಬೆ 


ಗಳ ಮಕ್ಕು ಮಂತೆ ಗುರುಗ | 


ಸಿತಗುಣ ಗಣದಿಂ ಥಿ | 
ರ್ಮಳ ತನುವಿಂ ಗೆಲು 
ಟು 
ಮಲ ಮತಿಗನಿತುಂ ರಾ| 


py 


ಆ 
೦೦ 


17 


೦೨. 


6 


ಲ 
ಊಂ 


ವ್ಯ 
ಣಃ 


ಮೊ ದೆಡೆ 


ತ್ತು ಮಗು ಮೆಂಬುಮು ಮುಂ 


N72 


ಜ್ಞ 


ಣುಗೆ ನಿಸಿದುದ 


೩ ಕರೇ 


ಲಕಿ 
೦.2. 


ಸೆ 


ಇಕಾ | 


ಹ 
ಆ 


೧ ಪ್‌ 
4 


[೨ 


ಈ; 
ರಂ ಭುವನಕ್ಕೆ 


೦ಭಂ ಲ 


ಎಡ 


ವ್ರ 


ಇ೦ ಬಲಸ ನೂ 


| 
| 
! 


Bao) 


ವನಿಯೊಲಳ 


ಸಿ ನೆಗಟ ನಖಿಲಾ 


ಲದೀಪಕ''ಎನಿ 


೨ 


3-7 


x 


ಮ ಷ್ಟ 
ವಾಕ್ಸರದಿಂ | 


೦೫೯೧೨ 


ಆ 


ಹೆಣ | 


pe 
02: 


ಸಹಾಗಂ ಭೋಗ 


೧೨ 
ಲ್ಕ 


ದಾ 


ಲಿಯೋ | ೧೩ | 


KN 
(ನಿ 


ಇ 


ನೇಂಮೆಯ 


ಜ 


ಬೌ 


2 


ರಣಿಯ ನವಯವದಿಂದಮೆ | 
ರಿಕರಮೆಂಬ ಬ ಜಠರ 


ಕ್‌ 


ಎ 
ಪರಿ 
ಶ್ರ ರಥ ಪದಾತಿ ಬಲಂ ನೃಪ 
ಪ 


ಎ 
ಟು 
ಧ 


2 
C 
೦. 
ಸ 
೫: 
ಬ ಇ 
» ತ 
ಇ 
RN pa 
“on & 6 
Bp ಡೆ 
6 ಲ ಎ 
OE TT 
2p 
eB 
ಗ ಇ೪ಿ1ಇ% 
0ಡಿ ( 
ಓಂ ಗ್ರ 
11] 4 
KS E 
Ce ಭವ 
ಲ pe 
9 
ಜ್‌ ೫% 


೨) 4 W (ರ 
ಇ |) 
| 3 (3 ೭ »2 
ಆ ಕ್ಷ ) A 
1 ೫ ಜಿ ೪೭ 
| ಇ ಇ % (5 B 
Fa ಬ ಜಸ 
| CA 
l ಮ ಸ RE ಮ್‌ ಎಸ ತ್ತ ಸ್ತ ಟಿ 
ಸ ವಾ = = ಥಿ ಎಲ 
| ks) ಟಿ pl ಸ ಚೆ © ೦.7೮ EP ಎ ಬ 
ತ ತ ಜು ತುಟ ತ್‌ 
2 Re ಹ ಅರ್‌ ದ್‌್‌ / ೦ 
ಸವ 27 EES ತ್ತ 
R 1 ಲ G ನ ಸ 32 <) ಇ ಗ 7 9 a 
೩ BT 23 £ ಅ RN 3 
ಅ ಸ್ಟ ಷು ತ ಕ ಸ 3 » RN Kd 
A ಎ ತ್ತು ಡಿ ಜಡ ವರ್‌ ಜಿ ಜಲ ಸ 
| we 3 ಗ ಸ ವಿ” qe 8 2 ಜಬ ಸ್ಟ 1 
ಈ ಧಿ ಬ್ದ ರವ ಲ —&TUFE ಸ ಇಂ 73 ಛು ಸ alk ದ್ರ ಸ2- 
KERR ಎ46 ಬ ೫ Be ಇ ಜನ ತ ಎ 4 ಪ J 
> 4. va ke Cp ES KS ೪ py 0 3 N 2, > 2 2 ೨0 23 ಇ pe ಛಿ ಇ 
D ಎ B ¢ ೩ 17. 12 cP ( ವ ೦ He © ತಿ pe [2 5 ಇಪ ೦ 
ಇ ;: Bebb ಎದದ 0 L 2 ಇಶಿ 32 ಜಿ 5 
ನ ಸ ಬಿ ಡ್ಠಿ ಚ 1ನ 3ರ ಬಟ ಚಿ ಜಟ ಪ ಬಿ 
ಜ್‌ ಇ ್ರ 6 ಛೃ ಜಬ ಜ.೪ 34 Ys >) ೦೮. 75 AAO %3 ೨ 
© | ~ ೧ ಇ. ಲ ಎ ಗ್ಗ rae) ಥಿ xp 5 4) 3 ೫B po 
೧! ಗು ೪. 3 ಕ ತ | ಗಾ ಖ್‌ ಣೃ 6G 2 32 G6 ಗಿ ೧ | Wa 3 
NE ATS ೫ ಭಿ. 2 33. JIBS BAN >» RA 
OE ELE eps Be 
| 13 ೫೭ G ಇ2 ೪ ಐ 3 ಭೆ | ಭಾತ್‌ ಚಿ ಇ %ೈ ೬) 3 "ಇ 1) ಛಿ 32.57? x 
‘WB a 2x 7೨ ಬಲ್ಲಿ ಎ 32 132. ೨8 ಜಾ SS A 
LTS ON BS © 5 Ga BSD S NN 1 
my ಜಂ 3 3B SK BN ಬ » 11 nD) ೧ ° © ಕ್‌ 32 8% 
ಲೃ ಇಂ 2. ೦೨೮೦ ೨ ೦ ಲ್ಸ ಇಗೆ 8 ೦ ೦ ೦೮ ೦ G (ತ a4 ೦ ೦.೦ 
Bm x WB ಣಿ ee 3m 1ಬ ಚ. 32 12೭. DR 323೫. WH GY | ಸು ತಿ ಜಿಂ 
; ಜಾ [ne "ಇಇ \e ಇ 33 ೨ ತ 
೦ ಸ ೦ nM ಬೃ G ೦ 
ಇ ತ್ಲ (ದ ಸ್ತ 31) 
} ೦ ಜ್‌ 3 0 
ನ ೫3 € ೧72೬ 
22 ° ಚ್ಟ 3 ™ 
12 ಷಿ ಇ) ಗ ಎ್ರಾಲಿ G 
( 4 3 
ಮ — 1 32 ಡು) 
32 32 43 ಳಿ ಓ್ಲ pe 
ಕ ಇ ಡಿ ೩.2 12 
೦. ೧ 6m 


18 
| 
ವ 
ಐ 
ಥೆ 


ತ ಸಿರು” ವಿಪೀತಂ [೧೯ 
ಲ 


ಡು 


ಆ ಟೂ 


ಇ 
ನಿಂತೆಂದು ಬಿನ್ನಸಂಗೈದಂ--- 


೦ 


ಕರ 


ಮೆಂದೊಡೆ ಖಚ 


ವನಿ 


J 


| 








10 3% 
BRR 
3 ಜೌದಿ 
೪ ೧ 70 ಅಪಿ 3 ಶ್‌ » $3 32, ಸ 1 
© ನಾ 22 ವ್ಸ ತ fe ಬೂ (ಡಿ 29 ಧನ Re ಫಿ 
ಠಿ: ಸ್‌ ww "HbA [2 pS » 2 0 
ಎ ಟ್ರಿ ಚ az ಜೆ 22: 12 1 ಮ 3 72೭ 32 S45 
ಬ a Ble 0 2°12 € ಗಿ ಡಂ ಣ ಜಸಿ 22 353 2 
13 G ps ಗ 1 1) ಈ 13 ಖಂ ಯ 52 3 9) “vw ೨ 9೫ ಇನೆ ಯ ಡಾ ಚಿ 22 RW 
3 ೪ «5 ೧ (ನಿ ನ್‌ ೭ ) A ವಾ 33 pp? ೫ pS “VY 32 © ೮.732 2A 1 ಈ 
ys 0 ಟಟೆ ಸಕ 2 2 iS 3 ey 1 ಟಿ 5 ಫಿ | Fy 2 $A ಲ A ಟಿ B= [ed 
1 32 ಚ ನ ಬ 33 ನ 13 ke (2 3 eo: 2 ಆ] ಸೂ 212 ೦ ಪಿ ನ xB He ಹ [OR ಕ್ಯ 13 YP ೫2 ಡಿ 
1 ಡಿ. 11 ಗ್ಗೆ ಐ ಏ ಜಾ ಇಡಿ ಸ ಜಾ 1 5 ಣ್‌ 6 pp 
ಎಟ ಜಸ್ಟ J a ತ್ತ ೧ SLRS 
EES SESE 
RE | ನೈ ಇ 33 3ಶ ಎರ ಸಥ _ ಡೈ. ಇ ಜು 12) 3೨ ೦ 7೨9 ಯ 
ತ 1.33 ಸಿ i ೫ 283 ec ೫a 0B p< ಎ೦ ಟ್ರ 
ಣಿ ೦ ತೆ ಇತ 2“ ಪ್ರ » ೦ AN po ೬ ೫ pe] ಇ _ (2 ° ೨ ಜ 70 ೧ Rel ಲ ೦ 3 
೫ © ೫ (| 1% a7 »p O೫R SG ನ ೦ ಲೆಯ 5 ಣಿ nec 23 7 7೯ 3 Ve 2 ಜಟ 
ಸ ಭಟ 3 2 33 ೫2 ಟು ಜಿ ಕ 2 ಎರ್‌ ಟಿ ೦ ಖಿ ಣೆ © 2% ಡಬ ನೌ ಸಂದ ೫ 
8 (1 ಶ್ರಿ ೫ ಆ ಭು ವ ಡಿ ಢಿ ಲ ಬಡ ಸಡಾ ಸೆ ಡ್‌ 
ಸ ಇಂತ I ಸ 4 ಖಡ 3m 3H o ೫% ಬ 
ಗ ತ್ತ ಎಂಡಿ? - 5 ೫ pe ಸ ಬ ಇ ಇ) 2 3 23H Re ಹ ಇ 
(ಐ 1 ಟೌ ಚ 1” > ಷ್ಟ FS | ಭಾ ಜತ್ತಿ ತೆ — ು ೫ 
3 ತ್ತ ಇ ಸ Ve) ps ಐ ತೆ 12 ಗ 3೧ ಛು ಳಿ ಸ್ಥಿ © | ದಿ G 120 5 ಣ್‌ 3 © 3 ಣಿ “ಪಿ pe ಗ 
ಹ 3 ಬು 3 ೪ 2 Re ~ op I 1] SS ೮2 ಜ್‌ ಲು 2 
pe: 4 ಚ » pe: ಸ ಗ ಡ್‌ [13 1 ಣಿ 4 3 2. 3 3೨ 12 23 ಸೆ ತೆ ಖ್‌ py ಆ (7 ರ್ದ 32 ಶಿ 33 
೮ led f 51 4 ಇದ್ರ ೨ pA A Lu 4 ಗ ತ L 3 ಜ್ಯ R 
3 [5 by ಯ HRS mE i pA ೫ ಗ್‌ ರ 
5 8D & ಎಸ್ಟ 33 ೦ ಹ 2 ue 32 ಹೌ 2 3 ೪ ತಾ ಡೌ ಇ) 
ಟು ದದ ಕೆ ತ ` ಚ ಬಡ ಬಗ್ಗೆ ಜಗ ನ ೯ 
ಜಸು ಜತಿ GB CL HB 1 A pg PA ಇ! 
ಜ್ತ ೧ ಸೀ ೨ . ಸಿಪಿ ಟ್ರ ೫ ಛ್ಲ್ಲ 6 ಸಗ್ತೆ 2 3 5 ೦ p) 
33 ಎ 32 ಡೀ. ೫ ಎಜೆ ಡದ > ೦ Re » 13 53 ೨೫ ೫ 7೭ 
PY 13 » 0 33 uu ದ ೨2 ಹ ತಾ ಸನ್ಸ್‌ (ಕ್ಷಿ 3 3 3 Ye ಸಸಿ ಚಿ a 6೨ 
sw ಜ್ಲಿಘ್ಲಿ 2 ಛೌ ಜಾ ಜಟ ಚಟ CTC ಸ 3 Bw 1] 
ಇ ಟೆ 3. ಬಾಸ ಬಿ 2 ಈ [3 ಟ್ರಿ ಟ್‌ 3 © y ಬನ 85D Se 3 ಈ 
ಲ ಜಸು 0" ಟ್‌ ಗ ಧದ 2 ಟ್ಟ (35 I ಇ 
ಟಾ “ಕಾಳ ಸತ್ತ ಶತ ತ್ತೆ | ಬಸ ತ್ರ ಷ್ಟ ತ್ತದೆ 
HMB? HW ಪಐಿ್‌್ಲಿ ಔ pe ಆಡ ಗ 8 $s ೦ 1 NG ತ ೫೪ 32 
ಸ ಸಿ ವಿ ಜ್‌ 35 ನ ಲ ನಗ ಟಿ ಇಸಿ ಲ್ಪ ೫ ಸರ ಛಿ ಡೌ ಫಿ ks, | ೫ | ಅನಿ ಡೆ ಸ) ( ೨ 2 
ವ ಬ 5 ೧ ಸ್ರ ಅ; 4 ತ್ತ ಸ ೬ ೧ ಕ್ಕೆ 
ಇ U2 3 Bp ಖಿ xT BR ಚಿ ಜೌ 56 ಕೆ 2am ಗ 3 ತಾಗಿ ಬ ದಪ 3 ) 5 S 
2x8 ES 3 38S ಗ R532 a7 
/ ಸ = | ಚ 2 RO ಗ ಬು PRE ಇ 2 2 ಷೆ 4 
1 1 ಚ ಕ ಜಬ ಇ ಜಿ ಸ ತ ಇ9 5 ಗ 35 243 ಸ ತ 
Bra ಓಜ ಇಡ್ಲಿ ಮ ೨ 633% ಆ ತ್ತ ಟು ಇ ಸೆ ನಗಿ ಕೆ 
೨ ಚಿಲ್ಲ್‌ Hp DE re ( ೭ ಜಟ ನ ತವ ತ್ತ 
ಇ ಭ್ರ ಜು ೮12 ಆ ಡು ತ್ಸ mm» J © ಬ್ಟ ಇತ ಜ್‌ ಟಿ ದ್‌] 6 RY 
I By 0ಜಿ A pA ee ತ ತ ರಿ MS 
3 04 ಪ ಸ J 03 ತ ಟಿ ೭ 432 2 © sp ಚಿ ಖಿ ೨೭ © SNE 
ಸ್ಟ ಇತ್ತೆ ಸ್ತ ಲ್ಲಿ ನ ಸ್‌ ಸ್ಸ್‌ ಸ ಜ್ನ IN ಇಸ ಜಬ ಜ್ಯ KA 
AU ©“ BOY p> NT 12 ಈ 1 ಇಸಿ 2 3ರ NO ಸ ತೆ ; B ಡೆ ಇಡ ಟ್ಲಿ 
ತ Iw ೮೦ | #6 6 17 5m ೫M 530 A mw ಂ ಡದ 32. ಟ್ರ 351 ಫೆ ಘರ [2 
ಗು. ಟಸ್‌ ೫ Sy YY 3 ae ೪ 23% G3 & SRE ee 3 ತ್ತ ಡಾ 
2 1೨೭ i2 2 ಸಷ ೦. ೫-2 ೦ 5 | ಸಲ ಸಿ ೨ © ದ್ರಿ ೧ ್‌ತ್ಠಿ 13 9 bu ಡಿದ 2 
ಲಿ ಗಿಂ ನ ೬) ಕೆ 3) Kl 3 ದಿ 2 32 ಸ ಹಾ ಸ್ಟ 9 ನಸ 32 3 ಎ ೦೨ ದಬ ಇ 2H 
ಸದ DNR ಜೈ om [ವ 32 32. ಸಿ ಈ Ga A ೦ ಜ 1 ಇ 33 3 12 
Ee EERE TS: ಗ 
(4 38m gy RR ಸ್ಸ 
»HR AN 3H WS 22 ನ ತ್ತಿ 
2 ೫x೭ ಗಿಂ ಸ್‌ ಇಷ್ಟಿ 1 ೫ (2 (೨ 1 
3 (1. ಇ2ಿ 7392 ಇ ಗ 


ಆಗಕ್ಕೆ 


೧ 


“ಶಿ 


ರತಿಪುರಾಣಂ. 
೦ ಕೊರಗಿಸಂತೊಡೊ 





0೦ ಟ್ರ ಚ 
Bu ‘KR 1%) ಣು 
ಖಿ ೦ ೨ » ೦2 ಗ B 
32 WB ಎನು ಟ್ಟ | £ ಸ | 
ಕಂ ಇತ ಡಿ ೧೭ ಇಡ 9 
ds ೧ BN 
EN pL. H >» » ಜ್‌ 2 ಖಿ ೨2 
ಳ್‌ ತ್ಮ ಕಾ ಜಡ ಜ್‌ BN RN: 
= ಟ್ಸೆ ದು ೦. BB ೫ 
ಸಾ ಶಿ G ಖಿ OE 1 ಸ್‌ ನ 
ಸ ಗ Bg AC ಜಬ್‌ ಯ ೦ 
gm bE TN ತ ತ ಜರ ರ 2 
ಜ್‌ ಶ್‌ 4 2 p ಯಿ ke ಲ್ಕ ೧ ೫ 
DG A Ke ಷ್‌ = Bs Sy ಲ ಉ` 
(0 ೦ ದ ಇಲ್ರಿ ಸದ್ರಿ ೃ್ಠೃ 6 ಗ. ಗ್‌ 
| ನ ನಡಿ ೦ ಸು ಡಿ ೦ ೦ 4೩ ಬೈ ಸಶಿ ೦ © 
Le RSD 2 8 xe ಹಲ್ಲ ಕಿತ ೦ ಇ. ಔಿ 
ಲ ಜೂ? ಎ ತ್ನ ಸ py a 38 
Ww ೨2 ° 1 B ಈ 3 ್ಪ1 H ನು) ದ್ರೆ (2 5 3 NE: 6. 
ಇ 0 33 (7 3 ೦ ಫ್‌ po ೮ [Sd 1D ವಿ 2) 
© Ww ಕ ಡು B ಇ ೫೨ ND) 3 ೧ 33 A (3 A ಸ 
A ಕ್ಕ AY ೦ ನ ತ್ರ "2 
ತೆ » ಳಾ ಸ ಜ.1 ಸ » »H ೧ @ ಚ್ಟ ತ ಇ HB ಹ: » 3 ೧ 2 
0 ಸತ ಬ BBD 3 XE ok ನೌಣ್ಣಿ 
ES pg 2B [2 ಲ ಆ ಟೂ ನ ಬು 
£53 wy gs SHH ನಿನ ಡಿ ಕ್ಷಿ 0 ಟ್ಟ 3 Re 
22 » 2 ತ ಫೀ PE ಶ ತ 2 Be 8 
ಬ Grey ಬ smi ೫ 3 € 3 ಸ ರು ೧ 279 ಭ್ಲ ಹು 
dG TEs SS § 0 
DD GE ಬ CE: ಕ ಗಗ ಪಾನ 3 
ತಿ ಐ G ಜ್ರ ೫ ಗ 12 ಎ AR MLSE jh 20 ಜೈಸಢಿ 
12 50೦ ಊೀ₹ ದ್ರ ರ್‌ Ac (ಬ ಜರದ ಡೌ 5 Wp «8 31 373 (2 42 ಲ 9 
2 ್ಠ Wo ಬತ ಇ.ಸ ಫಿ ಡ್‌ » 3ಶ 
ನಾಯ್‌ ಜಂ OE 
ಭಾನ ಕ್ಟ ಎ 4 Rn) ಇ 41 - ಮ ಫಿ ಈ ಸ 
ಜ್‌ ಚ ಚ ಚಟ್ಟ SN ow wink ಛಐ pa 
25D ಲ್ಲ oS RR ಸ 
NE 2 B06 2S gp 16 ೩ - W 
A ಡಾ ಜ 2] EA 11245485 
ದ ಜಬ ಜೂ ಸೂ ಇ೯ ಸ ED 3 ಜಟೆ 4 
Fy 1 ಸ ರಂ py) MO) 3 pp 2 fi ( Ya (| 12 c ep 
» U ಸ ೦ ಣ್ಗ Ue HB h IDE ( |3 32 13 5 ಎ Na 
5೨5 UL Ke 5 ಆ ಜು ದ್‌್‌ ೭. (ಸಿ ₹8. 706 0 30 
3 Ye ೦ Ne 18 (3 ft IG ೦ 22 3 3 2 32 
ಆಜ 1 ಕಟ ಆಜ ಜ.1 ಟ್ಟ ಟ್ರ ಜಿ ೫ 
ಇ ಬೆಳೆ ಇ ಎ 0 ತೆತ್ಣಿಸ್ಸಿ 3x3 WS 
| Y 42 ಈ bd ಟಿ ಟಿ ಹ ಬಲಿ 
ತ NA Sng 
ವಾತ ಇ [4 ೨ ೨ 
4 ಸ ಸ 5ನ ಡಡ 
© ತ ಖೆ ೦ “BD 3 
ಡಿ 32 ve TU @ ಉ = 01, RA 
. ಿ K 
A 3) ೫ 4 ಯ Wa a» 0 
2 eR 1 el 
೭ 12 ್ಲೈ ¥a [oR ಟ್ರ ಟ್ರಿ 
“ಡಿ ಚೆ 1 


ಮಂಡಲಂ || ೨೭ || 


ಶಿ 


ಂತೀ ಮ 


೧೪ 

[4 
ಸ 
ಟು 


ತಗು 


| 


| 


fe 


ಮನಂ 


pT] 
ಸಿಜಿ 


ಎ 


ದಿಂ ಪಂಚಾಂಗ ಮಂತ್ರಂ 


2 


ಧೆರರಾದಂದಿನ ಮಹಾ 


ಪ 


ದ್ವಿತಿಯಾಶ್ವಾಸಂ 
ಲ 


ಏಿದ್ದಾ 


N 
ಳಿ 


ದು) 


೧. 





A 
pe] 
ಟ್ರ 


ಸ ನೆ 
ದ್ಯ 25 38 
ಕ 1) 
(i ಹಾ | 43 - 
೧ ೨. DO 5 ಬ 
32 ಹ ಣೆ a ಬ 
> | ಜಾ "re ೦ ಫೆ 
© % SN » 3 ಸ 
(2) ಎಡ ೧೫. ೬ ಬ ಹಾ 
- 5 ಐಎ. QQ ನ್‌ (EE ಇಂ 
ತ ಸತ o 3 8 ಪ ಜ್ಯ ಸ oA 
ಡಿ ಯ ಸತ > $5 73 ನು ೦ ತಿ ಹಾ 32 © ಎದು WP 
೦ ೭ po 12 SB < 7 ತ ಹ ಲ 23 3 ಎ ಇ) 
ಹಟ R ೧ನ ಸಚ್‌ ಬೃ ಛ ನಿ | ಜ್‌ 53 45 5 9 
ಘೆ: Wy ಸಡಾ ಗ ಸ (ಪ ಭತ 
ಪಿ ೨ K 1: 2 ನ 
Wm 2 4 Ne ೦ ಇ ನಗು ತ B ತ We: 13 12 3- ap 
ಬ Fey G 2 ಶಿ 23 ೬. ೯ "1 3 Re) ಟ್ರ Ga Ne 
™ ೦ ೦ ವ Re 3ಡಿ ಡಿ ಬ Wo ee ಛೆ 
೦ _ಎ ತೆ 3 a ಲ್ಲ ೪2 % (ಎ 73) 3 3 3ಪಿ yp 
» Ya ಡಿಪಿ 3 pe ೪ © ಪಿ 2 Ye 2 ೧ ನಂ ಈ 
|e) 8 (1) ಇಷ್ಟಾ ೫6 ನಾಸ 35 ತ ೫) pe ಡಾ Ya ೫ pd 
೧೫. ೫5 B 2% hi ಸ ೭ ೧ Ne) 3 ಸ್ತ ೨ so 
ಹನ್‌ ನ್‌ ಜಿ.ಟಿ 33 NR PE 
ತು e843 BE Br “3 ಕ್ಲ.ವಮಾಸಿ ಡಿ 
ತ ಚ ಬ ಜಟ ಭ್ರ ಗು ಜಸ ಜು 
4 ~ A ಡ್‌. ಸ್ಸೆ ಆ ಲ ps ಬ ಜ್ರ ತಿ 
ಎಡ BERS ಸ್ವಸ್ಯ ಕಡೆ 2 Tj Seg 
7 ಇ. ಚಿ 32. "3 ಂ ಚಿ 210 J 7 5 ಬಿಪಿ pe ೨ 
33 ಬಟ್ಟಿ ಸಪ 12 ಇ ಹಿ ಎ ಸ ಸಿ ಹ 40 ೧K ([ 
2M HW ಇಡಿ 33 6 C೨ ಸ ನ ಖಿ 12 ೧. 30) [AS ತ 
332 2 Ya ನ NCL 33 ಕಪಿ ಸ ಎ ತ "೮ 4 2 ೨೨ G 
ವ್ರ ೦ Nae 2 ಬ್‌ 22 (೨ 6 ಎ & <% 12 3 ಇದಿ 2 ಜಫ್ರ ದ್ನ 13 
ಎ ೧ ವಾ ೪2 (ಐ. PA) ಇ (ನ ಗ 22 ನ್ಯ KR ಜಾ 332 2 pd 
A 1 85 ಗ ಚಿ AE ಸ್ತಿ ಯ ₹ 
- ೨ 72 » ೪8 2 Bp 3 MW 121 12 w B40 
ಇ CS) ನ ಛೃ ಜ್‌ ಈ ೧೧ of 
ಜ್‌ 0 3 ಟ್ರ ಎ3 ೫ ಖಿ 2 18 1) 3 “HIRD 12 A (2 ೦ 
° NT AHN DNS _ ಇ ಪ॥ೌಷ್ಟಾ 
6 SR BE BA ಜಿ ೫೪ NE ಕ್ಷ ಅ ಧೇ 
a; 4 >» ™ 122 kz po ವು o. ee 11 pS 
4) Ww ಜಾ ಗ c ೧ ೮ ಸ ಸ 2) ಈ 3 G್ರ [2 ೫ 
{iy ಕ್ಟೀಿ NDS 1 2 ಇ ಸರ ಎ | 
ನ ಸ ತತ ಜೂ ಚಚ (4 CNS 
ಸ 2TH BW 3 ಈ ಜ್ಪ್‌ಿ 
ಡಿ€ 2m mW ಎ 5 5 23 173 12 ಇನಿ 
ತಾಪ ೨ ಟ್ಟ Re 
2 po p Boy 
23 12 13.2 $ 
೩ 13 


ಬ್‌ 
wi 
ಎಲ್‌ ತೀ 
ಆತರ 


ಶಾಂತಿಪುರಾಣ 





ಲಿ 222 D ಕಸ ೦ NE) 
> ನಜ) 2 
ಗ್‌ J jp ಆಡ ಇ ) 
ಘನ p HRSG R 
ದಿ ಲ ಜು 
wpe 
2) ಎ 1 2 50 (ಸ್ಥಿ 
[ ಸು) Ne 5 © Ee 
CES ಹ್‌ 
ables ಣು ಕ 
ಲಿ ವೇ ಕ ೧ ಟ್ಟೆ 
CERNE NT 
ದ _ ಡೇಲಿ ದ. ಡಿಪಿ x Be | Re 
ರ 2 65583 ತ್ರ ಅಹ ಜೆ ವ 
ವ್ರ 2 ೦ Ne ದಿ ಉಪ ದ ಅಂ ಹ ಆ ವ ಪ್ರ y 
A TA 12 ಘ್‌ ತ 4 
a (ಚ 13 HONS A Op 1% ೧ c 2 ಎ PEE 
ಸನ ೦ ಉಟ 4M 2B ಟಖ ಗ ಸ 3 ೦ AC: ಹ್‌ ಸ ತ 
BBS ರಾ ಚ 93 ಜಡ ಜಿ 
3. ೫ ಡಿ ಟಿ ಕ) 3 ಇ NW > | 13. Re 3 ಸ್ತಿ ಟು 2 ಜೆ 
32 ಸ 2 (ಎ 0 5 2 3 ಆ 
1 NEE ನ 2 ಸಶಿ ಸ ೦ 3 ಚ 
ಜ್ರ ಭ್ರ BRGEANSSS HOOF ಗ್‌ ಫೂ 
ಕ ನ ಯಜ ಅ ಯ ಗು ಡಕ ಬ ಯ“ 1] 
ಟಂ ಬ ಬಗ ಬ ಎ? ಸ ಸ ಕ ` 
ey ಬಸ್ತಿ ಇಳು ಗಿ ಟ್ಟೆ ನ ೪” 
A NE I ಚಚ ಕ್ವ 
ಇಸ್ಟ 5 0d ಸ ಯ್ದ ಭಾ ಇ ಓಸಿ ಇತಿ ಭಾಬ ಚ ಟ್ರ NG ಸ 
೨ Up ಇಟ | ಚ ಎನಿ ಇ (2 ಳಿ 5 63 ೫ 33 
3 A AD ಣನ ನ 3 73 Ne 1 Po ಇ ೧ “ಡು "1 pe} NN a ನ ನೌ ಎ 3 3 
mH I ಸಿ ಸ In ತ ರ 3 ಸ ಷ್ಟ ಸ ಸೆ ಚ 13” 
ತಾ ೫ SR ( 33 | ) ಇ ೨ ೫? ಸಿ 3 ಅ Red ೨ op 3 A ಬ ಹ ೯ ಹ ಅ 
ಆ ಯ ಪ ಚ ಘೇ ಚಟ ( Hy Ws SE ಸ 5 a 
EE NE Sep Bony ED 
PAE I aU on ಜ್‌ ಬ ಚ ೪೯ 23 
೪2 ಸು ಟಿ 2 (ಐ 3 3 3 ಸಿ ೧ ೫ ೧೫ ನೂ ಒಂ ಟಿ 23 p4 )) 12 13 ಟ್ರ 13 
np 2 [3] 0 [3 32 ಐ RAD) ಮಣ ಎ ps ಇಪ ನ 
4 '» wD) ೨೭ 7ರ. 32. wi ಸಲಿ 0 32 ಬಲಿತು ಇ ದಾ ತ \e 
ಹ Po ADR 2 WE ಬಟ ಜಿ 0 9 OR AA 
Ppp ೧.) SR ಯ AB ಬಜಿ ಬಸು ಹ 
ತ <p ಇನಿ ¥ Rl ಬ ಜಟ 68 ೨ ೦ ET a) W ») 
ಸ ಲ್ಲ ಲ್ಲ lL ಲೆ DU NTN BND 6 WN ೧ 2 ೨ ೧ನ ಉನಿ 72 5 ಸ KR ( 
13) 2 WSR ENN ET VMS BBEAD ಪತ್ತಿ 


pi (2 ls A 1) ಸ್ರ 
೧ ೧ ಡು ಲ್ಕ ಜ್‌ 

ಬ ಬಜ ಚ Te, 
) ೧ ಜಃ ಭಿ [e) ಜು ಣು 
೫3 ೦% YN ಜಡ 
BR ಬ ಜಸಿ a 
ಸ ಎ ಬ ಜಸ ಕ್ರಿ ಟ್ರ ಸ್ರ 
ಹ 32 ೨3 8 ಪ್ರ 
sh 0 o ¥ 
2 


2ರ ದೆ ಇಡ 8 ಬಿ 
೧ 42 | ೩1) ( ph ¢» 
ಇ ಓಇ 323 ಇತಿ ೩ 13 ಜಿ. 2 


ತಾ 


ದಿ ತಿಯಾಶ್ಲಾಸಂ 
ಉಂ 


೨ 
ಆ 


ರಂ 


$, 


ರೆೇಯೆ?ದೊ 


ಕಂ ಆ 


ತಿ 
| C WK 
ಬ 3 ಲ ದ ೫ 
೦ ಕ್ಷ ©} ವೆ = = 
G ೦ ಬ 3 i py ಷಿ ತ 3. 
1 ಎ ತ್ಸ ಸ್ಯ್ಯ' ಘು 4 f x 
1) ೦ ೬5 ಜಟ್ಟ pS (ಎ ೨. ನ <p 98 
3 Ae ಣೆ ೨ 71 ಕ ಗ 3) ಗ) ಲ US ಹ ದ ಇ 
ಗು 32 (2 ಸ್ನ > pt ಇಂ 
We ಬ oh $ ಹ 3 01 
18 ದ wm ೨01 KX 3» 3 L_ 2 2 ; x 
ಸ 12 J » ಸ 4 kh ಥು > (5 ಟಿ 6 
ka "7 . 3 9? 4 0 7 w ದು Ve ದ (3 ೨ © ) 
ಣೆ BRE 2 ತ ಸ 3 2 ೦ 12 
NS ನ 2 ME 7 ೦ ಬಜ 4 00 83 
KS REN EE: 3 ಸಾ 1 Bp: 3 pi ಸ 
MDS Te Da ಸಾತ 3 ೫ 0 xB a 
3 CE ಬ 8 ಚಿ ಹ ಅಳ್‌ — 7 (ನ ಸಜ ಟ್ಛ ಇ ಟಿಟಿ 
ಇ ಗ 0 ॥್ಲ ಲ a NS 1 ಚ ತಾ (ಬ 1 ಡ್‌ ತ 10] 3 — ಐ. ಇ ೦ 9. 4 
4 ಲ್ಲ 4 [3 ಡಿ — ೬1 c 2 
ಜಟ ಇ ಚ್‌ ಒಡ ಜಟ] SCA A ಇಸಿ 
ಆ ( ತ 4 7 ಎ ೧ ಸ ಸ್ನ ತೆ ಅ ಆರ್‌ ೨ ೦ ಟಿ 
pl ಭ್‌ ಔರ Hn 3 32 ಕ್ರಿಸ್ತಿ HADRON ಟಿ ಕತೆ 
330 8 030 Ax 2 ew nA 3m HB Bg 2 5% 
NBN LMA ೧ ಉದ ನಡೆ ಛ್‌ ಛು ಕ್‌ 132 712 ಪ್ರಿ ow ಇ » ೪ ಸಖಿ ಹ ಲ್ಲಿ 1 
ಜಟ ಭಟ ಎ ಆ ಇ ಐೌ ಎ ಟಂ ಬ GET XR 
ಇ 732 ಗ pa Ys ಷ್ಟ oo ೧ (ಐ 13 “KC ಕ po ™ 0 ® | 3 ಕ ಗಿ ತ್ರ 2 
nD 3೫ AM vw A 2 ೧ ನಪ 33 RR BSED Be 36 £8 a pl © 1 ವಿ 
EE EE: ನಲವ ಕ 31 311] ಶಿ 
NE pe: o© 4 B ಬಡ SS RT 38 2m 
spp PR BSR EB ಕ್ಟ OS ತ ಇಷ್ಟ | (14 
ಸ 0 bau 8% ಮ ಬ ಬಟ ಬ ೪ RN Tee BER 
2 ( ಇ 72 ೫ 7320 RE EL ಆ (ಛಲ. nan - 
ಜಿ ಫು 3 We - [1 ನು ಣಿ 2 
ನೆ 7 ಸುರ ಹ pW ಆಟಿ ೧೫೯0೪೫ 32) D 5 1 ಇ HEB 
ಇ IDO 
1. ಟ್ರ 
ಆ 3ರ 
R ಬಾಸ್‌ 
ದ 


24 ಶಾಂತಿಪುರಾಣ 


ಚಂ!! ಒಸೆಗೆಗಳೆಂದು ಬಿಟ್ಟಿ ರುಕ ಶಾರಿಕೆಗಳ್‌ ನಲಿವಾಜುವಾಜು ರಾ | 
ಷಾಮ ಪರಿಪಾಟುಯ ನೊಸಳಿಯಿನೋದೆ ಕೊಳು ಕೇ | 


ಆ 


2 
ಲ್ಸ 
ಬ 
ಸ 
ಣ ಆ 
21 
ಲಿ 
Nee 


ಯ ರತಿಪ್ರಿಯಕಾಂತೆಯ ರಾಸೆವಟ್ಟು ನೀ | 


ಛಿ 
ಹು ಸರಾಗ್‌ ಗ್‌ ಅ ಮ್ರ pS] ಲು ಹಿ ಲ್‌ oy 
3 ಸುವರಧೀಶರಾಗಮನ ಕಾಲಮ ನಿರ್ಮ ದಿಗಂತರಂಗಳೊಳ್‌ | ೪ | 


ಯೊಲ್‌ ಮಯಿ`ಮಂಡಳೆಡೊಲ್‌ | ೫೧ | 


ಕ ತಿಯೊಳ್‌ ನಿತ್ಯೋದಯನುಂ, ನಿಸಗ್ಗದೊಳ್‌ ರಿಪುವಗ್‌ ದುರ್ಗ 
ಹ ಸಿ 


ಳು 
CN ವ ಸ ಸಪ್ನ od ಎ೧ ಮೆ ಬಿ ಟಃ 
ಳ್‌ ಭಾಸುರಾಸುರ ನಿಜಯಿಯುಂಸಹೆಜದೊಲ್‌ ವೈರಿವೀರವಿದಾರಿಯುಂ, 


ದಂಡಮು ಮಲ್ಲದುಳಿದ ಗುಣಸಂಚಕಮು ಮುಪಾಯತ್ರಯಮುಂ ದೊರೆಯಲ್ಲವು. ನಿ”ನುಂ ತನ್ನೊಲ್‌ 
ಸಮಾನಸ್ವಂಧನೆಯಪ್ಪು ಜೌಂ ನಿರ್ನ್ನೋ್‌ ಸಮಾನ ಗುಣಂಗಳುಮಂ ಸಾಮಾದ್ದುಪಾಯಂಗಳು 
ಮನೊಡರ್ಚಿ ತದ್ವ್ಯಾಜದಿ ನಂತರಂಗ ಗನೆ'ಷಣ ನಿಮಿತ್ತಂ ದೂತ ಚೈದ್ಧ ಪ್ರಣಿಧಿಯಂ, ಗಾಯಿಕಾ 
ಪ್ರಾರ್ಥನಾದ್ವಾರದಿ ನಟ್ಟದ ನದಳ'ಂ ನೀನು ಮಾತಂಗೆ ಸಾಮಪುರಸ್ಸರಂ ಪ್ರತ್ಯುಪಾಯನಂಬೆರಸು ಅನು 
ಮತನುಮಾಪ್ತನು ಮಧಿಗತ ಶಾಸ್ತ್ರಮುಂ ಚತುರ ವಚನ ರಚನಾ ಪ್ರಪಂಚ ಕಂಚುಕಿತ ರೊೋಮಾಂಚ 
ಚುಂಚುಸಭಾಜನ ಶರೀರನುಮಪ್ಪ ದೂತಮುಖ್ಯನ ನಟ್ಟ ಬಲಯಂ ನೆಟಿಲೆಂತಾನುಂ ತಾನಾಡುವುದ 
ನಾಡುವುದೆಂದು ವಚನ ಸಂಕ್ಷೇಪಮು ಮನಜಾಯೆ ನುಡಿದು ಮಾಣ್ಣ ಸನ್ನತಿಯ ನುಡಿಯಂ ಕೇಳು 
ಮುನಿದು ಸೆಂವ್ಲತಾಕಾರನುಂ ನಿಭ್ಮ ತೇಂಗಿತನುಮಾಗಿ ದಕ್ಷ ಜನೊ್‌ ಪಲಕ್ಷಿತಾ ಕೂತನ ಸರಾಜಿತಾನು 


ಜನ್ಮಂ ನುಡಿವಾಗಳ್‌. -- 


ಚಂ॥ ಸುಕರತರಂ ವಚೋ ನಿಜಯ ಮಾರಯೆ ದುಷ್ಟರ ಮರ್ಥ ವಾರ್ತಮ | 
ತ್ಮಕುಟಲ ಮಾಸ್ಯದೊಡ್ಡ ಭಿಮತಂ ಕುಓಲಂ ಖುಜು ಬಾಹ್ಯೆವತ್ತಿ ವ|| 
ಬ ಗ ಣಿ ಕ ಠಿ ಒದಿ ಕ 
ಕ್ರ ಕಲುಷ ಮಂತರಂಗ ಮೆನೆ ಮೆಲ್ಲುಡಿ ಪೊಣ್ಮಿಕಿ ದಂತ ಸಾಂದ್ರ ಚಂ | 
ದಿಕೆ ಪರಿಷತ್ಯುಮುದ್ವತಿಗೆ ಕಾಂತಿಯ ನಾಂತುದ ನಂತವೀರ್ಯನಾ | ೫೨ | 


ನಿ 
> 


ದ್ವೀತಿಯಾಶ್ಲಾಸಣ. 


೪2 


ಇರ 


ಥಾಂಗಪಾಣಿ ಥಿನಾದಂ | ೫೩ 


ಬ 


ಮೃದು ಗಂಚೀರಂ ರ 


೨೨ 


ಕಂ] ಉದಯಿಸಿದ ಚಕ್ರವರ್ತಿ | 


ವ || 


ಷ್‌ ಖಂ 
ನಿ ಮೊದಲೂ 


5 ೧೨ 


KN 


ದೂತನೊಯ 


ಬಂದ 


೦ 


1] 
೫ 
1 
ಇ 
3 
mW 


| 


೨ 


ಸಿದೆ" || ೨೫ 


ಜೆ 


ುಂತ್ರಿಗವ 


12 
— % 
ಹ 
ಸ್ಟ 
ಇ 1೦ 
wm Ye 
3 

43 
3 7328 
Bx 
“೫ 72 

5೭ 


9. 
೧ 33 
2712 


ಹತ ನಂತ | 


೦8 ಕಲು 


RES) 
Ne 


ುಂಬುದಂ ದೂತ ಮುಖೊ* | 


ಬ 


ಇ.ಂತಂ ದಮಿತಾರಿಂ 


ರ 


ಇತಂ ! ೫೬ 


[7] 


ಯೆ ಆಕಿದ 


ಪ್ರ 


pe 

ತ್ಲ 
1 

ಐ 
ಬ ಛಿ 
4 
೦ © 
ಧಾ Ne) 
Ks) 22 
3 

೦ 
ಡೆ ೫ 
pe ೪ 
Bd 
3 40) 
೧ ಇ ಇದ್ದಿ 
ಶಿ 4 3 
ಫ್‌ 
pe 13 
ತಡಾ ೮೦ 
Ya 2 3 
೧೦ 3 
ಇ ಟಿ 
ಣು (ಡಿ 
ಸ 
0 ಗನಿ o- 
2 121೬೭ 


೦ ಸಾಮದೊಳ ಮ | 


ಪ 


ಮೊ: 


ನ 
ಇರಿ 


ದ 


| 


ಚದುರಂ | ೫೯ 


೫ 


ನಂದೆ ನೆಂದೆಣಡೆ ನೀತಿ | 


ಇಂ ಜಡನೆ 


ಹೊತಮ ನ 


ಲೆವೆೌಡಾ | ೬೦ | 


96 ಶಾಂತಿಪುರಾಣ 


ಕ್ಷೋಣೀಶಂ ಕುಡೆ ಕೊಳ್ಳದೆ | 
ಮಾಣೆಂ ಹಲಿಯಾಣೆ ಪರಮ ದೀಕ್ಷೆಯ್ಗೆನಾಗಳ್‌ 1 ೬೨ | 
ವ|| ಎಂದಿಂತು ಮುಳಿದು. ಏಳಯ ನಿಳೆಸನ ವಿಲಗ್ಗ ಪೌರುಷ ವೃತ್ತಿ, ವಿಷಣ್ಣನಾಗಿ ಮೊಟಗಿ 
ಮಾಣಿ ಮುಗಿಲಂತಪಿತುಂ ನುಡಿದು ಮಾಣು ತಮ್ಮಣ್ಣ ನಭಿಪ್ರಾಯಮ ಇರಯ್ಯಲೆಂದನಂತವರ್ಯ 
ನುಸಿರದಿಶಿ-- 
ಉ, ತ್ರಿಯ ಮತಂ ನೃಪ ನೀತಿಯೊಳೊಂದಿ ವಿಂದುದ | 


ತವಿ 

ವ ಅಂತು ಸುಪ್ನಮಾಾನಾಜ್ಯೋದಮಾನಸ ಸರೋಸಮಾನ 
ಹಾ 
ಆ ೦ 


ಆ ಶತಮನ ಸ್‌ ಲವ 
ಸ್ಪ ಕ ೦ ನಿಮಾಲಿತಲೊ” ಚನಂ ಪ್ರಸನ್ನಾ 
ದ್ರಾ; ಶಯಂ ಕಿಖದುಬೆೇಗಮ ನಿರ್ಮ ತನ್ನೆ ಮನಮೆ ಮಧ್ಯಸ್ಥ ಮಂತ್ರಿಯಾಗಾಳೋಚಿಸಿ ನಿಶ್ಚಯಿಸಿ... 
ಲ್ಯ ಬ 
ಕಂ ಅತಿಶಯ ವರ್ಣಕ್ರಮ ಮೊಂ 





ಹು ಭುವನೈಶ್ವ ರ್ಯದಿ ನರ್ಥ ಶಾಸ್ತ್ರ ಪರಿಪಾಟೀ ವಾದ ವಾಚಾಟ ಪಾ | 
ಓವದಿಂ ಗೊಟ್ಟಗೆಯಲ್ಕೆ ನಮ್ಮ ಸಭೆಯೆಲ್ಲಂ ಜೀಯ ಜೀಯಂಬಕ್ಕೈ | 
ತವ ವಾದಿಚ್ಛೆಯಿ ನಾ ಸನಿದಂ ನುಡಿಯೆ ನೆನ್ನೆಂಬುಕ್ತ ಗಳ್‌ ಮಚ್ಚಲ | 


ನ ಳು ಬಿಸುಡಿಂ ಕೈಕೊಳ್ಳಿ ಮೇಂ ಮಂತಣಂ | ೬೫% || 
ವ|| ಅಂತು ನಿಯಚ್ಚರ ರಾಜನಾ ದಂದಿವ ನಿದ್ಯಾ ದೇವತೆಗಳ್‌ ಬಯ್ತಿಟ್ಟಿಂಗೆ ಪುಟ್ಟಿ ಕೊಳಿಸ 
ನಿಧಿಗಳಂತೀ ಭವದೊಳ್‌ ಎನಗೆ ಬೆಸಕ್ಕೆ ನಿ*ರ್ದೊಜಕಿಗಳಾಗಿ ಬಂದು ನಿಂದು ವನಂತವೀರ್ಯಂಗಂ 
ತಜ್ಞನ್ಮ ವಿದ್ಯಾ ದೇವತೆಗಳ ಮೊಟಗಿನ ಬಳಿಯ ಮಿಂಚಿನಂತೆ ಬಟುವಟೀಯನೆ ಬಂದು ವದು ಕಾರಣ 


ಮ ಉಸಮಾತಿ”ತ ಮೆನಿಸ್ಪ ಗಾಣತಿಯೆರೊಂದಾಕಾರಮಂ ತಾಳ್ಗಿ ರೂ | 
ಸ ಪರಾವತನನ ಮೆಂಬವಿದ್ಯೆಯಿ ನಭಿಪ್ರಾಯಂ ನಿಯದ್ಗಾಮಿ ಭೂ | 
ಮಿಪನೊಳ್‌ ಕೊಟ್ಟುದ ಫಿಂತುಟಿಂಬಿನಿತ ನಾರಯ್ದೆ ನ್ನ ಬರ್ಪನ್ನ ಮಾ | 

ಜ್ಞೆ ಪುರಂ ಮಂಡಲ ಮೆಂಬಿವರ್ಕೆ ನಿಮುತಲ್ತೇ ಶಿಕ್ಷೆಯುಂ ರಕ್ಷೆಯುಂ 1 ೬೬ !! 


ದ್ವಿತೀಯಾಶ್ಚಾಸಂ. 27 








ವ॥ ಸೋದೆಡೆಯೊಳಸ್ಮದೀಯಕುಶಲವಾರ್ತೆಗೆ ತಲ್ಲಣಿಸಲ್ವೇಡೆಂದು ತನ್ನ ಮನೋಹಿತ ಕಾರ 


ಶ್ರ 
ನಿಶ್ಚಯಮನಜಣಔಯೆ ನುಡಿದು ಮಂತ್ರಿಗಣದ ಮಂತ್ರಮಂ ಹ ಕುಶಾಗ್ರಿ*ಯ ಮತಿ ಪ್ರಭಾವಂ 
ಬಲದೇವ ಜಾನುಜಸಮೆ*ತಂ ಗಮನೊ್‌ ದ್ಯುಕ್ತ ನಾಗಿರೆ ತದೀಯ ಪಾ ಜ್ನ 'ಸಾಮ್ರಾಬ್ಯ ನಾ ಕರ್ಣ 


೦ ಪ್ರಾಜ್ಯ, 
ಧಾರಾಯಮಾಣನುಂ ಮಂತ್ರಿ ಸೆಂಡೋಹೆ ನಿಶ್ರು ತನು ಮಪ್ಪ ಬಹುಶ್ರು ತನೆಂಬ ಮಂತ್ರಿಯಿಂತೆಂದಂ ತ 


5} ಸ 
ನಶೇಷ ಖಚರ ನಿಕರಂ ನಿನ್ನ! 
ನಬೀಗುಂ ಚಂದ್ರಮ | 


ನಸತಿ ಬರವೇಟ್ಟಾ ದೂ | 
ಎ) 


ತನ ಮನಮಂ ಸ ದಾನ ಸನ್ಮಾನದಿ ನಿಂ | 

ದಿನ ದಿವಸಮೆ ಬೇಡುವುದಿರ| 

ದನಂತನೀರ್ಯಂಗೆ ಗಗನ ಚರ ಸತಿ ಸುತೆಯಂ || ೬೯ || 
ತದನಂತರಂ ಮಾ | 

ಣದೆ ಬಿಜಯಂಗೆಯ್ಯ್ವು ದಿರ್ವರುಂ ತರ್ಸಮನಂ ' 

ಚದುರುಳ್ಳೊ ಡೊರ್ವನಿಂ ದಟ | 

ಪ್ರಮು ಮಾರ್ಬಲ ಮಿರ್ಬರಿಂದ ಮಾಗದು ದುಂಟೆ* ' ೭೦ 1! 


ವ ನಂದಸರಾಜಿತಾನಂತನೀರ್ಯರ ಮಾತ ನೊಡಂಬಡಿಸಿಟ್ಟು ರಹೆಸ್ಮದೊಳ್‌ ಸಿಶ್ರಯಿಸಿದ 
ಡಿ KA 
ಬಹುಶ್ರುತನ ಮಂತ್ರನಿಶ್ಚಯಮುಮಂ, ದೂರದರ್ಶಿತ್ವಮುಮಂ, ಪ್ರತಿಭಾಗುಣಮುಮಂ, ಪ್ರಜ ರು 
ತ ಸ 


ಲಃ 


6 
ನಿರ್ಮತ್ಸರರುಂ ಗುಣ ಗ್ರಾಹಿಗಳು ಮಪ್ಪುದಳಂ 1 ಸಮೂಹಂ ಮಚ್ಚಿ ಸಮಾಲೊ”ಚನ ಗೋಚರ 
ಚರಾಚರಂಗೆ ಪಕೋಕ್ಷಮೆ ಪ್ರತ್ಯಕ್ಷಮಲ್ತೆ ಯೆಂದು ಪರಮಾನಂದದಿಂ ದಭಿನಂದಿಸಿ ತ 
ಮಂತ್ರರಾದ ಮಂತ್ರಿಗಣಮಂ ಸನ್ಮಾನಪುರಸ್ಸರಂ ಕ್ರಮಂದಪ್ಪದೆಿ ವಿಸರ್ಜಿಸಿ ಮಂತ್ರ ಶಾಲೆಯೆಂ 
ಸೂಡಿಮಟ್ಟು ಬಂದು ಸಭಾ ಭನನಮಂ ಪೊಕ್ಕು ಸಿಂಹನಿಷ್ಟರಾರೂಢನಾಗಿ ಕೋಶಾ ಧ್ಯಕ್ಷನಂ ಬರಿಸಿ 
ಕಿನಿಯೊಳ್ಳ* ಟ್ರುದು ಮಾತ ನನಗತಾಡೆೇಶನಾಗಿ ಖೇಚರ a ನಿವೆ'ಶಮಂ ಪುಗೆ ದೂತ ನಾತಂ 
ಗಿದಿರೆಯ್ದಿ ನಿಜಾಸನಾರ್ಥದೊಳ್ಳುಳ್ಳಿ ಳಿರಿಸಿ ಕರ್ಪೂರ ವಾರಿ ಪರಿಮಿಶ್ರಿತ ತಾಂಬೂಲ ದಾನ ಸಮೆ*ತಂ 


ಸಭಂಸಿಸುತ್ತಮಿರಿ ತನ್ನ ತಂದ ದುಕೂಲಾಂಬರ ನಿಲೇಸನ ಮಾಲ್ಯವೂರ್ವಕಂ 


೧3 ಶಾಂತಿಪ್ರರಾಣ೧ 





ತಿಜಗದೂ ಷಣ ಮೆಂಬುದಿ | 
ಈ ಬ 
ಡೆ 


ದಜಾತ ಪೂರ್ವಾಂಶುಮಾಲಿ ಕಂಠಾಭರಣಂ || 

)ಭಾಸ್ತು೭ತ ಗಗನದಿಗವನೀ ವಳಯಂ | ೭೧; 

ು ಸಟಿ 

ಗತಂ ಕುಲ ತ ಮಾರ್ಗ ಮಡೆೌಯಮು ಮದ್ಮಿತಿಯಮು ಮಿದು ಗ ಬರನಿಂಗಂ ಸ? 

ಯನುರಾಗಕ್ಕ ೦ ತಕ್ಕುದೆಂದು ಮದೀಯನಾಥ ನಟ್ಟಿದ ಪೃ 

ಕೊಳ್ತುದೆಂದು ನಿಜಕರಪಲ್ಲವದಿಂ ದೂತನ ಹಸ್ತ ಕಿಸಲಯಕ್ಕೆ 1 ಜಾತಕದ 4 ಡು 
ನೀಡುಂ ಭಾವಿಸಿ ನೋಡಿ 


ಮ|| ಮನದೊಳ್‌ ಸಂತಸ ಮುಣ್ಯಿ ಪೂಣ್ಮೆ ಮೊಗಹೊಳ್‌ ಕೈಗಣ್ಮೆ ರಾಗಂ ನಿಲೋ ! 
ಚನ ಮಾನಂದ ಜಲಾರ್ರ್ರಮಾಗೆ ವಿಭು ಮು ನ್ಲಾನಂಗಿವಂ ಕ ಬಟ್ಟಿ ನಾ| 


ಸ 
ನುದಾರಂ ಸೆಜಫೀ ಲ ಮತ್ತೊರ್ವ ನಿಲ್ಲೆಂದ ಚೆ | 
ನ ಭೂತಂ ಬೆರಗಾಗಿ ತೂಗಿ ತಲೆಯಂ ಚೊದ್ಯಂ ಬಡುತ್ತಿರ್ಶ್ಪಿನಂ | ೭೨ | 
ಕೆಂ] ಕೊರಳೊ be ಕಂಠಾ | 
ದಧಿ*ಶ ಗುಣ ವಿಭೂಷಣ ವೆರ್ದೆಯೋ್‌ | 


ಕರಣಂ ಬರೆ ದೂತನೊಡನೆ ಬಂದೋ ಲಗಜೊಲ್‌ || ೭೩ | 


ವ|| ಕುಳ್ಳಿರ್ದು ಕಿಜಾದು ಬೇಗದಿಂ ಭ 
ನಿನಿವಿಜಾದು ಸತ್ವಾರಮುಂ ಸೆರ್ಗಡೆತನಂ ಬಂದ ನಾವನುಂ ಜಿ”ವರ 
ಪಡೆಯ ನೌದಾರ್ಯ ಮಸಾಧಾರಣ ಮಿದೆಲ್ಲಂ ಚಕ್ರವರ್ತಿಯೊಳಪ್ಪ ನಿಮ್ಮ ನಿರತಿಶಯ ನಿರ್ಭರಾನುರಾಗ 
ಮೆಂತೆನೆ ತಂದೆಗೆ ಪುತ್ರನೊಸಹಂ ಕಳ ಪಿನ ಪ್ರಕಟಿಸುನವೊಲೆಮ್ಮೊಳಪ್ಪ ಪ 
ಸೇಟ್ಗುಂ. ನಿಮಗೆ ದಮಿತಾರಿಯೊ ವ್ಯ ವಚ್ಛಿನ್ನ ಪ್ರೀತಿಯಿಂ ದಮಿತಾರಿಗಂ ನಿಮಗ ಮಿನ್ನ್ನಖ ಮಾಂಸ 

ಪ್ರೀತಿಯುಮಂ ಕೀರ ಕ್ಷೀರ ಹ್ಯಾಯಮ್ಮವು ಮಾಡಿ ತಡೆಯದಿನ್ನ ಬರ್ಪುದ ನುಕ್ತಸಿದ್ದ ಮೆಂದು 


ಬೀಟಕ್ಕೊಳ್ಳುದುಂ ಬಹುಕ್ರುತನಿಂತೆಂದಂ- 


ಕಂ|| ಅರಸ ನಜುದೆ'ಂ ವೌಹಾಪುರು | 
ಷರತ್ಸದೊಳ್‌ ರತ್ನಮಂ ತಗುಳ್ಳಿದನೊ"ಕರಂ | 
6 KX 
ದೊರೆನೆತ್ತಿ ನೆರಡು ಮಿದೆ ಜೀ 
ವರತ್ಸ ಮಿದ ಜೆ*ನರತ್ಸನೆ 








೭೫ || 


ದ್ದಿ ತೀಯಾಕ್ಕಾಸಂ 90 
ಕಂ|| ನೆಜ"ದಿರಿ ಗೌರವಮಂ ಕಂ | 
ಡಜಾಯದ ಪುರುಷಂಗೆ ಮಾಬ್ಬನೊಲ” ಸುಜನತೆ ಕ | 
ಣೆ ಜೆದುದು ಕಂಡಜಾದುಂ ಕೇ | 
ಟಿ 
ಳ ಜೌದುಂ ಮಾನ್ಯರನೆ ಖಲನು ಮೆೌಂ ಮನ್ನಿಸನೌ | ೭೬) 


ಖರಕಿರಣಂ ತೀವ್ರಂ ಶಿ | 
ತರೊ”ಚಿ ಜಡಮೂರ್ತಿ ಕಲ್ಕವ ಕಂಸ್ಮಬ್ದಂ | 
ಜಾ ಎಂದ“ 


ನಿರತಿಶಯ ಗುಣಂಗಿ* ನಸ | 





[7 
ವರಂಗೆ ದೊರೆಯಲ್ಲ ದಿಪುನ ಹೊಂದಚ್ಚರಿಯೆ” || ೭೭ | 
ವ|| ಅದಣಃ ನಸರಾಜಿತಂಗೆ ಕಂಡಜಾವರೊಳಂ ಅಜಾಯದರೊಳಂ ಗುಣ ಸ್ವೀಕಾರ ಪರಿತ್ಯಾಗ 
ದೊಳ್ಳಿ ಕರೂಪ್ಯಮಲ್ಲದ ಫೈಕರೂಸ್ಯಮಿಲ್ಲ ಮಾತ್ಮಸ್ವಾಮಿ ಗುಣನರ್ಣನ ಮೆಮ್ಮ ಂದಿಗರ್ಗೆ ಚ 
ಜೊಳ್‌ ತಕ್ಕು ದಲ್ರದಜಕೂಸ್‌ ಎಲ್ಲ ಮೇ ನಸ್ಮನ್ಮಹಿ'ಪಾಲಾನ್ರ್ರಯಕ್ಕಂ ದಮಿತಾರಿ ಮಹಾರಾಜಾಧಿರಾಜ 
ವಂಶಕ್ಕೆ ಮನಂತವಿ”ರ್ಯ ಸಂಬಂಧ ಮುಂಟಿದ ನಜಾದು ತದಿ”ಯ ಕುಲವೈದ್ಧರ್‌ ನಿಮಿರ್ಚಲುಂ ನಿನ” 
ಸಲುಂ ಪೇಟ್ರುಮುಭಯಕುಲಸಹಾಯತ್ವಮಿತರಿ್‌ತರೋಪಕಾರದಿಂ ಸಂಗತಜೊಲಾದುದುಮ ನಲ್ಲಿಯ 
ವಯೊ?ಧಿಕರೀಗಳು ಮಾಗಳು ಮಜಾವರಾದೊಡ ಮಿನಿಸೆಡೆಯಾಗಿರ್ದ ಸೆಂಬಂಧಮಂ ನಿ*ನಿದುನ ಸೊಸ 


ಯಿಸುವುದು. ಆನಂತನಿ'ರ್ಯಕುಮಾರಂಗೆ ಚಕ್ರ 
ಸರ್ವಾಂಗೀಣ ವಸ್ತುತ್ತಭಾಜನೆಯಂ ಕುಡಿಸುವುದುಂ ಚಕ್ರಯುದ್ದಕ್ಕೆ ದುಸ್ಕಾ ಧ್ಯ ಮಸಪ್ತುಮೊಂದು 
ಮಂಡಳ ಮುಳ್ಳೊಡ ಮಿಾಯಿರ್ವರಿಂದಮೆ ಸಾಧ್ಯಮಕ್ಕು ಮದಜಿಂ ಖೌಚರರಾಜ ಎಂಗೆ ಕ ಕ ಛ್ರಾಸಾ 


| ಚ ೬.೬... ನಂಬುವುದಿ ಲ್ಲಂದಿತ್ತಿವರ ಯೊ ಕ್ಷೆ: ನ ಜಿಂತಾ 


ಗೆ ಚಕ್ಕವತಿ- ಸುತಾ ಪರಂಪರೆಯೊ ಳೊರ್ವಳ ನಪೂವ” 
ಸು 


ಇಧ್ಯಕ್ಕ 
೨೦ 


(ಟ್ಟ 
CL 
೭. 
ಐ 
ಇ 
2 
Kl 
ಐ 
ದ್ದ 
£೩ 
[AN 
[43 
€ಕ 
ಛ್ಲ 
GL 
2 
[ಈ 
2೪ 
೧೬ 
ಮಣ 


ರ್ಪುದು ಮಡಲು ನವಧಾರಸಿ ದೂತ ನಿಂತೆಂದಂ-- 


ಕಂ|| ಆವಂ ಕುಡುವೊಂ ಕುಡಿಸುವ | 

ನಾಮೊಂ ಕುಡೆ ಪಡೆವ ನಾವೊ ನಿರ್ವರು ಮೇಕೀ | 

ಭಾವದಿ ನಿರ ನಿಮ್ಮೊಳಗಿನಿ | 

ತಾವುದು ಭೇದಕ್ಕೆ ಸಕ್ಕು ಸೆಜತೆಂ ನೃಪತೀ | ೭೯ || 

ಮ|| ಸ್ರ ಮೊದಲೊಳ್‌ ಪೂಣ್ಣೊ ಂದು ಕಜ್ಜಕ್ಕಧಿಸನ ಬೆಸದಿಂ ಬಂದು ಬೆೇಜಕೊಂದು ಕೆ 

ಕ್ಕಿದ ನೀಗಳ್ಳೊಟ್ಟಿಗೆಯ್ವಂ ದನುಚಿತ ಮೆನಗಿನ್ಸೀ ಕುಮಾರಂಗೆ ಲಕ್ಷ್ಮೀ | 
ಸವನ ೦ ಕನ್ನೆಯ ಮುಂ ಸೊಡ್‌ ಬೂ ನ ನ ನೃಸಂತ।| 
ಕ್ಕುದನೇ ನಾಂ ಪೇಟ ಮಾರ್ಕೊಂಡಪನೆ ಶಿಶುಗಳುಂ ಸೇಟ್‌ ಮಾಕ್ಕೊಳ್ಳದಾತಂ |೦| 


ನ| ಎಂದು ಮಾರ್ಕೊಂಡನಂ ವಿಸರ್ಜಿಸಿ ಕಿಜಾದಾನುಂ ಬೇಗದಿಂ, 


ಗಾಯಿಕಾ 





ಯಾ ಗಾಣಿತಿಯರ ಜನಿ 


ಲ 


ನ 
ಇದಿತವು 
5 


೧ 


ದಿಬ್ಲಗಿಯಾಗಿ ಠಿರ್ಭರಂ | 


೮, ನೊ 
ರ್‌ 
ನ 
ಡಿ 


ಶಿ 





ಇರಿ 
ಶ್ರ 


ುಂತ್ರರೂಪ ನಿಷ 


ಬೂ ಡೊ 


ನೆ 
ನ 


೨ 


ಲ 
೧ 


ಶಾಂತಿಪುರಾಣಂ. 


KN 
ಒಪ 


ಯುರಿಲ್ರ ಬ 
ವ 


ವ ವಾಸುದೇವರೆ | 


Re 


N 


ಳಿ ಗೊಂಡುದು 
೯ ಮಗುಟ 


೦ 


ಕು: 
) ಸ್ಟ 
ಮೆ ಬಹುಶುತ 


ಕಂ|| ಬಳದೆ 


ತೊ್‌ಜುವ ಮಿಂಚಿನಂತೆ ಮುಗಿ 
ಆ ಸತಾಫೆಗ 


Ou ಒಜಾ' 


ಇರದ ಓಂ, 


30 


©) 
t 


No 


| 
(| 


| 
| 


ಜೆ ಯಾದು ಜೆಂಬಿನಂ 


‘ 
೪ 


ನ 


ಹಡಯ 


ವ 
ಟ್ರ 
€. 


ಸತಿ! 
೪ 


| 





ಶಂ 


1 


ಧಿ 


 ಲನಿಸಂ || ೮೪ || 


ಳು 
ದೆ ಸುರಿಯಿ 


೦ಬಂತೆ ಷಃ 
ಮುಕ 
ಷ್ಟಿ 


ನಳ 
ಆ 


ಎಲ್ಲಿ 
ಆಆ 0 
KY 


೦ಬು 
ರಿ 


pe 
w 


€ 
c ಯಿ 
[ek 


ಛೆ 


ನಂ 
ಸ 


ದಿಂ ಕಳೆದು ದವರೆ ಗಮನ ಶ್ರಮಮಂ || ೮೫% | 


ನ 


ಮಾರ್ಗದಿಂ ಸುರಿವ ಕರಕ 
[ 


ಸಾನ ಕೇತನದ ಕೆ 
ಆ ವಿತತ ವಿಮಾನ ವಿಟಿಂ | 
ಕಾವಳಿ ಕೊಳೆ ಸಜಾದ ಮುಗಿಲ ಜಲಕಣಗಣಶ್ಚಿ | 
ತ್ಯಾ ನಿಷ್ಕೃತ ಸವನಂ ನಾ| 


ವಿ 


ಪಿ 


ತ್ತಮೃತದ ಸಜಾ ಸಂತಾನಕ | 
ನಮೇರು ಮಂದಾರ ಪಾರಿಜಾತ ಸಮೇತಂ | ೮೬ || 


py 
"ಲಂ 
ಮಾ 


ಕಂ|| ಅನಿತ ರಯ ಗಮನ ಖೇಚರ | 


31 


ದಿ ತೀಯಾಶ್ನಾಸಣ. 


೭ 
32 
32 


“ec 
» 
Ww 


B 


ಪ್ರಕ 


ರ ಮಿಂತೆಂದಂ--- 





32 
Ra) 


a 


ಟ್ರ 


೨ 


lp) 


Ye 
೨ 


ey 


bo 
ಬಿಟ 


ಎಲಿ 


ಣೊ”ತರ 
No | 


ನ 
ರಿ 


[9] 


ನಗುವಂ 
| ಈಗಿರಿಯ ದ 


ಗಳಿಂದಂ 
೧೧ 
ಕೆಂ' 


ಲ್ಲಿ 


ವ ಅದಲ್ಲಡಿಯುಂ-- 


32 
೪ 
» 
BB 
» 
3 


IN 
B 


(ಎ 
1) 


ಗಳಯ ನವಿಲ್‌ ಸೂಗೆ ನವಿ 





-0ದ್ರಾಸನಿಳಂ ತಡೆ ಬ 


ಜು 
} 5ಎ 


(4 
n> 


ವ್ರ 
32 


Aa 
ಬಾ 


13 


KI 


[A] 


33 


ಗ 


132 


KC 


(2 


ಆ ವ pug 
ತ.ಕೊತಂಗದೊರ್‌ 
ಬ 


ತ್ರಿ 


ಗಿರೌಂದ್ರೊ?ಪ 


ಮದನ ದಾವಷಾಗ್ಲಿಯೆಂ ನದಿಪೆ ಮಾಡಿದ ಕಾಮ | 


ನದಿ ಯೆಸಿಸುವುವು ದಿನಿಜದಂ 


ಟಿ 
ಟ್ರ 


ಬ 


1 
ಎ 


ಟಿ 


13 
ಗು 


(A 


೨ 
(2 


(A) 


ಬು 
a) 


3 
ತಿ 


| 


ಹ 
ಕಿರುಳಳ k 


HR 
ಬಲೂದಲ 


[es 
ಪರಿವ 


W 


a 
ವಃ 
G 

RC 
೦ 
ಲ್ಭ 

KX 
ತ) 

3೭ 
(೨) 
ke 


ಇ 
ಟ್ಸ 


2 
ಅ. 
ಣು 


ಶಾ 


1) 
5) 


೧೦ 
12 
೪. 
ಟಟ 


7)! 
ಎ 
14 
32 
(ಬಿ 
— (ಘಿ 
1) 45 
2 ಸಿ23 
4 ೦ 
3 
i 
RLS ks 
ತ 
}a $2 
೫3 15 


5) ೦ 
Pa 
ಜ್ರ we 
ಷಿ ಬ 
ಷ್ಟ 
Ww 


ದು ಪಗಲಿದೆ 


ಳಗಿರುಳಿ 


ಬ 


ಸ 
1 


೨೦ ಪಗಲು ಮಗಲವಿ` ಗಿ 


೧೪೨ 
ಇ 


72 
42 


ತಂಡವ ಕೊ 


ನಿರಂ | 


೧೦೦ ॥ 


11 


ಡರಿಸುಗುಂ '! 


ಬ್ರ 
೮ 


೦ಡಿ 


ಅ 


ತರ ಮಿಲ್ಲ 


ದ್ವಿತೀಯಾಶ್ಟಾಸ೦. 33 





ಕಂ|| 


ಆ ಪೊಟ್ಟುಂ ಮಧುಪ ಕಳಾ | 

ಉಪಮೆ ಮೃದು ಗೀತಿ ಮರ್ಮರ ಧ್ವನಿ ಪಣ ಯಾ || 
ಗೀಪವನಂ ಲತಿಕಾ ಲಾ | 

ಸ್ಕೋಪಾಧ್ಯಾಯತೆಯ ನಜುನಿ ತೀಡುಗು ಮಗಡೊಳ” || ೧೦೧ | 
ಅಂಬರ ಚರ ಮಿಥುನ ರತಾ | 

ಡಂಬರ ದೊಡ ನೊಗೆದ ನಗದ ಮಾರ್ದನಿ ಕಿವಿಗಂ | 

ತಿಂಬಿ ಮನೋಜಾ ಗಮಗುರು | 

ವೆಂಬುದ ನೊಡನೆಂಬ ಶಿಷ್ಯನಂ ಪೋಲ್ನಿರ್ಕುಂ | ೧೦೨ | 
ಪೊಸವಚಾಕಿನ ಸೆಲೆಯೊಳ್‌ ನೆಬ | 

ಲೆಸೆಯೆ ಮೊಗಂ ಬೊಕ್ಕು ಪಾಯ್ದ ಕರಿಯುಂ ಹರಿಯುಂ || 
ಪೊಸವೋರ್ತ ಮನಜಾಯನೆ ಪು | 

ಟ್ವಸೆ ನೆಬಲೊಳ್‌ ಪೋರ ಸೇಜಿಗಿಡುವುವು ನಗದೊಳ್‌ || ೧೦೩ | 
ವ್ಯಾ ಳ ವನ ಗಜದ ಪೊರ೯ದ | 

ಕೇಳಗೆ ಬ ಕೈಲಸತಿ ಸವೆಯಿಸಿ ತಂ | 

ದೋಳಿಯೆ ನಿಲಾಸಿದ ಬೇ ನಿಯ | 

ಲಾಳಾವಿಂಡಿಗೆವೊಲಿರ್ಪು ನಿದಅ ಮಡಲ್ಲಳ್‌ | ೧೦೪ || 


ಚಂ] ವನಗಜಯೂಥ ಮಳ್ಳಿ ಪೆಜಗಿದಿ-ರದೊಡ್ಡಲಾದೋಡುವಲ್ಲಿ ದಂ | 
ತಿನಿ ಮೊಲೆಯೂಡೆ ನಿಂದು ಬಸರು ನಾಗಳೆ ಸಿಂಹೆಮೆಯ್ತಿ ಹ || 
ಸ್ಲಿನಿಯ ನವಜ್ಜೆಗೆಯ್ದು ಕರಿಯೂಥಮ ನಟ್ಟುವು ದಿಲ್ಲಿ ತದ್ವಶಾ "| 
ತನಯವಿನೋಹಮುಂ ಹರಿಯ ವಿಶ್ರಮ ದಾಯಮು ಮೇನುಪಾತ್ತಮೋ || ೧೦೫ || 


ವ| ಮತ್ತಮಲ್ಲ-- 


೪೫ 


ಕಂ|| 


ಸುಟಾಪುಳಿದೆಳಸೆ ಭಯಂ ಬಲ? | 

ವಟಿಯ ನಣಂ ಬಿಡದೆ ಯೂಥಮಂ ಸಲೆ ಕಾದುಂ | 
ಕಟಾಹಿಯು ಮಿಭರಿಪುವಂ ತ | 

ಕ್ಕಬಾವಿನೆಗಂ ನೊಂದು ನಿಂದು ಕೊಂದು ದಿಭೆ”ಂದ್ರಂ || ೧೦೬ || 
ನಡೆ ನಖಮುಂ ಕೊಡುಂ ಕೊಳೆ | 

ಕುಡುದಾಡೆಯು ಮುಗುರು ಮಲಟಾಯೆ ಮುಳಿಸಿಂ ಜಿರೆಡುಂ | 
ಕಡುಗಡುಪಿನಂಕದಾಂತೊಡ | 

ಮಡಿದುವು ಗಿರಿವರದೊಳುಗ್ರ ಕರಿಯುಂ ಹರಿಯುಂ || ೧೦೭ || 
ಕುದಿದಿರಡೆಡೆಯಿಂ ಕೊಲಲೊ | 

ಡಿದ ಪರಿಭವ ದಂಕದಂತೆ ಪೊಕ್ಕಡಿಗಿಡೆ ಸಾ|| 

ರ್ಚಿದ ಮದ ರದನಿಗೆ ಹರಿಸಿ | 

ಲ್ಲದೆ ನಿಚ್ಚಟಗಲಿಗೆ ಪೆಸರ ಕಲಿ ನಿಂದಪನೇ | ೧೦೮ || 


34 ಶಾಂತಿಪುರಾಣಂ 


ವ| ಮತ್ತಂ ಕೆಲವೆಡೆಯೊಳ್‌ ನಾಗರಕ ಗಗನಚರಕ್ರೀಡನ ಶೀಲಕುಮಾರಕರ್‌ ಸುಕುಮಾ 
ವಚನ ರಚನೆಗಳಿ ನುಸಲಾಲನೆ ಗೆಯ್ದು- 


೫ಂ|| ಅಪ್ಪಳಿಸಣ್ಣ ನ ನಪ್ಪಳಿ | 


ಸಪ್ಪಳಿಸೆ ಂದಿರಡೆ ತಮ್ಮ ತೊಡೆಯಂ ತಳದಿಂ || 
ದಪ್ರಳಿ ನೆ ಪೋರ್ದು ಪಣವ? | 
ಯಪ್ಪುವು ವನಕರಿಗ ಳಟ್ನಾ ಗಂಬರಚರರಾ |! ೧೦೯ || 


೨೪ 


ವ| ಅಂತುಮಲ್ಲಡೆಯುಂ-- 


ಕ 


ಮ|| ಕರಮಂ ಸೇಜಃ ರದಂಗಳೊಳ್‌ ತೆಜದು ಕರ್ಣದ್ವಂದ್ರಮಂ ತಾಮ್ರ ಜೀ | 
೮ 


ಕರಮಂ ಬಿಚ್ಚನೆ ಬಿಟ್ಟು ಕಣ್ಣ ನೆರಡುಂ ನೀಳಂಬಿಸುತ್ತೂ ಳ್ಲೊಡಂ | 


ಬರಡೊಳ್‌ ಸ ಗಜ ಕ ಚರರ್‌ ಜೀಯಯ್ಯ ಭಾಸ ೦ದುಜೀೇಂ| 
ಕರಿಸನ್ನಂ ವನದಂತಿ ಪೋರ್ವದು ತ ಸೋರ್ವಸೊಲ್‌ | ೧೧೦ | 


ಕಂ॥ ಚಸಳೆಕಸಿ ವನ ಮದಾನೆ 


4 


| 
ಗೆ ಪೊಕ್ಕ ಗುಬ್ಬಿವೊ ಲುರುಳ್ಳು ನಗಿಪುದು ನಗದೊಳ್‌ | ೧೧೧ | 
ವನಕರಿ ಫೇಯೆನೆಯುಂ ಹೋ | 
ಯೆನೆಯುಂ ಖೇಚರರಿ ನೆಜುದು ಕೈಕೊಂಡು ಕುಚಂ | 
ದನದೊಳ್‌ ಶೀತದ ವಾರಿತ | 
ದರಿತುವ ದಾವದದ ತೆಅನ ನಜೀಪುವ್ರ ದಗದೊಳ್‌ || ೧೧೨ || 
ವ|| ಮತ್ತಮತ್ಯಂತ ಕಾಂತ ಮೇಖಲಾ ಘಾತ ಮಳಿನ ಪುಳಿನ ನಳಿನ ವಿರಾಜಮಾನಾ ನೂನ 
ಪ್ರದೇಶಂಗಳೊಳ್‌ 
ಕೆಂ ಕೆಲವೆಡೆಯ ತಮಾಳದ ಕ| 
ಟ್ರಲೆ ಗರ್ಕಮರೀಚಿ ಮಾಲೆ ತಲೆದೊಜನು ಕ | 
ಣ್ಚೊಲದೊಳ ಮಿರುಳೊಳ್‌ ಮೊಲಗ | 
ಟ್ತಿಲೆ ಚಂದ್ರದ್ಯುತಿಗೆ ಕಾಳ ತಾಳಿ ವನದೊಳ್‌ || ೧೧೩ | 
ಕೆಲಕೆಲವೆಡೆಯೊಳ್‌ ಕಾಂಚನ | 
ಶಿಲೆ ಸುರಗಿರಿ ಬೆಸಸೆ ಸರಿಮಿತಾರ್ಥಂ ಬಂದೆ? || 
ನೆಲಸಿದುವೊ ಪೇಟಾ ಮಾತ | 
ಟ್ರಿ ಲೊಳೆನಿಪುವು ಮಹಿಮೆಗಿಂತು ನೋಂತ ಗಮೊಳನೆೇ || ೧೧೪ | 
ಅಂತಲ್ಲದೆಯುಂ ಧನದ ನ | 
ಗಂತನಗಟ್ಟಿ ದೊಡೆ ರಾಯಭಾರಿತನಂ ಬಂ || 
ೆ ದಂತಿರ್ಪುವಿದರ ಕುಂಜೋ | 
ಸಾಂತಂ ಥಳಥಳಿಸಿ ಬೆಳಗೆ ಕುಳಿಶಾಶ್ಮಂಗಳ್‌ || ೧೧೫ | 


ದ್ವಿತೀಯಾಶ್ಚಾಸಂ. 3ನ 





ವ|| ಅಂತಾಶ್ಚರ್ಯಭೂತೋಚ್ಚಾವಚೋಸಚಿತ ಸಚೀತನೇತರ ವಸ್ತು ವಿಸ್ತಾರ ಪರಂಪರೋ 


ಕಂ] ಇದಉಿಭಯ ಶ್ರೇಣಿಗಳೂಳ | 
ಮದಭ್ರ್ರ ರಜತಾಶ್ಮ ಕೂಟ ಕೋಟಿಗಳ ಬೆಡಂ | 
ಗೊದನಿ ನಿಲೆ ಕೆ೫ಕಯೆ ಕಣ್ಗೊ | 
ಪ್ಪಿದುವು ಸುಧಾಚ್ಛುರಿತ ರಮ್ಯ ಹಮ್ಯಾನವಳಿಗಳ್‌ | cot || 
ವ| ಈ ನಿಜಯಾರ್ಥ ಪರ್ವತ ದೆಜಿಂಕೆಗಳೆನಿಸಿದ- 
ಮ|| ಸ್ಪ! ಎರಡುಂ ವಿದ್ಯಾಧರ ಶ್ರೇಣಿಯ ಳಿಡೆಯೆಡೆಯೊಳ್‌ ಜೈನಜೈ ತ್ಯಾಳಿ ತಳೆಂ | 
ಬರಮಂ ತಳ್ಳೈಸಿ ನಾನಾಮಣಿ ಕಿರಣ ಗಣ ಜ್ಯೋತಿಗಳ ಚ್ಯೋತಿರಂಗ | 
ಸ್ಸು ರಣ ಕಾ ಸ್ಥ *ಬಸುತು 


೦ 
ಎರಿ 
ಗಿರಿರಾಜಂ Ral ಜಂ ಗೊಟ್ಟವೂ ಲೆಸೆದು ದಣಿ” ಎ ಮೊ” ಜೈನಗೇಹಂ ಚ್‌ 
ಕಂ|| ಅಮರಾ ೫ ಸುರ | 


ದಲ್ಲಿ 


ಸ್ಯಸೌಮ್ಯ ನವ ಕೂಟಾಗ್ರಂಗಳೊಳ್‌ ತೋರ್ಪಕಾಂ | 
ತ್ನಮಯ ಕೋಭಾಭಾಸಿ ಗಂಭೋದ ಹೃಂ/| 


ಸ 


ಮ|| ಎನೆ ರೂಪ್ಯಾಚಲ ರ 


ದನಿಕಣನಧ್ವ ಜರಾಜಿ 2 ಚೇತಶೈಕ್ತಿ ಭಕ್ತಿ ಪ್ರಬೋ | 
ಧ ನೆಯಿಂ ಕೈನಗೃ ಹಾಳ ಗಂದೆಜಗಿದಂ ಸೌ ಜನ್ಯ ಕಂದಾಂಕಾರಂ | ೧೧೯ || 
ಗ ಗವ್ಯ ರ 
ಇದು 


ಜಿನೀಂದ್ರ ಚರಣ ಸರಸೀರುಹ ಶಿಲೀಮುಖಾಯಮಾನ 
ಶ್ರೀಮಮುಭಯಕನಿ ಚಕ್ರವರ್ತಿ 
ರ್ವರ್ತಿತಮುಂ 
ಅನ್ನು ಸಭಕ್ತಾಭಿಧಾನಮುಲ್ಲಪಾರ್ಯ 
ತದನುಜಾತಾಭಿಜಾತ ಸಾರಸ್ವತ 
ಪುನ್ನಮಾರ್ಯ ಕಾರಿತಮು ಮಪ್ಪ 
ಪುರಾಣಚೂಡಾಮಣೆಯೊಳ್‌ 


ದ್ವಿತೀಯಾಶ್ಹಾಸಂ. 





| ಥೀ 
ಶಾಂತಿಪುರಾಣಂ. 


ಹ್‌ 
ಮಾಗಿ ಜಾ 


ತೃತೀಯಾಶ್ವಾಸಂ. 


ಕಂ|| ಶ್ರೀರಮಣಂ ಜನೆ ಚಂದ್ರನು | 
ದಾರಂ ಜಿನಭವನ ಸಮಿತಿ ಗತ್ಯುತ್ಸವದಿಂ | 
ಸೀರಧರ ನೆಅಗೆ ಶೇಷವ | 
ಜೊ ರಚನೆಗೆ ಖಚರ ದೂತ ನುದ್ಯತ ನಾದಂ | ೧॥ 
ಮತ್ತಿ ದಜಃರ್ಕೈೇಲಜೊಲ್‌ ಸೆಟ | 
ಸುತ್ತುಂ ದಿವಮಂ ನಗುತ್ತು ಮಹಹಾಸ್ಯಂಗೆ | 
ಯ್ಯುತ್ತುಂ ಸೊಗಯಿಪು ವಯ್ಯ | 
ತ್ತಿತ್ತಜುವತ್ತತ್ತ ಖೇಚರೀಂದ್ರ ಪುರಂಗಳ್‌ | ೨ | 
ವ|| ಅಂತುಭಯ ಶ್ರೇಣಿಗಳೊಳಂ ನೂಜುಸತ್ತುಂ ಸಪೊಬಲ್ಲಳ ನೊಳಕೊಂಡೆರಡುಂ ತಳ್ಪಳ 
ವಿದ್ಯಾಧರಾಸ್ಪ್ರದಂಗಳೊಳ್‌ ಮೊಗಕ್ಕೆ ಮೂಗುಂ, ಆಭರಣಕ್ಕೆ ನಾಯಕ ಮಣಿಯು ಮೆಂಬಂತೆ ಖಚರ 
ಲೋಕಕ್ಕೆ ನಾಭಿ ಯಾಗಿರ್ದದು ಚಕ್ರವರ್ತಿಯ ರಾಜಧಾನಿ ಶಿವಮಂದಿರಪುರ ಮಾತೋರ್ಪದೆ ನೋಡಿ 
ನಿದಜುಪವನದೊಳ್‌... 
ಮ|| ಸಿಕ ಕೋಳಾಹಳ ಮಲ್ಲದಿಲ್ಲ ಸೆಅದುಂ ಕೋನಾಹಳಂ ನಾಗಚಂ | 
ಪಕ ಗಂಥೋದ್ಗಮ ಮಲ್ಲದಿಲ್ಲ ಸೆಜದ್ದುಂ ಗಂಥೋದ್ದಮಂ ಭೃಂಗ ಗಾ | 
ಯಕ ಗೀತಸ್ವನ-ನುಲ್ಲದಿಲ್ಲ ಪೆಜದುಂ ಗೀತಸ್ವನೆಂ ರಾಜ ಕೀ | 
ರಕ ವಾಕ್ಚಾಟವ ಮಲ್ಲದಿಲ್ಲ ಸೆಅದುಂ ವಾಕ್ಬಾಟವಂ ಸುತ್ತಲುಂ || ೩ | 
ಕಂ|| ಎನೆ ಎನೆ ತಳರ್ದಿ ದಿರ್ವಂದುಪ | 
ವನ ಸವನಂ ತದ್ವಿಮಾನ ಗತ ವದನ ಸ್ವೇ | 
ದನವಜಲಕಣಗಣಾಂಭಮ | 
ನಿಪಿಸಾ ರಿಸಿದುದು ಪಯೋದ ಮಾರ್ಗಾ ಗಮದೊಳ್‌ | ೪ || 
ವ|| ಆಂತು ಬಂದು ಶಿವ ಮಂದಿರ ಪುರಮ ನೆಯ್ದಿ- 
ಕಂ|| ಅಗಳಾಭಾಗಂ ಲವಣಾ | 
ಬ್ಬಿಗೆ /ಎಣ್ಬಿನ ತಿಣ್ಬು ನೆಗಲ್ಪ ಕಾಳೋದಕ ವಾ || 
ರ್ಧಿಗೆ ನೀರ ತೆಳ್ಳು ದುಗ್ಗಾ | 
ಬ್ಬಿಗೆ ಜೊರಿ ರಿ ಪೋಲ್ವೆ ಯೆಂಬೆ ನಜೀಯೆಂ ಪೊಗಟಲ್‌ ( || || 


ತೃತೀಯಾಶ್ಚಾಸ೦ಂ. 31 
ಕಂ] ಪ್ರಾಕಾರಂ ರಾಜಿತವ | 
ಜ್ರಾಕೀರ್ಣಂ ಲವಣ ಜಲಧಿ ವೇದಿಕೆಯ ದಜಂ]| 
ಾಇಕಾರಂ ಗೋಪುರ ಮಚ | 
ನಾಕಾರಂ ದ್ವಾರಮದಡು ಸವಣ್ಣ೦'ಕಣ್ಣಂ ೬ | 


ತ್ವರಿತರಗಳಿೆ 


ಅದಜರೊಳೆಗಣ ಗಣನಾ ತೀ ತ ರಮ್ಯ | 

ಮಣಿ ಕನಕ ರಜತ ಪರಿಖಚಿತ ಹರ್ಮ್ಯ ei 
ಪ್ರಾಕಾರ (೦ಕರ) ಮೊಪ್ಪುಗು ಮಪ್ಪುಕೆಯ್ದು 
ಚೆಲ್ವಂ ಸುರಪುರಮ ನವಚ್ಜೆ ಗೆಯ್ದು | ೨1] 
ಗಣಿಕಾ ವಾಟಿಂಗಳ ಸೆರಿದ ಲೀಲೆ | 
ಮದನಾಧಿರಾಜ ವಾಸಮನಿ ಪೋಲೆ | 
ದೆೇನೋತ್ತರಕುರು ದಂಸತಿ ಶತಕ್ಕೆ 
ದೊರಿ ಚದುರ ಮಿಥುನ ಮೆನ್ನಭಿಮತಕ್ಕೆ || ೪ || 
ವಿಪಣಿ ಪ್ರಕರಂ ಧನದಾಲಯಕ್ಕೆ | 


೩ | 





Ka ತತಿಯ ಬೆಡಂಗಳುಂಬ 

ಮಾಜದದಂ ಲಂ೪ುಸ ಆಕ ಬಿಂಬ| ೬ || 
ಮಕಿಗೆರಿ ಕೆರಿ ಮಾವಿ ಮ್ಮಾನೆ ನೊಡ | 

ತರು ಸುರತರು ಕೊಡುನ್ರುನ್ರ ಬಂದು ಬೇಡೆ | ೭, 
ತಾಮರೆ ಪೊಂದಾಮರೆ ಕಲ್ರಲತೆಯ | 
ಲತೆಯೆಲ್ಲಂ ನೋಟಸ್ಟೊಡದೊಂದು ಕತೆಯ | ೨ || 
ಮದಕರಿಗಳ್‌ ವಿಜೆಶ್ಚೆರಾವತಂಗ || 

ಳಶ್ವಂಗ ಧಿಕ ಸತ್ವಾಸ್ವಿತಂಗ|| ೯ | 

ಳಧ್ವ ಬಾಷ್ಟ ಮ್ಮ ಗ್ಯುಲೂಕ ಭವಂಗ | 

ಳತಿಗರುಡ 'ನಿಮಾನಮರುಜ್ಜ ನಂಗ | 
ಳಿದಜಳೆವಿಗೆ ಬಾರದು ರಿತುನಿಮಾನ | 
ಮೆನಿಪುದು ಕರುಮಾಡದ ಬೆಸ ನನೂನ (೧ | 
ಮದು ಕೃತಮಣಿಕುಟ್ಟಿಮ ಮಧ್ಯಭೂಮಿ 
ವಿದ್ಯಾಧರ ಭವನದ ಜನ್ಮಭೂಮಿ | ೧೨/| 
ಸೆಅಗಣ ಬನ ಮುಸಚಿತ ಮಾತುಳುಂಗ | 
ಮಸರಿಮಿತಾಗುರು ಮಲಯಜ ಲವಂಗ | ೧೩ | 


38 ರಾಂತಿಫುರಾಣಂ. 





ಪೊಗಟಲ್ಲದ ನಹಿರಾಜಂಗ ಮಾದು | ೧೬ |೭| 


ಕಂ] ವಾಸವ ಪುರ ಮಿದ ಜನಿ 
೮. 


ಆಡುವ ನಡೆ ನೋಡುವ ನಡ | 

ವ ಕೊಳೆ ಪಾಡು ಪ್ರಡುವ ತುಡುವಜನಂ ಕೊಂ | 
ಡಾಡುವ ಜನದಿಂ ಪುಣ್ಯದ | 
ಬೀಡೆರಿಪುದು ಪುರ ನಿದಂಬರೋಚರ ಪತಿಯಾ || ೯ || 


wu 
ಜ್ರ 
8 
ಛೀ 
೫ 
೭ 
ತ್ರ 
ಭ್ರ 
ಲ 
u 
(ಲ 
ಲೌ 
೭೬ 
೭. 


[18 
(A 
ಐ 
ಐ 
₹2 
ಐ 
[3 
2 
ಸ 
2ಟ 
[ತು 
ಟ್ಟ 
ಲ 
₹4 
Cc 
೦ 
ತೆ 
4 


ನಗರ ಮೆ 3 ಕರು ರಮಣೀ ಯಂ i ೧೧ | 
ವ ಎನೆ ಪುರಶ್ರೀಯನಾತನ ಮಾನುಷಮು ಮವಾಗ್ವಿಷಯಮು ಮವರ್ಣನಾಗೋಚರಮು 
ಮಾಗೆ ಬಣ್ಣಿ ಸುತ್ತುಂ ಪ ಪ್ರಮೋದೋದಂಚಿ ರೋಮಾಂಚ ಕಂಚುಕಿತ ಶರೀರನಾದಂ. ಜನನಿಯುಮಂ 
ಜನ್ಮ ಭೊಮಿಯುಮಂ RE ರಾ ಮಹದೇವಿ ದರಿ ಬಂದು ರಾಜಾ 
ಜಾ ತೋಟ ಬಿ ಭನನ 
ಚಂ] ಅನಿಮಿಷಲೊಕಮಂ ನಿಬುಧರಿಂ ಫಣಿಲೋಕಮ ನುಗ್ರನಾಗಸಾ | 
ಧನದಿ ನನಂಗಕಲೋ ಸಮನ ನೂನರತಿ ಪ್ರಮದಾಂಗದಿಂ ದದ | 


ನನುಕರಿಸಿತ್ತೊ ರಾಜಭವನಂ ಛುವನಾನನ ಮಾಶ್ರವತ್ಪರಾ | 
ವನಿಸ ಸೃಷ್ಟ ದಂತಿ ಮದ ಕರ್ದಮ ಮರ್ದನ ದುದಿ:ನಾಂಗಣಂ | ೧೨ | 
ಹ ಎಂದು ತೋಟಾ ಗ 


ಗನಕಲ ಗಮನದಿಂ ಭುವನ ತಲಕ್ಕವತರಿಸಿ ಖಚರೇಂದ್ರ ರಾಜಮಂದಿರ 
ಗತನಾಗಿ-- 


ತೃತೀಯಾಶ್ಹಾಸ೧ 39 





ಉ| ಕೇಣಮನೊಕ್ಕು ತಕ್ಕ ನಜಾದುಕೈನಮಂ ಪೆಜಗಿಕ್ಕಿ ದಕ್ಷಿಣ | 

ಶ್ರೇಣಿಯ ರಾಜ್ಯಲಕ್ಷ್ಮಿ ದಮಿತಾರಿಯ ಪೋರ್ಕುಳಿಗಿರ್ದೇಡುತ್ತರ || 

ಶ್ರೇಣಿಯ ರಾಜ್ಯಲಕ್ಷ್ಮಿ ಪುರುಡಾಕೆಯೊಳಾವಗ ಮಾಗೆ ಲಂಚಮಂ | 

ಮಾಣದೆ ಕೊಟ್ಟಿ ವೋಲ್‌ ಸೊಗಯಿಸಿರ್ಪುವು ಕಪ್ಪದ ಸೊನ್ನ ರಾಶಿಗಳ | ೧೩ || 

ಕಂ|| ಸಮವಾಯ ಮಗಲ್ಲುಂ ಪ್ರಿಯ | 

ತನೆಯ ಮನಂ ಧನ ಮಿನಂಗೆ ಸಕ್ಕಸ್ಪಂತಾ | 
ದಮಿತಾರಿಗೆ ಗೇಟಿರೊಳ | 
ದು” ಮುತ್ತರಶ್ರೇೇಣಿ ಸಾರೆ ಧನದಿಂ ಮನದಿಂ | ೧೪ | 
ಬಾಗಿಲ್ವಾಡದ ಮುಂದಣ | 
ಭಾಗಂಗಳ ಬಚ್ಚವಸರ ಮರ್ಥಿಗೆ ಕುಡುವ್ರ || 
ದ್ಯೋಗದ ಪಸರಮೆ ವಿತ್ತ ಸ | 
ಮಾಗಮದಿಂ ಗೆಯ್ವೊ ನಿ 


ಸ 
ಬ್ಲ ಪರದಂ ಪರದಂ | ೧೫ || 

ವ ಎಂದನಿಂದ್ಯರಾಜಭವನ ಪುರೋಭಾಗಡೊಳಿರ್ದು ನಡೆದೆರಿದರ (ದ) ನರಿನಿಸಿ ಲೋಭ 
ಸರಪಸರಮಿಲ್ಲದಿರ್ದ ಬಚ್ಚರಪಸರಂಗಳುಮಂ,ವರುಣಾಥಿಯ ತೊಡವುಮಂ ತನ್ನ ಕೈಸಿಡಿಯುಮಂ 
ರಾಶಿಯೆಂಬ ಕೊಶಗೃಹೆದ ಬಯ್ಕೆಯುಂ ಬೆರಸು ವರುಣನೆ ಕೊಟ್ಟ ಜಂಗೊಟ್ಟಿಂತೆ ಪುಂಜ 
೯ ಪಂಚರತ್ನರಾಶಿಗಳುಮಂ ತೊ”ಜುತ್ತುಂ ಬಂದು ದೌಮರಿಕ ಥಿವೇದಿತನಂಬರ ಚರೇಂದ್ರ ನಿದಿತಾ 
ಸೀಯ ವೃತ್ತಕನಾಗಿ ಮೊದಲ ಬಾಗಿಲಂಪೊಕ್ಕದಜನೊಳಗಣ ಭಾಗದೆರಡುಂ ಜಿಸೆಯೊಳಂ ಸುಧಾ 
ವಳಿತ ದೀರ್ಥಮಂದಿರ ಸಾಹಣಂಗಳಂ ತೊ... 


೧ 2 ೮.೯.೦೧ 
2s 


A 


ಚಂ|| ಸೊಳೆವಳೆಯುಂ ಸಿತಚ್ಛನಿಯು ಮೊಪ್ಪುವ ದಂಡಿಗೆಯುಂ ನಿಕಾಮ ನಿ | 
ರ್ಮಳ ದಶನಂಗಳುಂ ಸೆಣಸೆ ಕೇಸರದೊಳ್‌ ಸಿತವರ್ಣದೊಳ್‌ ಸಮು || 
ಜ್ಞ್ಯಳತರ ಲೋಲ ವಾಲಧಿಯೊ ಳಾ ಕುಡುದಾಡೆಯೊ ೪ವನುಂ ನಿರಾ | 
ಕುಳ ಮಾವನ್ನ ನಿಲ್ಲ ವಳ ನೀ ಹರಿಗಂ ಹೆರಿಗಂ ವಿಭೇದಮಂ || ೧೬ || 
ವ| ಅಲ್ಲಿಂದತ್ತ ಗಂಗಾಯಮುನಾದೇವತೆಗಳ್‌ ಖಚರರಾಜನನೋಲಗಿಸಲ್‌ ಬಂದಂತಿರ್ದ 
ಗಂಗೆಜಗುನೆಗಳಿಂದೊಪ್ಪು ವ ದ್ವಾರಜಗತೀ ತಳಂಗಳಂ ತೊೌಜುತ್ತುಂ ಎರಡನೆಯ ಬಾಗಿಲ್ಕಾಡಮಂ 
ಪೊಕ್ಕಂತರಾಂತರಾಭಿಶೊೋ:ಭಮಾಹಾ ಕ್ಲೂಣ ಕಕ್ಟ್ರ್ಯಾವಕಾಶಮಂ ತೋಜುತ್ತುಂ ಘಟುಗೆಯ ಮನೆಯ 
ನೆಯ್ದಿ ವರೆ ತೊಟ್ಟ ನೆ ಕಟ್ಟಿದರೂ... 
ಕಂ|| ಸಸರಿಸಿದಪುಜೊಸಗೆಯ ಮೇ | 
ಗೊಸಗೆಯೆ ಬಲದೇವ ವಾಸುದೇವರ್ಕಳ್ಳೀ {| 
ಜೆಸೆಯಿಂ ದೆಂಬಂತೆವೊಲೇ, 
ನೆಸೆದತ್ತೊ ಗಭೀರ ಭೂರಿ ಭೇರೀನಾದಂ || ೧೭ || 


ವ॥ ತದ್ಬೇರೀರವ ಶ್ರವಣ ಸಮಯ ಸಮಗ್ರಸಮುಸಜನಿಕ ಮಂಗಳಗೀತ ಮನೋರಥ ಸಿದ್ದಿ 
ಪ್ರತೋಷಿತ ಮಾನಸರಾಗಿ ಬರ್ಸ ಮಾಯಾಗಾಣಿಕೆಯರಂ ಮುಂದಿಟ್ಟು ದೂತನರಮನೆಯಂ ಪುಗೆ 


40 ಶಾಂತಿಪುರಾಣಂ. 








ಕಂ ಪುಗುನ ಪೊಜಮಡುವ ಜನದಿಂ | 
ಪುಗಲುಂ ಪೊಅಮಡಲು ಮಲಸಿ ಬಾಗಿಲ ಕೆಲಡೊಳ | 
ಸೊಗಯಿಪ ಗುಣನೆಗಳೊಳ್‌ ನಿಂ | 
ದ ಗಾಢಿಕಾರ್ತಿಯರದೆ?ಂ ಮನಂಗೊಳಿಸಿದರೋ || ೧೮ || 
ಆವನಿತೆಯರ್‌ ಮನೋಜನ | 
ದೀವದ ಪುಲ್ಲೆಗ ಮನಂಗರಾಜ ನವ ರಾ || 
ಜ್ಲೇವಾಸಕ್ಕಂ ದೊರೆ ಪೆ | 
ಇವೊಂ ಪೆಜತಾವ್ರದಂ ಜಡಂ ಪೋಲಿಸುವೊಂ | ೧೯ || 
ಚ ಅನಂತರಂ ನೋಡುತ್ತುಂ ದಿಜ್ಕಾ ನ್ಲಿಗಯುದ್ದ ಕ್ರ್ರೆ ಕೃತಿ ತ್ರಿಮಾರ್ಗಳಾಬಂಧಮೆಂಬಳವನೊಳ ಕೊಂಡ 
ಹಿಮವದ್ವಿ ಜಯಾಧ- ನೀಲ ನಿಷಧ ಸಿ ೦ ಪೋಲ್ತು ಮದಸ್ತಂಬೇರಮಯುದ್ಧ ನಿಮಿತ್ತಂ 
ನಿಜಾಸಿದ್ದ ಚಾ ಜಟ ಪೂರ್ವಾಸರಪಾರಾವಾರಸತಿಗಳಿರ್ವರು ಮೋರೊರ್ವರೊಲ್‌ಗರ್ವದಿಂ 
ಹಸ್ತಿ ನಿಯುದ್ದಕ್ಕೆಂದಣೆದು ಬಿಟ್ಟಿಕ್ಕೆ ಮೊಗಂ ಬೊಕ್ಕು ನೆಯ್ಯಿಕ್ಕಿ ದ ಮದಕರಿಯುಗಳಮನೆ ಸೊಲ್ಲು 
ವರುಣರೂಪಾರೂಢಮುಂ ಭಕಕಯ ಮಕರ ತೋರಣಮಂ ನೋಡುತ್ತು ಮದಳ 
ಸೊಳಗಣೊಳಗಣೆರಡುಂ ಭಾಗದೊಳಿರ್ದ ಮಹಾಕಾಳೆರೊಸಮಂನಿಂದುನೋಡುತ್ತುಂಮಕರತೋರಣದ 
ಬಹಿರ್ಭಾಗ ದುಭಯ ಪಾಶ್ವ ೯ದೊಳಮೋಳಿವಜೆಯೆ ಸುರಕರೀಂದ್ರಮನೆ ಕಟ್ಟಲ್‌ನೆಟ್ಟ ಸಾರಿಜಾತದ 
ಮುಂಡಗಂಭೆಂಗಳಂ ಪೋ ಲೊ ೧ ಪ್ಪಿಸ ia ನಿಚ್ಚ ಮೋಲಗಿಸುವ ಸಂಚಕಲ್ಯಾಣಂಗಳುಮಂ, 


ಕಟ್ಟು' 'ವಾನೆಗಂಭಂಗಳುಮಂ ಅವಜ ಪಶ್ಚಿಮ ಭಾಗದೊಳ್‌ ದಿಕ್ಬಾಲಶಾಸನದಿ ನಾಶಾ ಕರೀಂದ್ರಂ 
| 

ಗಳ್ಗೆ A ಸುಪ್ರತೀಕಪತಿ ಸಮೆಯಿಸಿದ ವಿರಾಲಕ್ಕೊಡಶಾಲೆಗಳೆನಿಸಿದ ಚೆಂಬೊನ್ನ ಕಲಶದ ಮಾಡ 

ಶಾಲೆಗಳುಮಂ : ನೋಡಿ ಪೊಗಟು ಮಕರತೊ”ಣಮಂ ನುಗುಳು ಪೋಗಿ ರಾಜಗೇಹಕ್ಕೆ ಲಲಾಮ 
ಎಳ 


FA 


ಲಕ್ಷ್ಮಿಯುಂ, ಮುಖಶ್ರೀಯು ನಿನ ಂತಿರ್ದ ಕರುಮಾಡದ ಬಾಗಿಲ ನೆಯ್ತಿ ವಂದು ಅದಜ ಕೆಲದ 
ಬಲದ ಚಿತ್ರಶಾಲೆಯ ಶೋಭಾ ಲೀಲೆಯ ನಚ್ಚ ರಿವಟ್ಟು ನೋಡಿ - 

ಕಂ|| ಕುಲಶೈಲವೇಟು ಮೊ: ವಡ | 
ತಿಲಾದು ನೆನಲೇಲುನೆಶೆಯು ಮಭ್ರ್ರಕ್ಕಿದಿರಂ | 
ಮಲೆವಂತಿರೆ ದಿನಪಾವಳಿ | 
ಕಲಶಾವಳಿಯೆನಿಸೆ ಕನಕಕಲಶಾವಳಿಗಳ್‌ || ೨೦ | 
ಸೊಗಯಿಪ ಕರುಮಾಡಮ ನೊಸೆ | 
ದಮ ಗಾಯಕಾಸಹಿತ ನಾಗಳಮಿತಂ ಪುಗೆ ಕೆ | 
ಮಸಗಿ ತೆಗಳಿಗೆಯ ಪೊಗೆಗಳ್‌ | 

ನೆಗದಪುನೆನೆ ನೆಗೆದು ವೊಗೆದು ಚಿತ್ರಪ್ರಭೆಗಳ | ೨೧॥ 
ವ।॥ ಅಲ್ಲಿಂ ಬಟೀಯಂ 

ಕಂ|| ಅಂಭೋದ ನಿನದ ನಿಭ ಜನ | 
ಗಂಭೀರ ಸ್ರತಿನಿನಾದ ಮೆಸೆದುವು ನಿಜಯಾ || 
ರಂಭಮಕೆ ತ | 
ಸಂಭಾಹಿಸುವಂತೆ ದೂತ ನೊಡ ವಂದವಜೂಳ್‌ | ೨೨ || 


ತೃತೀಯಾಶ್ಚಾಸಣ. 41 





ಹೆರಿಣೀವೃ ತ್ತಂ॥| ಅಮಿತ ನಮಿತಾ ರ್ಥಾಲ್ಪ ವ್ಯಾಹಾರಿ ಗಾಣಿಯ ರ್ಗೆಂಗು ಮು | 
ತ್ತಮ ಸಿತ ಮಣಿ ಕ್ಷ್ಪ್ಯಾ ಸರ್ಯಸ್ತಂ ಹರಿ ನ್ಮಣಿ ಬಿಂಬಮ | 
ಪ್ರಮಿತ ಮಿರ ಹೆಂಸಂಗಳ್‌" ಸೇವಾಳಮಂಜರಿಗೆತ್ತು ಚಂ | 


ವ ....ವುದಕ್ಕಗ್ಗಳಮಾಗಿ ಕಾಲ್ಲಿ ಡಿಸಲುಂ ಮುರಿದು ಕಿಟ್ತಡಂ ತಡಮೆಂಬಿವಜಂದಂ ಬಾಹು 
ಕೈಕೊಳ್ಳಂವಿವು ಮೊದಲಾಗಿ ಗೋಮೂತ್ರ ಮಂಡಲಮು ಮಾಕಾಶಂ ಸೆಸಜವಿತಿಯೆಂಬ ವಿಧಿಗಳೊಳ್‌ 
ಬಂದು ನೆಲೆ ಗಿಡಿಸಲುಂ ಸೊಲಗಿಡಿಸಲುಂ ಬಳ್ಳಿ ಸೆನ್ಸ ಕೆಯ್ಯೊಳ್‌-- 

ಕಂದ|| ಕಲ್ತಾನೆವಾಂಗು ಗೆಲೆ ಸೆಲೆ | 
ನೋಲ್ತಾನೆಗೆ ಲೆಕ್ಕಮಿಲ್ಲ ಬಿನ್ನಣ ಮೆನ್ನೊಳ್‌ | 
ನಿಲ್ಕಳವಳನಿಗಲಾಯಲೆ ಕ | 
ವಲ್ಲುದು ಬಿಡಿಸುವು ದಿಭೇಂದ್ರಮಂ ಖಚರೇಂದ್ರಾ | ೨೪|| 
ಪು ತಲುತಮ ನಗ್ರವಂಚನ | 
ಪತನ ನಿಮೋಕ್ಸ ಭ್ರಮಂಗಳೆಂಬಿವು ಮೊದಲಾ || 
ದತಿ ನಿತತ ಕರಣ ಚಾರಣ | 
ತತಿ ನಿಪುಣತೆ ಗಾನೆ ಲೋಕ ಗುರುವೆ ದಲರಸಾ | ೨೫ || 
ಪೊಸೆನಗ್ನಿಯಿ ನುಗಿದಿ ರ್ದಂ | 
ಕುಸದಿಂ ದಂಜನದಿ ನಾಪುಲೇಸದಿ ನಿದ ನಂ | 
ಜಿಸಲಿಕ್ಕಿದ ಧೂಸದಿ]ನ | 
ಳ್ಲಿಸುವಾತಂ ಬೆನ್ನ ತಕ್ಕಿ ನಾತನೆ ನೃಸತೀ | ೨೬ || 
ಒರ್ಕೊೋಲ್‌ ಪೊರಜೆಗೆ ಬಗೆನೊಡೆ | 
ದಿರ್ಕುಂ ನಟ್ಟುಗಿಯೆ ಗಣಸನಂ ತಿಭ ಪತಿ ಕು || 
ಲೈರ್ಕುಂ ಸರಕ್ಕೆ ನಡುಗು | 
ತ್ತಿಕುನಂ ಸುಗಿದಿರ್ಕು ಮುಂಗುಟಕ್ಕಂ ಮಡಕಂ | ೨೭ | 

ವ|| ಎಂದು ತಮ್ಮ ತಕ್ಕಿನ ಮೂಹಜುಂ ತಕ್ಕುಗಳುಮ ನಡರಿಯುಂ ತಾಡರಿಯುಂ ನುಡಿದಂತೆ 
ತಂತಮ್ಮಾನೆಯೊಳ್ಳ ನಮುಮಂ, ಬಿನ್ನಣಮುಮಂ ಮೆಜ*ದಾನೆವಾರುಗಳೊಳ ಮುಂಡಿಗೆವಾದರೊಳಂ 
ಶ್ರಿಗಡಿ ಸಲೆ ಬರ್ದ ಗಜವಿಜಯಿಗಳಿಂ. 

ಮ|| ಮನಮಂ ಕೆಯ್ವಸಗೊಂಡು ಚಿಲ್ವನೊಳಕೊಂಡೀಟಕ್ಕೂಂಡು ಮೂಜುಂ ಜಗ | 

ಜ್ವನದೊಳ್ಳಂ ಗೆಡೆಗೊಂಡ ಲಕ್ಷ್ಮಿಯಳವಂ ಮುಂದಿರ್ದುದಂ ಬಂದ ದೂ | 
ತನು ಮಾಕೃತ್ರಿಮ ಗಾಯಿಕಾದ್ವಯಮು ಮೆತ್ತಂ ನೋಡೆ ಯಕ್ಷೇಂದ್ರ ನಿಂ | 
ದ್ರನ ನಾಗೇಂದ್ರನ ನಚ್ಚಿ ನೋಲಗದನೋಶೊಪ್ಪಿರ್ದು ಜೊಡ್ಡೋಲಗಂ | ೨೮ || 
ಕಂ|| ಸಕಲ ಖಗ ತಿಳಕ ನಾಸ್ತಾ | 
ಯಿಕೆಯೊಳ್‌ ಚಿಂಬೊನ್ನ ಸಿಂಹಪೀಠದೆಣ ಜೆಂ | 
ಪ್ರಕಟಸಿದನೊ ನೀಳದ ಚೂ | 
ಳಿಕೆ ನೆರಸಿದ ಮೇರುಗಿರಿಯ ಸಿರಿಯಂ ಸಿರಿಯಿಂ || ೨೯ || 


42 


ವ|| ಆಗಲ್‌ 
ಕಂ 


| 


ಶಾಂತಿಪುರಾಣಂ 





ಗಾಯಿಕೆಯರ ನಿರಿಸಿ ನೃಪಾ | 

ಸ್ಪಾಯಿಕೆಯಿಂ ಸೊಜಗೆ ದೂತ ನೊಳಪುಗೆ ವರವೇ || 

ತ್ರಾಯತ ಕರರ್‌ ಸ ಸಂಭ್ರಮ | 

ಮಾಯೆಡೆಯೊಳ್‌ ತಂದು ನಿಲಿಸಿ ಯೆಡೆ ನಿಡಿಸುವುದುಂ || ೩೦ || 
ಬಳೆವಾ ನೃಷ ತೇಜೋ ಮಂ | 

ಡಳಕ್ಕೆ ಕಣ್ಣುಳ್ಳ ವಿನಯ ವಿನಮಿತ ನವನೀ || 

ತಳದೊಳೆ ಮೆಯ್ಯಿ ಕ್ಕಿ ನೊಸಲ್‌ | 

ನೆಲನಂ ಮುಟ್ಟುವಿನ ಮೆಜಗಿ ಪೊಡಮಟ್ಟಮಿತಂ | ೩೧ | 


ವ|॥ ಮುಕುಳಿತ ಕರಕಮಳಂ ದೌವಾರಿಕ ನಿರ್ದಿಷ್ಟ ಪ್ರದೇಶ ದಾಸನದೊಳ್‌ ಕುಳ್ಳಿರ್ದು ಗಗನೇ 
ಚರಾಧಿನಾಥ ನಾತನಮೊಗಮಂ ನೋಡಿ ಬೆಸಗೊಳೆ ನಿಜಾನೀತ ಗಾಯಿಕಾ ಯುಗಾ ಗಮನಮ ನಜಾಯೆ 
ಬಿನ್ನಸಂ ಗೆಯ್ತುದುಂ ತಡೆಯದೆ ತಂದು ತೋಣಕಿನೆ ಬೇಗಂ ಪೋಗಿ ಮುಂದಿಟ್ಟು ತಂದು ತೋಟು 
ಪುದುಂ ಅಸರಾಜಿತಾನಂತವೀರ್ಯ ರಂಬರಚರ ಚಕ್ರವರ್ತಿಯಂ ನೋಡಿ. 
ಕಂ|| ಪದೆ ದೆಅಗದ ಶಲೆಗಂ ಮುಗಿ | 


ಯದ ಕೆಯ್ಗಂ ಜೀಯ ಜೇವ ಬೆಸನೇ ನೆನಗೆ | 

ನ್ಸದ ನಾಲಗೆಗಂ ಸೈರಿಸ | 

ಮದಗ್ರ ರಿದ ನಾತನೊಳ್‌ ಪ್ರಯೋಗಿಸಿದಪರೇ || ೩೨ || 
ತೇಜೋನಿಧಿ ಕರಹತ ಪರ | 

ರಾಜಕ ನವದೋಷ ದಿಗಯಂ ಪದ್ಮರಜೋ || 
ರಾಜಸ್ರತಾಸ ನುಷಮಿತ | 

ತೇಜಸ್ಪತಿ ಖಚರರಾಜ ನವನೀತಲದೊಳ್‌ || ೩೩ || 
ತೊಳತೊಳ ತೊಳಗುವ ತೊಡನಿನ | 

ಬೆಳಗುವ ಬೆಳಗುಗಳ ಬಳದ ಬಳಗಂ ನಿದ್ಯು || 
ದ್ವಿಳಸನಮ ನಿಳಿಸೆ ನವಘನ | 

ನಿಳಾಸಮಂ ಖೇಚರೇಂದ್ರ ನೊಳೆಕೊಂಡಿರ್ದಂ || ೩೪ | 
ವೈರಿ ಜಯ ಶ್ರೀ ಸೆಅಕಿ ಯಿರೆ | 

ಭೂರಿ ಭುಜಾಂತರದೊ ಇಕೆ ಕಟ್ಟಿದ ಮುಕ್ತಾ | 
ಹಾರಮನೆ ಪೋಲ್ತು ನವ ಕೆ: | 

ಯೂರಂ ಸೊಗಸಿತು ನಭಶ್ಚರೀಂದ್ರನ ತೋಳೊಳ್‌ | ೩೫ | 


ಉ॥ ಮೌಳಿಯೊ ಳುದ್ಧ ಮದ್ದ )ಮರ ಭಾರ ವಿಭಗ್ಗ ಮಧೂಳಿ ಮಾಲತೀ | 
ಮಾಳೆ ಮನಕ್ಕೆ ವಂಜಿಸೆದುದಾ ದಮಿತಾರಿಯ ಕೀರ್ತಿ ಲೋಕಮಂ || 
ವ್ಯಾಳೆ ತೊಲಲ್ಲು ತನ್ನ ಗಮನ ಶ್ರಮಮಂ ಕಳೆಯಲ್ಕೆ ತನ್ಮಹೀ | 
ಪಾಳ ಶಿರೋಜ ರಾಜಿ ಪರಭಾಗಮ ನಾಶ್ರಯಿಸಿರ್ದ ಳೆಂಬಿನಂ | ೩೬ || 


ತೃತೀಯಾತ್ಮಾ ಸಂ. 13 


ಕಂ|| ಕರಿಯ ತನು ಚ್ಛನಿ ಮುತ್ತಿನ | 
ಬರಗಲೆಯ ಸಿತಾಂಶು ಪುದಿಯೆ ಸೊಗಯಿಸಿದುದು ಭಾ | 
ಸುರ ರಾಹು ಶಶಿಯೊಳೊಡರಿರೆ | 
ಬೆರಸಿದ ದೇಹ ರುಚಿಯಂತಿ ರಂಬರ ಚರನಾ | ೩೭ || 


ಜೆಸೆದಿರಿ ದೆಸೆದೆಸಿಗೆ ಚತ ಗೆ ನಿರ 


ಭರಣಂಗಳ ಬೆಳ ಸ ಪ್ರತಾಸಾಗ್ನಿ 
ಸುರಿಗ ಳೆರಿಸುವುವು ವಿಜಯಾ | 
ರ್ಧರುಚಿ ಮಣಿಮಕುಟ ಶಿಖರ ಚೂಡಾ ಮಣಿಯಾ || ೩೯ || 
ಚಂ॥ ಇದು ಕೊರಲಿಂತಿದಾರಮಿದು ಭೂಷ್ಯ ಮಿದರ್ಕಿದು ಭೂಷಣಂ ದಲೆಂ | 
ಬುದ ನೆನವೇಡ ಳಂಕರಣ ಕಾರಣ ಟು ಣಂ ಕೃತಾರ್ಥಮೆಂ ಗ] 
ಬುದು ದೊರೆವೆತ್ತು ಮಾವಿತತ ಹಾರ ಮಧಃಕೃತ ತಾರಕಾಂತಿ ಪೋ | 
ಲ್ರುದು ಖಚರಾನನಕ್ಕೆ ಹಿಮದೀಧಿತಿಯೆಂಬುದ ನುಂಟುಮಾಡುಗುಂ | ೪೦ | 
ಬಗೆ ಮೃಗರಾಜ ಶಬ್ದ ದಸಿತರ್ಕೆ ವಿರೂಕ್ಪಿ ಸಿಡಂಡಮೋ ಮಹಾ | 
ಜಿಗೆ ನೆಜಮಾದ ಸ ಸಾಮಜಕ್ಕ ತಂ ಮನಡೂೋ್‌ ನಿಲೆ ತಂದು ತದ್ವಿರೂ? || 
ಧಿಗಳ ನವುಂಕಿ ಮೆಟ್ಟಿ ಸಜಿ ಯಿಟ್ಟಿವಲೇಸಮೊ ಪೇಟಾ ಮೆಂಬ ಶಂ | 
ಕೆಗೆ PRN ಚರೇಶ್ವರ ನಿರ್ದ ಮೃಗೇಂದ್ರವಿಷ್ಟರಂ || ೪೧ || 
ಕಂ| ಕ್ಲತಿಸ ಶ್ರೀ ವಿಭವ ವಿಲಾ | 
ಸತೆಯಂ ಸೇಯುರಮೆ ಪೇಟ್ಗು ಮಭ್ಯಸ್ತ ಮಹಾ || 
ಸ್ತೃತೆಯಂ ಶ್ರಮ ವಶ ತನು ಮ! 
ಧ್ಯತೆ ಪೇಟ್ಗುಂ ಬೇಜಕಿ ನೆಟ್ಟು ದದು ಪುನರುಕ್ತಂ | ೪೨ | 
ಕಟತಟದ ಸುರಿಗೆ ಪಟ್ಟಕೆ | 


ಕಟಿಸೂತ್ರಜೊ ಕಸಿದು. ತ ಸಾನಂದಕದಿಂ || 
ದಿಟ ಹಸವ ಪಾರಿಜಾ ಪ 


ವಿಟಿಪಿಗೆ ಕೌಸ್ತು ಭದ ಸ ಸುತ ಸ್ರ ಸೂಗಯಿ ಪ ತೆರದಿಂ il ಅಹಿ | 


ಯ ಕೆ 


ಅತಿದೀರ್ಥ ಮಾಂಸಳಂ ವೃ | 


ಲ 
ತ್ತತರಂ ಧೃತ ವಿಜಯ ಲಕ್ಷ್ಮಿ ಮಾಡಿದು ದೈರಾ | 


ವತ ಪುಂಡರೀಕ ಕರಯುಗ | 
ವಿತರ್ಕಮಂ ಭುಜ ಯುಗಂ ನಭ ಶ್ಚರ ಪತಿಯಾ | ೪೪ | 


44 ಶಾಂತಿಪುರಾಣ 





ನಿಜದಿಂ ಗೂಢೆಂಗಳ್‌ ಗು | 


ಸಮನ್ಸಿತಂ ಜಾತ್ಯಲಂಕೃತಿ ಭ್ರಾಜಿತ ಮು 
ತ್ತಮ ಕಾವ್ಯ ಬಂಧದಂತಾ | 
ದಮಿತಾರಿಗೆ ಸಾಜ ಮೊಪ್ಪುಗುಂ ಕಿಳುದೊಡೆಗಳ್‌ | ೪೬ | 





| 


ಕನಕ ಮಣಿ ಖಚಿತ ಸಿಂಹಾ | 

ಸನಜೊಳ್‌ ನೀಡಿದ್‌ ವಾಮಪದ ನಖರುಚಿ ಕಾಂ || 

ಚನ ಹರಿಪೀಶಮುಮಂ ಮು | 

ತ್ತಿನ ಪೀಠ ಮಿದೆನಿಸಿ ತವನಿಪತಿ ಯಡಿ ಮೊದಲೊಳ್‌ | ೪೭ || 


ಮಾನಾಬ್ಜ ಶಂಖ ಚಕ್ರ | 

ತಾನಾಂಕಿತ ದಕ್ಷಿಣಾಂಥಿ) ತಲ ಪಲ್ಲವ ಮು || 

ತ್ತಾನಂ ರತ್ನಾಕರದವುೊ |] 

ಲೇನೆಮರ್ದುದೊ ಸಾರ್ವಭೌಮ ಗಗನೇಚರನಾ || ೪೮ || 


ಏಣರಿಪು ಪೀಠ ಪಾರ್ಶ್ವ | 

ಕ್ರೋಣಿಯೂ ಳಿಂದೀವರಕ್ಕೆ ಮುಸುಲುವ ಹಂಸ || 
ಶ್ರೀಣಿಗಳೆನಿಸಿದು ಪ್ರಭಯ | 

ಶ್ರೇಣೀ ಪತಿ ಗಿಕ್ಕೆ ಪೊಳೆವ ಚಮರರುಹಂಗಳ್‌ || ೪೯ || 


ವ|| ಅಂತು ಪುಣ್ಯೊ 


ತ 
ತೆಗಂ, ನಿ:ರಶ್ರಿ'ನಿವಾಸವಿಸಾಸಕ್ಕಂ, ಸನ್ನಿಯ 
ಕ 


ಹ ್ಯ 
ಲಾವಣ್ಯಕ್ಕ ೦ ಆಷ್ಮೀಕ್ಕತ ದಿವಿಜೇಂದ್ರನಿಭವಕ್ಕಂ, ಆಕೃಷ್ಟಲೋಕಪಾಲಪ್ರಭುತೆಗಂ, ಆಯತ್ತಸರಿತ್ಛತಿ 
ಮಹಿಮೆಗಂ ಏಕೀ ತ ಧರಾಧಿಪಾಭಿರಾಮತೆಗಂ, ಸಂಪೂರ್ಣ ಶರನ್ಲಿಶಾಕರ ಕಾಂತಿಗಂ, ಸಮುದಿತ 
ಇಂ 


ದೆ a ಮ ಲ pS Re 
, ಸಮಚಿತ ಶಾಸ್ತ್ರವೃತ್ತ ವರ್ತನಕ್ಕಂ, ವಶೀಕೃ ತವಿಶದಯಶಸ್ಸುಧಾ 


ಗುಣ ಮಣಿಗಣಕ್ಕಂ, ತಾನೊರ್ವನೆ ನಿರುಪಮ ಜನ್ಮಭೂಮಿಯಾಗಿ: 
ಕಂ] ಭಾವಿಸಿ ವಂದಿಜನೆಂ ಪ್ರ 

ಸ್ತಾವದೊ ಳುಪಹಾಸ ಲವಮ ನೊಡರಿಸ ಕಿವಿಯಿ || 

ತ್ತಾವಚನಕ್ಕೆ ಮುಗುಳ್ನಗೆ | 

ದೀವಿದ ನಗೆ ನೊಗದಿ ನವರ ನವಲೋಕಿಸುತುಂ || ೫೦ | 


ಪ್ರತಾಪಕ್ಕಂ ನಿಂಡೀಭೂತ ದಂಡಧರಾಜ್ಞಾ ಪರಿಸ್ಸು ರಣೆಗಂ, ಸಹಜಾತ 
೦ 


ತೃತೀಯಾಶ್ವಾಸಣ 45 


| 

೦ 
ದ. ಅಬ ಭೀತಾಪಮಿತ ಜನಕ್ಕಮ ಬೇದ್ದಾ ' 
ಇ ದ್‌್‌ ka ಜ್ರ! 


ಗಂ 
ವಿಲಸನದಿಂ ಪರಮ ಸುಖಮ ನೊಸೆದೀಯುತು 


ಎ 


೦|॥೫೧[| 
ವ|| ಸಿಂಹಾಸನ ದೆರಡೋಳಿಯೊಳೆಂ ಸಾರ್ಜಿದ ಟೆ ಕಟ್ಟಿದ ದೇವಾಂಗದ 
ಬೊಂದರಿಗೆಯೊಳ್ಕ ಮಿಟ್ಟಿ ನೇರಾಣಿಯ ಪಡಿಗಂಗಳೂಳ, ಮಿಕ್ಕುವ ಚೆಂಬೊನ್ನ ಕಾವ ಚಮರ 
ರುಹಂಗಳೂಳಂ, ಪೂಂಪ್ರುಳವಪೂಾದ ಮಹಿಮೆಯ ದೆಗುಂತಿ ಯುದಾ ನಿಯ ಮಕುಟ ಬದ ರೆ ನತಿಶುದ 
ಟು ಓಟ ಛು 


(UL 








ಕಟಾಕ್ಷ ವಿಕ್ಷೇಷದಿ ನನುಗ್ರಸಿಸುತ್ತುಂಮತ್ತಮನೆೇಕ ರಾಜಲೀಲಾ ವಿಳಾಸ ನಿಳಯನಾ ಗೊಡ್ಡೋಲಗಂ 
ಗೊಟ್ಟಿರ್ದ ದಮಿತಾರಿಯ ಮುಂದಿ ಕೃತಕ ಗಾಯಿಕೆಯರ್‌ ನಿಲೆ... 
ಮ|| ಅವನಿ:ಸ್ವಾಮಿಗೆ ಚಕ್ರವರ್ತಿಗೆ ಬಬೀಕ್ಕಾದೂತ ನಿಂತೆಂದು ಬಿ | 
ನ್ನವಿಕುಂ ದೇವ ಭವತ್ರ್ರಸಾದ ಸುಮನೋಮಾಲಾ ಪರೀತೊತ್ತಮಾಂ || 
ಗವಲಂ ತಾನಸರಾಜಿತಂ ಜಿತಮದಂ ಸೋ ಟ್ಟಿದಂ ಗಾಯಿಕಾ ಎ 





ವ|| ಅಂತು ನೋಡಿ ವಿಸ್ಮಯಾಕ್ರಾಂತಚಿತ್ತ ನತ್ಯಂತ ಹೃಸ್ಟೂತ್ಮ್ಮೃಷ್ಟ ಸಂತುಷ್ಟಾಂತರಂಗ 
ಚ ಬಾ ನೆಜಮಾದ ರೂಪಾತಿಶಯಕ್ಕಂ, ಅವಯವ ಶೋಭೆಗೆ ಬೆಂಬಲಮಾದ 


ದಾ ಜು ಲಕ್ಷಣಕ್ಕನ ಮ ನುರೂಸಮಾದೆ ವ್ಯಂಜನ ಕಂ ಹಾವಕ್ಕೆ ನುರೂಸಮಾದ ಸೆಣ 


೭ ೩೬ 
ಆ 
೦ 


ವಿಭ್ರಮ ಕ್ಯಾಯತ್ತಮಾದ "ಿಲಾಸಕ್ಕ ೦, ಲೀಲೆಗಾ ನಯನಾ ಮುದುಗೆಯ ಕಂ, ಗಾಡಿಗೆ ಪಾ 
ಪಸದನ ತೇಜಕ್ಕೋಬಜಾದ ಕಾಂತಿಗಂ, ಬೆಡೆಂಗಿಂಗೆ ಪಾಂಗಾದ ದೇಸಿಗಂ ಮಾಸರಿಗೆಕ್ಕ 
ಮಾದ ಸೌಷ್ಠವಕ್ಕಂ, ಕಣ್ಣೆೇಟಿಕ್ಕಿದಿರ ಇದ ಜೊಡ್ಲಿಂಗಂ ಸೌಂದರ್ಯಕ್ಕೆ ನೆಲೆಯಾದಂದ 
ಬೆಕ್ಕಸ ಸಂಬಟ್ಟಾಸ್ಥಾ ಸ ಜನಕ್ಕೆ ಲಕ್ಕ ತೆಜದಿಂ ಪೊಗಲಟ ಜಿ 

ದೇವತಾತ್ಮೀಯರಲ್ಲದೆ ಮಾನವಕ ಕನ್ತಿಯರ ರಲ್ಲವೆಂದು ಪ 
ಸಭೆಯುಂ ತಾನುಂ ಚೊದ್ಯಂಬಟ್ಟು ಮತ್ತ ಮುತ್ತರೋತ್ತರ ಪ್ರತಿಸತ್ತಿ ವಸವ 
ಮದ್ದು ತಮುಂ ಕುತೂಹಲಮು ಮಮಳ್ಳಳೆವಂ ತೊಡನೊಡನೆ ಮನದೊಳ್‌ ಬಳೆಯೆ ಪ 
ಸತವ ಯು ನಿಯ್ದಿ ತನ್ನ ದೊತೆಂಗೆ ಪ್ರಮೋದ ಪುಳಕಿತಾಂಗ ನಂಗಚಿತ್ತಂ RN 


ಮ 
6 
at ಆ ಭ್ರ 
P ೭೩೬೭ 


೧ 
2° 


Ke) 
2 
24 
28 


ಮಗ ವಿಭು ಸಂಭಾಷಿಸಿ ಗಾಯಿಕಾ ಯುಗಳದೊಳ್‌ ದೂತಂಗೆ ಜಂಭಾರಿಸ | 
೯೪ಕ್ಕೆ ಕನಕಶ್ರೀ ಗಿಂತಿದರ್‌ ಗೊ'ಮಿನೀ | 
ನಿಭೆಯರ್‌ ಮಾಣದೆ ದೂತ ಬೇಗ dds ಕನ್ನೆಮಾಡಕ್ಕೆ ಕೆ: | 


ುಗಾದೊಡಲ್ಲಿ ಕಳೆಗೀತಾಳಾಪಮಂ ಕೇಳಮೇ || ೫೪ || 


೫ 
4ಎ 

೬ 
೦ 
A 
[ಪು 
೧೦ 
2. 
೫ 
p23 
[ಪ್ರ 


4 
ಜಿ 
೧ 
© 
ಘ್‌ 
2೬ 
೧ 
ಇ. 
[48 


46 ಶಾಂತಿಪುರಾಣ 


ವ| ಎಂದು ತನ್ನ ಕೊಂಡಾಟಿದ ಮಗಳಲ್ಲಿ ಗಟ್ಟುವುದುಂ ಅಮಿತಂ ಪ್ರಮಿತಾಂತಃಪುರೋಚಿತ 
ನಂ ಗಾಣತಿಯರೆಂ ಮುಂದಿಟ್ಟು ರಾಣಿವಾಸದ ಮೊದಲ ಚೆಂಬೊನ್ನ ಕನ್ನೆನಾಡಕ್ಕೆ ವಂದು ಕನಕ 
ೀಗವನತೋತ್ತಮಾಂಗನಾಗಿ ಕಂಡಕ್ಕ ನಿಮ್ಮಮ್ಮ ಂ-- 


ಹೂ 2 


ಆ 
ಳೋರಂತೊಡಗೂಡಿ ಕೂತು ಸುಖಮಿರ್ಕೆಂದಂ | 


ಭೊ”ರುಹ ನಯನೇ ನಿನಗನು | 
ಸಾರಿಯ ನಟ್ಟಿದ ನಪೂರ್ವ ಕನ್ಯಾದ್ವಯಮಂ || ೫೫ || 


ಕಂ) ಸ್ತ್ರೀರತ್ನಂ ಸ್ತ್ರೀರತ್ನಜೊ | 


ಸರ್ಬ ಕಳಾ ಕುಶಳೆಯ ರೀ | 
ಬರ್ಬರಿಯ ಕಿರಾತೆಯನ್ನ ರಾರಿವರಿ ಸಮ | 
ಸ್ತೋರ್ಬಿಯ ಗೀತ ರಸಾಮೃತ | 
ಸರ್ಬಸ್ತ್ರ ನಿಸರ್ಗ ಸದನ ರಂಬುಜ ವದನೇ || ೫೬ || 
ಎನೆ ಎನೆ ಮನೋನುರಾಗಮೆ | 
ತನುನಿಂ ಪೊಜಪೊಣ್ಮುವಂತೆ ಪುಳಕಕುಳಂ ಭೋಂ | 
ನೆ ನೆಗೆಯೆ ಖಚರನೃಪ ನಂ | 
ದನೆ ವಿನಯದಿ ನಾಸನಾದಿ ಪೂಜಾಸಹಿತಂ || ೫೭ || 
ವ|| ಸ್ಪಾಗತಸಂಭಾಷಣ ಪೂರ್ವಕ ಮಪೂರ್ವ ಪ್ರವಾಳ ಕರ್ಣ ಪೂರಪರಿಭ್ರಂಶಂ ಸುಂದರಮಾಗೆ 
ತಲೆಯಂ ತೂಗಿ «ಯತ್ರಾಕೃತಿ ಸ್ಪತ್ರ ಗುಣಾ ವಸಂತಿ? ಎಂಬೊಂದು ಸುಭಾಷಿತಾರ್ಥಮವ್ಯ ಭಿಚಾರ 
ಮೆಂದಮಿತಂ ಗಿಂತೆಂದಳ*..... 
ಕಂ|| ಈಶಾನರಸುರರಾಜಾ | 
ದೇಶಂ ನವಿಕಲ್ಪ'' ಯೆಂದೆನುತ್ತಿರ್ಪುಚಿತ || 
ಕ್ಲೇಶ ಮಿದದಂ ದೀ ಸಂ | 
ಕ್ಲೆ?ಶಂ ಕರಮೊಳ್ಳಿತಿವರ ನಾಂ ಕೆಯ್ಕೊಂಡೆಂ | ೫೮ || 
ಅಜಾಯದ ಕಳಾಕಳಾಪಮ | 
ನಜೀಪುವ ರಿವ ರಿನ್ನ ನೆನ್ನ ಪುಣ್ಯೋದಯದಿಂ || 
ಹೆಳವೆಸನಾಗಿಯು ಮಿಂತಿದು | 
ಜುವೆಸ ನೆನಗೆಂದು ನಿಶ್ಚಯಂ ಬಿನ್ನವಿಸಿಂ | ೫೯ | 
ನ ಎಂದು ಕನ್ನೆ ನಿನಯ ಪುರಸ್ಸರ ಮಮಿತನಂ ವಿಸರ್ಜಿಸಿ ತದ್ಗಾಯಿಕಾ ನಾಯಿಕೆಯರ 
ಹೇಳಾಸ್ಥಾಯಿಕಾ ಸಮುಚಿತ ಕಥಾ ಕಥನ ನಿನೋದದಿ ಶಿರ್ದವರ ಮನಮ ನಜಾದು ನುಡಿವ ನುಡಿಗಂ 
ಕಣ್ಣಜಾದು ಗೊಟ್ಟಿಗೆಯ್ವ ಗೊಟ್ಟ ಗಂ, ಬಗೆಯಜಾದು ನಗುವ ನಗೆಗಂ, ಮೆಚ್ಚ ದೋದು 
ವೋದಿಂಗಂ; ಇಚ್ಛೆಯಲಾದು ತೆಗೇ್ವಿ ತೆಗಟಕಿಗಂ, ಸದನಜಾದು ಪತ್ತುವ ಪತ್ತುಗೆಗಂ, ಇಂಬಜಾದು 
ಸೇವಿಸುವ ಸೇನೆಗಂ,ನೆರನಜಾದು ಮಾಡುವ ಪಾಟಕ್ಕಂ, ಪೊಟ್ಟಿ ಜಾದು ಸಾರ್ವ ಸಾರ್ಕೆಗಂ ಮನಂಬೆಚ್ಚು 
ಪತ್ತೆ ಪೊಯ್ದ ಂತಾಗಿರೆ ಮತ್ತೊಂದು ಜೆವಸಂ 


ಸ್ತಿ 


ತೃತೀಯಾಶ್ಚಾಸಂ 41 
ಕಂ|| ನರ್ಗತ್ರಯ ನಿಧಿ ಯರಿನೃಪ | 
ಮಾರ್ಗಪರಂ ಸಚೆಯೊಳಿರೆ ಭಯೋತ್ಯಂಸಿತ ಸಂ || 
ಸರ್ಗಂ ರಾಣೀವಾಸದ | 
ಪೆರ್ಗಡೆ ತನ್ನಿಜ ನಿಯೊ'ಗಮಂ ಬಿನ್ನನಿಕುಂ | ೬೦ || 
ವ| ದೇವ! ಸಕಲ ಭುವನ ಕಳಾವಷ್ಟಂಭ ಸ್ತಂಭಾಯಮಾನ ಭುಜಸ್ತಂಭ ಪರಿಪಾಲಿತ ತ್ರಿ 
ಖಂಡಾವನೀಮಂಡಲದೊಳ್‌ ನೆಲದೊಂದು ಸೆರಗಿನೊಳಸ್ಪೂಡಂ ಕೇಳಲಾಗ ದಸವಾದ ಮಿಂದು ನಮ್ಮ 
ಕನ್ಯಾಂತಃಪುರದೊಳ್‌ ಕಾಣಲಾದುದದಂ ಬಿನ್ನಪಂ ಗೆಯ್ವೆನ್ನ ಮೆಯ್‌ ಮತ್ತ ಹೆಸ್ತಿಗೆ ಪಕ್ಕಾದ 
ಗುಬ್ಬಿಯ ಮೆಯ್ಯಂತಗುರ್ಬಿಸಿದಪ್ಪುದು. ಅಂತು ಮೆನ್ನ ಕರ್ಮಗತಿಯಿಂ ಬಿನ್ನಸಂ ಗೆಯ್ಯಲ್ವೇಟ್ಕುಂ 
ಅಪರಾಜಿತಂ ತಾ ನೀಸೂಟಂನ ಬಂದ ಗಾಯಿಕಾ ರೂಸಮಂ ಕಯ್ಯೊಂಡು ತನ್ನ ತಮ್ಮ ನನಂತ 
ನೀರ್ಯಂಗೆಂಡೆಣಡಂಬಡಿಸಿ ಕನಕಶ್ರೀಯಂ ಗಗನಗಾಮಿನೀವಿದ್ಯೆಯಿ ನೊಯ್ತು ಗಗನತಲದೊ$೬*... 
ಚಂ| ನಿನುತ ನಿಮಾನಮಂ ಸುರ ವಿಮಾನಮ ನಾಗಳು ಮೆ*ಜನೇಟ್ಟು ತ | 
ನ್ನನುಜನುಮಂ ಭವತ್ಸುತೆಯುಮಂ ಪೆಜಗಿಕ್ಕಿ ತಗುಳ್ಳು ತಾಗಿದೆ | 
ಮ್ಮನಿಬರುಮಂ ವಯೋಧಿಕರಿರಾ ಯುಧಹಿ?ನರಿ ರೆಂದು ನಕ್ಕು ಕೊ | 
ಲ್ಲನೆ ಕರುಣಾರಸಾರ್ದಮನ ನಂತಪರಾಜಿತ ನಾರ್ಯಪೂಜಿತಂ | ೬೧ || 
ಕಂ|| ಏಲ ಮಿದಂ ದಮಿತಾರಿಗೆ | 
ಫೇಲಂ ಹರಿ ಕರಿಗೆ ಮುಳಿಗು ಮಲ್ಲದೆ ನರಿಗಂ | 
ಕೋಲಾಗಮೆೇಂ ಮುಳಿಗುಮೆ ಬರ | 
ವೇಟಿಂ ನಿಜಸ್ಸೆನ್ಯ ಸಹಿತ ಮಹಿತನ ನೀಗಳ್‌ | ೬೨ || 
ಆಜಿಗ ರಕ್ತರ ನಧಿಕವ | 
ಯೋಜಿತ ರಿವರಂ ಪುರಾಣ ಪುರುಷರ ನಯ್ಯೊ”! || 
ಪೂಜಿಸ ದಪಕೃಸೆಯಿಂ ದಸ | 
ರಾಜಿತ ನುಜ ದಿಜಃಗು ಮೆಂಬಿದಂ ನಂಬಿದಿರೆೇ || ೬೩ || 
ಗಗನೇಚರನೊಳ್‌ ಕಾಡುವ | 
ಬಗೆ ಕೈನಿಗೆ ತಂದ ನೆಮ್ಮ ತಮ್ಮಂ ಸೆಜತೇಂ | 
ಮೃಗನಯನೆಯ ನನಿಮಿತ್ತಂ | 
ಮ್ಹಗಾಳಿ ಪೋರದು ನೃಪಾಳಿ ಪೋರ್ಗುಮೆ ತಮ್ಮೊಳ್‌ | ೬೪ | 
ಮ ಅದಅಿಂದಂ ವಿಜಯಾರ್ಥಪರ್ವತ ತಟ್ಟಿ ಕೊಂದ್ಲೆ?ಶದಿಂ ದಿತ್ತಲೊ | 
ರ್ಪದಮಂ ದಾಂಟಿದೆ ನಪ್ಪೊಡಂ ಭವದಧೀಶಂ ಗಂಜಿದೆಂ ಪೋಗಿ ತ! 
ರ್ಪುದು ನೀನಾತನ ನೆಂದನೆಂಬ ನುಡಿಯಂ ಕಂಪೋತ್ಕ್ಯರಂ ಭೀತಿಗೆ | 
ದ್ಲದಕಂಠಂ ತುದಿಗೆಯ್ದೆ ಬಿನ್ನೆನಿಸಿದಂ ವಾಕ್ಟೋನಿದಂ ಸೌನಿದಂ || ೬೫ | 
ಕಂ] ಆತನ ನುಡಿ ಯೆಂಬ ಲಯಾಃ | 
ದ್ಭೂ'ತಾನಿಲ ನೆಸಗೆ ಮಸಗಿ ದಮಿತಾರಿ ಮನೊ” || 
ಭೂತ ಪ್ರಭೂತ ಕೋಪೋ | 
ದ್ರೂತಾಗ್ನಿ ಶಿಖಾಳಿ ಸಭೆಗೆ ತಲೆ ದೋಜುವುದುಂ | ೬೬ | 





48 ಶುಂತಿಪುರಾಣಂ 





ವ|| ಅವಳಂಬಿತ ಕುಲೀನ ಧೀರತಾಜಲದಿನೊಯ್ಯನೊಯ್ಯನೆ ತದುದ್ರೀಕಮಂ ಸದವಡಿಸಿ, 
ಮುಳಿವೆಡೆಸೊಳಂ ಮುಳಿಸಂ ಮೊಗಕ್ಕೆ ತಾರದೆ, ಗಂಭೀರ ಸಾರತರಕಟಾಕ್ಷನಿಕ್ಷೇಪಣಂಗಳಿಂದಂ ಪ್ರ 
ಸಿದ್ದರುಂ ನೀರಾಗ್ರಗಣ್ಯರು ಮೆಸ್ತ ಸಭಾಸದರ ಮೊಗಮಂ ನೋಡುತ್ತು ನಿನಿನಿಜಾದು ಪರಾಭವಂ 


ಪ್ರಶ್ನ ತಪ್ಪರುಸಂಗಂಕಾಪುರುಸಂಗಂಸೊತ್ತುನಿಲ್ಕುದರಿದು, ಇನ್ನಿ ದಕ್ಕೆ ತಕ್ಕುದಂ ತಕ್ಕಂದದೊಳ್‌ ಸೇಟ 
ಮವಯವದಿಂದಮೆಥಿತಾನುಂ ಸ್ತಾನಂಗಳೂಳನೇಕ ಮದಾನೇಕಪಾವಲೇಪ ನಿರ್ಯಾಣನಿದಾರಣನಖ 
ನಿಕರ ನಿಜಯಜನಿತಾನುದಾಹೆರಣಮಸ್ಪ ಹರಿಣರಿಪುಗೆ ಬಿಕ್ಕ ಸೋತ ಕಳಭ ಕುಳ ಮಾರಣ ಕೊಸಳಾಹೆಳ 
«ಮಾನೆ ದಿಂಬಂಗಾ(ವೇ)ಡೆ”ವಳಿಗೆ?' ಯೆಂಬಂತಕ್ಕು ಮೆನಗಸರಾಜಿತಾನಂತನೀರ್ಯ ಹನನ ಮಾದೊರೆ 
ಕೇವಲ ಮಂತು ಮಲ್ಲದುದ್ದ ತಮುಂ ಸ್ತಬ್ಧಮು ಮಸ್ಪ ಖದಿರೆಯುಗಳಮಂ ತಜವಂ ತೊಂದಿನಿಲ್ಲದಿಂಜಿ 
(ದಲ್‌) ತತ್ತರಂದಅಾನೆನೆಂದು ಮೊಲಿಗುವ ಥಿತುಮಂ ಮೊಟಗಿ ಖಚರಾಧಿನಾಥವಿಳಯಜಳದಧರಂ 
ಮಾಣ್ಬುದುಂ ಯುಗಾವಸಾನಮಹಾಂಭೋಧಿವೆಲಾಶಲ್ಲೋಲನಿಲಾಸಸಮುಲ್ಣಾಸ ಪ್ರತಿಭಾಸಮುಮಂ 
ಕಿಟ್ಟ ಡಿಸಿದ ನಿದ್ಯಾಧರರಾಜನ ಸಭಾಮಂಡಳಂ ಕ್ಷೋಭಕ್ಕೊಡರ್ಚಿದಾ ಪ್ರಸ್ತಾವದೊಳ್‌ ಒರ” 
ವಿದ್ಯಾಧರ ವೀರಭಟಿಂ 
ಕಂ|| ಅವತಂಸಾಕೊಕ ನವ | 
ಪ್ರವಾಳ ರುಚಿ ಮುಳಿಸೆ ರೂಪು ಗೊಂಡವೊಲೆರಡುಂ || 
ಕಿವಿಗಳೊಳೆ ಮಾಯಮಂ ಪ | 
ರ್ಚುವಕಳ್ರಿಪ ತೆಅದಿ ನೆಸೆದು ದಾಸ್ತಾಯಿಕೆಯೊಳ್‌ || ೬೭ | 
ವ॥ ಮತ್ತೊರ್ವಂ-- j 
ಉ| ಕೆತ್ತುವ ಮಾಸೆ ಕೆಂಪಡರ್ದ ಕಣ್‌ ಮಲರ್ಜೊಪ್ಪುವ ಮೂಗು ಕೋಪದ | 
ತ್ತೆತ್ತಿದ ಭೀಷಣಭ್ರುಕುಟಿ ಘರ್ಫರ ಘೋರ ರವಂ ಮೊಗಕ್ಕೆ ಮೆ| 
ಯ್ವೈತ್ತ ಬೆಮರ್‌ ಮನಂಗೊಳಿಸೆ ಭೂಪತಿಯಂ ಬೆಸನೇಟ್ವಗುವುನ ರೋ| 
ಕೋತ್ತರ ಮಾಗೆ ವೀರಭಟನೇಂ ಕದನಕ್ಕೆ ಮನಕ್ಕೆ ಪೂಣ್ಣನೋ | ೬೮ | 
ವ॥ ಮತ್ತಮಲ್ಲ-- 
ಉ|| ಅಳ್ಕದೆ ಚಕ್ರವರ್ತಿಯ ತನೂಜೆಯ ನೊಯ್ದನ ಬೆನ್ನ ನೆನ್ನೆ ಕೂ | 
ರ್ವಾಳ್ಕೊಳೆ ಮದ್ವರೂಧಿನಿ ಮನಂಗೊಳೆ ನಾರದ ನೆಯ್ದೆ ನೋಡಿ ಬಾ| 
ನೊಳ್ಳುಣಿದಾಡೆ ದೇವತತಿ ಕೋಡೆ ಕಜುತ್ತಿಅಾದಾಗಳಲ್ಲದೆ | 
ನ್ನೊಳ್ಳಜ್‌ಗಣ್ಮಿ ಪೂಣ್ಮುಗುಮೆ ನೀರರಸಂ ಖಚರೇಂದ್ರ ಲೋಕದೊಳ್‌ | ೬೯ | 
ವ|| ಎಂದೆನಿತಾನುಂ ಗರ್ಜಿಸಿ ಸುಭಟವೃತ್ತಿಯನಾವರ್ಜಸಿ ಮಾಣೆ ಮತ್ತೊರ್ವನಾತಸ ನುಡಿಯೆ 
ಪಡಿಚಂದಮುಂ ಭಿತ್ತಿಯು ಮಾಗೆ ದಿಗ್ಭಿತ್ತಿನಿವರಮ ದೆಯ್ದೆ ಯೊಡೆನಿನ ಮಿಂತೆಂದಾಸ್ಟೋಟಸುಗುಂ-- 


ಕಂ|| ಅಸರಾಜಿತನಂ ಮದ್ದಾ | 
ಣಪಾತದಿಂ ಗೆಲ್ಲು ರಾಜಸುತೆಯಂ ತಂದೀ | 
ನೃಷತಿಯ ಮುಂದಿಡದನ್ನೆಗ | 
ಮಹಾರ ಭುಜನಿಜಯ ಮೆನಗೆ ಮೆಯ್ವೆತ್ತಪುದಡೇ || ೭೦ || 
ವ|| ಎಂಬುದುಂ ಸೆಜಕೊರ್ವಂ-- 


4) 


ತೃತೀಯಾರ್ವಾಸಂ. 





ಧಿಸತಿಯ್ಯೆ ನೃಪ ನಿ*ಂ ನಿನಗಂ ಮನೊ” ನಿರ | 


ರಾ 


ಚಂ॥ ಜತ ಗಗನೇಚ 


| 
| 


ಬಟ ಪೊಂ 


ತ್ರೆ 
Ke 
ಹೊಳಾದ ಪಾಟಾಗಂ 


\ 
ತ 
pd 


ದಾರಿಪು ವ 


ನಡೆ 


ತೆಯುಮ ನಕ್ಸಿರಕ್ತತೆಯುವುಂ 
ಕ ತಿಯೊಳಗಿರ್ದಪೊಂ ಮುದದಿ ನೆಂದೊಡೆ ಜೊ” 


ಕ್ತ 


ಲ 


ಮಾಣ 


ದೆಂದು ಕೆಯೊ 
ತ್ನ 


ವರಡ್ಡತರಮಟೀಯದೆಯುಂ ಕರುಮಾಡಮ 
ನು ಸ 


೦ 
ಇ 
82 
> 
ತ ಗ್ಗ 
ಖಿ 
೧ ಇ 4 
43 2 
2 NL 
pT 
ವ 1 5 
RN 
ಚಿ ಸನಿ 
ಜ್ರ ಹು 
ಇ (2 75 
Re 
Re) ಟ್ರ 
A 
ಜಾ್‌ (೨ 
wm 3 
5 
೦ ೦ 
3 ಬ 
13 
> 3 
ಗ 5 
Ye 
6 
೦ 
1 
3 
ಚಿ 
೯೭ 


ನಿಲಾಯದೆಯುಂ ಸುಖಮಿರ್ಪುದಾಮೆ 


ಬರ್ದುಂಕ ಲ್ಸಾರ 


೨ಯ ಪರಯಲ್ಮಸಗುವ ನೀರ 2 


ಘಂ 
523 


ಮಿತಾರಿಯುಮ ನೋರೊರ್ವರಂ 


ಗ್‌ 
ಟಂ 


ಕುಶಲ 


ನಿ ಓಟಬಿಂಕಚೂಡಾಮಣಿ ಮರೀಚಿ ಮಂಜರಿ”ರಂಜತ ಚರಣ 


ೂಚರಕೀ(ರೀ)ಟಯ. 


ಸೆ 
4 


ುಳವಳಿಡುವ 


ಡ್‌) 
02. 


೧ 


೧ 


20 ನಿನಗೆ 


[17 


ke) 

KR 

W's 

5) 

[3 

[3 

32 

Wa 

ಸ್ರ. 

ಇು 

KT 

2 

ವಿ 

ಆಡ 

Ts 

13- 

(5 

to 

೧ 

WD 

ಇ 

ಇ 

o 

19 

ಲ 

2 

ಉಗ) 

2 

8 

43 

I 

3 $ 

33೫2 

ಡಿ ೦ 

3 [22 

ಪ್‌ ಒಗೆ 

ಇ 2೫0 
5) 

a KW 

A 

32 

ಜೆ 3 

೦ 

MS 

32 x 


ವ್ರ 


ಬ್ಬುದು ತಚ್ಛೇತನೆಯೊ 


ಹಾಗ 
ನು 


ಈ 


ಇಚ್‌ 
ತಪ್ತ 


ತ 


ಇರ್ಯಮಂ 8 


ಕಿತ ಸಂಧಿನಿಗ್ರಹಜೊಳೊಂದಂ ಕಾ 


0 


ಬ್ಬು ದು ಕಾಲೋ 


ಪು 


ದು 
ಲ 
>» 


ುಂತೆ ರಾಜಸಿಕ ಪಾಕ: 


ಲೆ 
ಬಜಿ 


೨ಡ ನಾಸ್ತೊಕ್ತಮ 


( 


K 
J 


ಜಂಬು ಕಳನಾಗಿ ಕಾದಲೆಂಡಿರ್ದವರಂ || ೭೪ 


ೆ 


ನ 
ಅ 


ಇ 
ಜಿ 
ಆಡಿ ಣೆ 
4 
x | 
ಸೆ 1 
76 
- ಭತ್ತೆ 
RS 
ನ 
mH 
ಇ ವೆಸ್ಟ 
PC 
ದಿ ಚ ೫ 
ಜಿ ಇ G 
ತಡಿ ಇ 32 
33 ಇಡದ 
38 
2 ( 
3) ೫೫ 


ರ್ತಿಯುಮಂ ಸೊಲ್ವರ ನಪಾರ ಸೌರುಷ ಸರರಂ || ೭೫ | 


೧0 ಶಾಂತಿಪುರಾಣಂ. 








ಛು 


ರಾಜಿತನ ನಿತ್ತ ಮನನಿತ್ತು ಕೆಸಳ್ಬುವೆಂದಿಂತೆಂದಂ, ಪ್ರತ್ಯ 
ಲೋಕತ್ರಯ ಸಂಚಾರಿಯೆನಿಸಿದ್ದ ಕುವಳೆಯ ವಿಭ್ರಾಜಿಯಾಗಿಯುಂ ಕುಮುದ ದಳ ಧವಳನೆನಿಸಿದ್ದ, 
ನಿನ್ನ ಜನೊ'ತ್ಸಾಹಕರಣಂ ಜಗಕ್ಕು ದಾಹರಣಮಾದುದು ಮತ್ತಂ Ae ಬ್‌ ಗಂಭೀರ ಸ್ಥಿರ 
ವದಾನ್ಯತ್ವ ಸಾಧುಜನಸಹಾಯತಾದಿ ಗುಣನಿಧಾನನಂ ನಿನ್ನನ್ನನಂ ಮತ್ತೊರ್ವನ ನೆಲ್ಲಿಯುಂ ಕಂಡುಂ 


ಬ 
ವ|| ವೈಹಾಯಸ ಯುದ ಸನ್ನೆದ್ದ ರ ನಪರಾಜಿತಾನಂತನಿ'ರ್ಯರಂ ಕಂಡು ಸೊಡವಟ್ಟು ಅಸ 
| ಕಸ್ರಮಾಣಮೆನಿಸಿದಾಸಾ ಯಿಯಾಗಿಯುಂ 


ತ್ತ 
(24 


ಟು 


ಇಳು ಭುಜುಯೆ ವದನ್ನೆಗ ಮಿಕ 
ಐ 


ಮಾಳಿನಿ] ಉಭಯಕುಲನಿರುದ್ಧರ್‌ ನ್ಯಾಯವಂತರ್‌ ಜಿತಾತ್ಮರ್‌ | 
ಭುಗಳಧಿಕ ಪುಣ್ಯರ್‌ ಮುನ್ನ ನಿಮ್ಮಜ್ಜ ಪಜ್ಜರ್‌ || 


ಕಂ ಮಾನೊ'ನ್ನತ ನಿರವದ್ಯಕು | 
ಲೀನ ಮಹಾಪುರುಷ ಸರಥನಂಗಳ ದತ್ತಾ || 


ದಾನಂಗಳ” ನಿನಗಾಗವ | 
ಮಾನುಷ ಮಿಾರೂಪಿ ದಕ್ಕ ಮರಿಯರ ಸೆಂಡಿರ್‌ || ೭೭|| 
ಏನಾನುಮೊಂದು ಹೇತುನಿ | 
ಧಾನದಿ ನನಿದಿತಮೆ ವಿದಿತ ವಲ್ಲದೆ ಭವದು || 
ರ್ಧ್ಯಾನಮು ಮಪ್ಪುದ ನಯವಿ 
ಜ್ಞಾನಿಗೆ ನಿನಗಾ ಗಲಾಗ ದಿಸವ್ಹತ್ತಾಂತಂ || ೭೮ || 
ನಿನಗಂ ದೊರಿಕೊಂಡುದು ತ | 
ಮ್ಮನಿಂದ ಮಾ ಕಷ್ಟ ಚೇಷ್ಟಿತಂ ಸಂಸರ್ಗಂ | 
ಜನಯಿಸುಗುಂ ಗುಣದೋಸೋ | 
ಪನತತ್ವಮ ನೆಲ್ಲಿಯುಂ ಮಹೀ ಮಂಡಳದೊಲ್‌ || ೭೯ | 
ಆಗದ ನುಡಿಯ ನಿದಂ ಕೇ | 
ಳ್ಪಾಗಡೆ ದಮಿತಾರಿ ನಾಣಿ ಸಭೆಯೊಳ್‌ ತಲೆಯಂ | 
ಬಾಗಿ ಮದೀಯ ಕುಲ ಕ್ಕಿನಿ | 
ತೂಗ ಳವಳ್‌ ಕೆಟ್ಟ ಳಿನಗೆ ಪುಟ್ಟಿದ ಳಲ್ಲಳ್‌ | ೮೦ | 
ವ। ಎಂದು ಸೈರಿಸ ದಳವಲ್ಲದ ಳುರ್ಮ ಕುಳಾಸವಾದನದ ನುಡಿ ಯೆಯ್ಮಕೆ ಕರಗಿ ಕೊರಗಿ 
ದಳ್ಳೆರ್ಜೆಯ ನೆಂತಾನು ಮೆಂತಾನು ಮಾಜಾಸಿ -- 
ಕಂ|| ದಂಡಿತ ನಿರೋಧಿ ಕುಳನೇ | 
ಗೊಂಡೇಂಗಳ ಗೆಯ್ವು ದರಿದು ಕುಡೆ ಕುಡುಗೂಸಂ || 
ಕೊಂಜೊಯ್ತು ದುಚಿತ ಮಾಯದೆ | ' 
ಕೊಂಡೊಯ್ಯು ದನುಚಿತ ನೆಂಬ ನುಡಿಯಂ ನುಡಿದಂ | ೮೧ || 


ಡತ್ತ ಮುಡುಗದ | 


ಗಡ 
ಆಪ 


ಉಡುಗದ 


[37 


[9 


ಜಡತ್ತ ಮಮದ ಗುಣ ಮಮರ್ದಗುಣ ಮೆಂಬಿವಜಂಂ || 


ವ|| ಎಂಬ 


ಥ್ರ ರರಿತ ನೊ” ಹೊ 


ನಧಿಕ 


ತರ 
೧) 


| ೮೮ |) 


i 
} 
| 


ದಿರು ಮುಟ್ಟಿ ದು ಗುಣಿಗೆ ದೋಷಿಗಕ್ಕುಂ ದೋಷಂ 


52 ಶಾಂತಿಪುರಾಣಂ 





ವ|| ಎಂದು ಸಾಮ ಪೂರ್ವಕ ಮ 
ಸಂತತಿ ಸಮಸ್ತಿತಮ ನಜಾಯೆ ತೆಜಕಿಯೆ 


LA ಸ ಸ್ರ 
ಬಲ್ಯಣಿಯ್ಯೆ ನಯಶಪೊಳ್ಳುಡಿ | 
ಯಲ್ಕೊಂಕು ಶಲ್ಪುದಲ್ತೆ ನಿನ್ನೊಂದಿಗರೊಲ್‌ | ೯೧ | 


ಮಂದಾಕ್ರಾಂತಂ! ಎನ್ನು ಭಾಗಂ ಪ್ರಕಟ ಜಾ ಮಾವಂಗ ಮೆಂತುಂ | 
ಮುನ್ನಂ ಪೇಬ್ಬಟ್ಟಿನೆ ನೆಜ್‌ಯೆ ಫೇಟಕ್ಕಿಟಕಿ ನಿಂಂ ಸೌವಿದಂ ಕೇಳ್‌ | 
೦ 
ಸಿನ್ಸೀ ವಾಚಾಳತೆಯ ಬಲದಿಂ ಗ ಳಂ ಸಂ | 


ಭಿನ್ನಾಳಾಪಂಗಳ ನಲಸದೇ ಕಾರಣ ಕೈತ್ತಿಕೊಂಡಯ್‌ || ೯೨ | 
ಗ 





ಬೆನ್ನಟ್ಟಿ ನೆಟ್ಟ ನೋಡುವನಕ್ಕುಂ | ೯೩ || 
ವ॥ ನಿನ್ನ ಬಂದ ಬರನಿಂಗೆಮ್ಮ ಮನಂ ಮೊದಲಾಗಿ ನಾ ಣ್ಚ್ರ ದಪುದು. ಈ ನಿದ್ಯಾಥರಶ್ರಿ? ಣಯ 
ಪರಿಭಾಸೆಗಳ್‌ ನಿನ್ನವಾಗದೆ. ಸಾಮಂ ಪ್ರಿಯ ಜನ ಪ್ರಯೋಜ್ಯರ, ೬ ಚ್ರಿಲ್ಲ ಎದಿಡೆಯೂುನ್ಮತ್ತ ನಳಸಿತಂ. 
ವು ದುರ್ಬಲ ಅಬ ಎ ತಂ. ಭೇದಂ ಕೃತ್ಯಪ್ರೇಕ್ಷೋಸಪೇತ ಭೂಪಾಲ ಪ್ಯಾಸ್ಸಂ. ದಂಡಂ 


ದ Mio ನೀನಭಿನಯಿಸಿದಂತಾಗಿರ್ದಪುದು. ಮೊಲಕ್ಕೊ ಡ್ಡಿದ ಬಲೆಯೊಳ್‌ ಮೃಗ 
ಜಂ ತೊಡರ್ಗುಮೆ? ಮ ಸುಕುಮಾರಚಕ್ರ ವರ್ತಿ,ನಡೆದೊ ನಿಲ್ಲಿವರಂ ಬರಲಾಜ ನದಳಂದ 
ಮಾತ ನೆಲ್ಲಿರ್ದ ನಲ್ಲವರ ಮಾನೆ ಪೋಗಿ ಕಾ ಹತ ತಅಸಂದು ಕಟಾ ಳಾಗಿ ನಿನ್ನ ಬರ್ಪಾಗಳೆ 
ಬರಲೆಂದಿರ್ದ ನೆನ್ನ ತಮ್ಮನ ನತ್ಯಾಗ್ರ ದಿಂದ ಮಾಣಿಸಿದೆ 1 ೫ ತೆಜದಿಂ ಸೌಜನ್ಯ 
ಕಂದಾಂಕುರಂ ಗರ್ಜಿಸಿ ದೂತನಂ ವಿಸರ್ಜಿಸಿದೊಡಾತನುಂ ಬಂದ ಸಿತುಮಂ ದಮಿತಾರಿಗೆ ಸಭಾ 


ಮಧ್ಯದೊಳ ಜಪುವುದುಂ-- 


ಕಂ ತದನಂತರ ಮರಿ ಯುದ್ಯೊ? | 
ಗದ ಮಾತಂ ಕೇಳ್ಳು ನಕ್ಕು ದಮಿತಾರಿ ಸಭಾ ॥ 
ಸದರಂ ಪೋ ಗಲ್ವೆ ಇ ರ| 
ದುದಾತ್ತ ಮತಿ ಕರೆದು ಬೆಸಸೆ ಸೇನಾಧಿಪನಂ | ೯೪ | 


ಎದಿ 


ತೃತೀಯಾಶ್ಚಾಸಲ. ೨3 


ಆತನ ಪೂ ಯ್ಸಿದ ಭೇರಿ | 

ಜಾತ ರವಂ ಖಚರ ಪತಿಯ ನಪರಾಜಿತ ನೇ| 

ಮಾ ಚ ತಡೆದಿರದೆ ಗೆಲ್ಫವ | 

ನಿ?ತಳಮಂ ತಳೆಗು ವೆ ಸಂದು ಸಾ ಇಯಿವ ತೆಣದಿಂ || ೯5 || 
ಇಸಿಜಿ ಗೆಸೆವುದು ಮದ ನಾ | 

ಲಿಸಿ ಚಕ್ರಿಗೆ ಸುರನೊ ದನುಜನೋ ಮೇಣ್‌ ಪೇಟ್‌ ಮಾ || 
ನಸನೊ ರಥಾಂಗಾಯುಧ ದೇ | 


ಆ 
ರ್ನೆಸಕ್ಕೆ ಸಕ್ಕಾದ ನೆನುತು ಮಾಜುಂ ಬಲಮುಂ | ೯೬ | 
ನರೆ ದರಮನೆಯ ಬಾಗಿಲ್ಗೆ ಬಂದು ಗಜ ತುರಗ 


ರ 
ಕೆಯ್ಯೊಂಡು ನಿಲ 


ಭೈರವ ಮೆಸೆದತ್ತು ಚರದ ಬಲ ಜಲನಿಧಿಯೊಳ” || ೯೭ | 
ವ॥ ಮತ್ತಮಲ್ಲಿ 
ಮ] ನರಕಿಸಟಿದ್ದಯ ಸಂಗರಕ್ಕೆ ಖಚರೇಂದ್ರಾ ಧೀಶ ನಿಂತೇಕೆ ಕಾ| 
ಶರನಸಪ್ಪೊಂ ಗಡಮೆಂದು ನಕ್ಕು ಮದಟಂ ದಾನೊರ್ವ ತ ೦ ನಿಯ | 





ಚ್ಚರ ನೀಂ ಸೈನ್ಯ ಮನಂತ ಮಿರ್ವರ ಹಿತರ್‌ ಚಿ” ನಾಣಪ್ಪ 
ಮ ನೊಲ ಶಿಲ್ಲಕಾವರ ಬಲ್ಲಾಳ ಳ್ಳ ಕೇಕಾಕಿಯಂ | Fs | 


Pod 
© 
ತ್ರಿ 
ಚ 
೫. 
(A 
೭ 
[Ct 
33 
೨೬ 


ರ 
ವ ಎಂದತಿ ವಿಹಸ್ತ ನಗರ ನಾರಿ ಜ 
ಮಂದಿರಾಂತಬಬರ್ಭಾಗ ಭೂಮಾತಳ ಪ್ರದೇಶ 

ಕಂ|| ಕವಚ ನವರತ್ಟ ಬೂ ಜೆ 


ನಿವಹೌರುಣ ಧವಳ ಕಿರಣ ಜಿತ ನು || 
ತ್ತವಳ ನಿಸೆ ದೂರ ಪಾತೇ ತ 
ಷು ವೇಧದೊಳ್‌ ಪುಣ ಸರಲ ಪುದಿವಂ ಸೊಲ್ಲು ಂ con | 


ರ್ದಂತ ಬಲಜಲಧರ ರಭಸೆಂ ಪ್ರಭಿನ್ನ ಬ್ರಹ್ಮಾಂಡಾ ಖಂಡ ಶಂಕೆಯಂ 
ರ ಸ ಸೇನಾ ನ್ಯಾಜ್ಮಂಭಣ ಮಾಪ್ರಸ್ತಾವದೊಳ್‌ || 


ಮದಗಜ ಕೇತನ | 


೩ 
@ 
೦ 
ಓಜ 
Fa 
[iN 
(ಟಿ 
8 
ಣ 
[a 
¢ 


24 ೭2 
gh 


ತ 
ತ 
WL 


ಸೆಂ ಜ.೬. ಳೆಯ್ದೆ ಸಣಸಿದಂತಿರೆ ನಭದೊಳ್‌ || 
ಸಂಧಿಸಿ ರಿಂದುವು ಕೊತುಗ | 
ಳಂದಪಜಯ ಹೇತುಗಳ್‌ ಖಗೆ?ಂದ್ರಾಧಿಪನಾ | ೧೦೨ || 


ಭತ್ತುಂ ಗ್ರಹಂಗಳಳ್ಕಾ | 
ಡುತ್ತಿರ್ದು ನವು ಬಿದ್ದು ವಕ್ಕೆ ಸಗ ಸಂಗಳ | ೧೦೩ || 


ಉ|| ನಂಗತರಂಗಳೊಂದೆ ಕಳಭಕ್ಕೆ ನೊಗಂದಿಜಕದ ಕು ಶೋಕದು | 
ದ್ರ್ರೇಗದೆ ಸಾಲಭಂ ಎಜಿಕೆಗಳ ಟ್ರ ತ ಸಟ್ಟದ ದಂತಿ ಸಟ್ಟಿದಿಂ | 
ಪೋಗದೆ ಬಿಟ್ಟು ದಬ್ಬು ಪಿ ವಿಳೆಯೊಳ್‌ ಮ ಇತ್ತ ತಸ ಮೋರಿವೋ | 
ಯ್ತೋಗಡಿಸಿತ್ತು ಚಿತ್ತದ ಮುದಂ ಗಗನೇಚರ ಚಕ್ರವರ್ತಿಯಾ | ೧೦೪ || 
ಕಂ ಕುದುರೆಗಳ ಬಾಲದಿಂ ಕೆಂ | 


ಡದ ತಂಡಂ ಭೋಂಕನುದಿರ್ದ ಪದಿದ-ತ್ತು ದಲ || 
ಜದ ಸಿಂಕವೀಶ ಮಿರ ದೊರ | 


ಲಿಮುದು ಪುರ 


TL 
ಕ್ಲಿ 
೨೬ 
ತ್ತ 3 
2 
[3 
© 


೦ 
೦ 


4. al ಭಟ 
ಆ ¢ 
4 ಛ್ಣ 
ಣಿ ಜಬ 
೭೬ TL 
ಆ ೧ 
ದ ಐ 
೩ರ 
}) 2 


₹4 


L 
4 


ಜ್‌ 
ಟಿಗುದಿದುವು ಭವನ ದೀರ್ಜ್‌ಕಾಚ್ಚೆ ಜಲಂಗಳಲ್‌ | ೧೦೬ | 


ವ॥ ಅಂತು ವೈಹಪಾಯಸ ಭೌಮ ದಿಗ್ರವ ಸೃನ್ಯಜ ಗೃಹೊದ್ಧೂತಂ ಗಳಯು ತೆಜದುತ್ತಾ ತಂಗ 
| 14 ಓಟ 


ಳೊಡನೊಡನರನೆ ನೆಗೆದು ವಾಗಳ್‌- - 


|| ಸಡೆವಳ್ಳಂಗೆ ರಥಾಂಗಹೆ'ತಿ ನಡೆಯಲ್ಲೇಟ್‌ ಬೇಗ ಮಾ ನಿನ, ಪೆ] 
೦೨ 
ಈ 56 ಸಿ: ನೆನೆ ನಮ್ಮೃಮೂರ್ತಿ ಬೆಸವೆತ್ತಾಬಿ”ರವಟ್ಟಿಕ್ಕೆ ಮೆ. 
ನೆಸಿ 


ವ|| ಪೆರ್ವಡೆ ನಡೆನ್ರುದುಂ, ಇತ್ತ ಚಕ್ರವರ್ತಿ ಕುಲಧನಂಗಳುಂ ರಾಜ್ಯ ಬಗೆ ಮುಲ 
ವ 


ಮಲದ ಮಣಿಕನಕಾದಿ ಸಾರ ದ್ರವ್ಯಂಗಳಂ ೈಯಸೂಧ್ಯಸಾ ಧುವಾದ ಪುಣ್ಯನಿಮಿತ್ತ ವ ಮನೇ ಕಮಾಗಧ 
ಪಂದಿ ಬೃಂದಾರಕ ಬೃಂದಕ್ಕಿತ್ತು ನಾನಾವಿಧದ ಪದಿರ ಸಜಗಳಿಸೆಯೆ ಸಲನ್ರಂ, ತೆರದ ನಿಜಾನವಾಯ 
ನಿಜಯಧ್ವೈಜಂಗಳ ಫೆತ್ತಿಸಿ ಶೂರಾಂಗರಕ್ಷ ಪರಿವೃತನಾಗಿ ಸೆಸರ ಕರಿತುರಗ ವರೂಥಂಗಳಂ ಪದವಿಯ 


ತೃತೀಯಾಶ್ಚಾಸಣ. ಗಗ 





ಮಕುಟಬದ್ಧ ಮಹಾ ಸಾಮಂತ ವೀರಭಟಕೋಟ ಗಟ್ಟಿ ಜೇವಗುರು ಪೂಜಾವಿಧಾನಾನಂತರಂ ಜ್ಞಾನ 
ಕುಲವ ವೃದ್ಧರ ನನುಕ್ರಮದಿಂ ಯಥಾಕಾರಮಂ ತಣಿಸಿ ಪ್ರಬಲ ಲಕ್ಸಾಕ್ಸೌಹಿಣಿಲಕ್ಷ $ಬಲಂ 
ಮುಂದಂ ನಡೆಯೆ ಕರುಮಾಡದಿಂ ಪೊಜಮಟ್ಟು.... 
ಕಂ] ಧೃತಖಲ್ಲ ರಷ್ಟವರ್ಗಿಗ | 
ಳತಿ ಚಟಳರು ಮೊಳಗಣೆರಡು ಕೆಲದೊಲ” ಬರಿ ಭೂ || 
ಪತಿ ಪೋಲ್ತ ನುರಗ ಶಾಖಾ | 


ವತ ಜಂಗಮ ಸಾಂದ್ರ ರುಂದ್ರ ಚಂದನ ತರುವಂ | ೧೦೮ || 


ಕ್ರಂದಿಸುವಂ ತೆಸೆಯೆ ಬೇಣ! ಶಂಖರವಂ ಫಿ || 

ನ್ನೆಂದಂತೆ ನಿರುತ ಮೆಂಬೊಂ | 

ದಂದದಿ ನೊಡನೊಡನೆ ನಗಟಕಿ ಸೂಗಜ್‌ ಜಗಂಗಲ್‌ | ೧೧೧, 
ಎ ಹೆಣ ಗ್ರ 

ಚಕ್ರಂ ಪ್ರಸನ್ನ ದಶದಿ | 

ಕ್ಛಕ್ರಂ ಮುಂದಾಗಿ ನಡೆಯೆ ನಭದೊಳ್‌ ರಥ ಚ | 

ಹಂಗಳ ಮಖೆ 
ಕ್ರಾಕ್ರಮಣ ಕಖಳ ವಸುಧಾ | 
ಚಕ್ರಂ ನಡೆ ಗಳ್ಳೆಯಾಗಿ ನಡುಗೆ ಸುರರ್ಕಳ್‌ | ೧೧೨ 





| 
ವ॥ ಅಂತು ಬಂದೆರಡನೆಯ ಬಾಗಿಲ್ವಾಡಮಂ ಪೊಜಮ ಬ್ಬ್ಬ್ರ ಪುರಂಧ್ರ್ರೀ ಜನದಿಕ್ಕುವ 
ಸೇಸೆಯುಮಂ ಲಾಜಾವರ್ಷಮುಮ ನಾಂತು ಬರೆಿವರಿ -. 
ಕಂ|| ಅರಸರ ಬರ ಪಾರುತ್ತಿ ॥ 
ರ್ದ ರಾಜಕಂ ಬೇಗ ಮೆಲಗೆ ತನ್ಮಣಿ ಮಕುಟ || 
ಸ್ಪುರಣೆಗಳಿಂ ದರ ರಾಗಂ | 
ಬೊಕಿದಂತೆಸೆದತ್ತು ರಾಜ ಭವನಾಂಗಳದೊಳಲ್‌ 821. 

ವ॥ ಅನರಂ ನೇತ್ರತ್ರಿಭಾಗಾಸಾಂಗ ಸಮಗ್ರೇಕ್ಷಣ ಸ್ಥಿತ ದರಹಸಿತ ಹಸಿತ ಭೂವಿಕ್ಷೆ”ಪಾಳಾಪ 
ಪರಿಹಾಸ ವಚನಂಗಳಿಂದ ಮನರ' ವರ ಳವಿಗಳಿಂಜಿ ಸಂತಸೆಂಬಡಿಸಿ ತದನುಗಮ್ಯಮಾನಂ ದಮಿತಾರಿ 
ರಾಜಮಂದಿರದಿಂ ಪೊಅಮಟ್ಟು ರಾಜಮಾರ್ಗಥೊಳಗನೆ ಪೋಗಿ ಪೊಅನೊಲಲೊ ಳೊಡ್ಗಣಮ ನೊಡ್ಡ 
ನೇಟ್ಕುದುಂ ಸೇನಾನಾಯಕಂ -- 


56 ಶುಂತಿಪುರಾಣ೦ 


ಉ|| ಶೂರಪದಾತಿ ಮುಂದೆ ಘಟಿ ನಿಂದೆ ರಥಂ ನಡು ನಿರ್ಕೆಲಂಗಳೊಳ್‌ | 
ಸಾರ ಹೆಯೋತ್ಕರಂ ನೆರೆದು ನಿಲ್ಪಿನ ಮೊಡ್ಡಿ ನಿಜೇಶ ನಾಜ್ಲೆಯಂ || 
ಸಾರುತು ಮಿರ್ದ ಥಿತ್ತಲಪರಾಜಿತ ನೂರ್ಜಿತ ಕೋಪ ರಾಜಿತಂ | 


ದೂರದೆ ನಿಂದು ನೋಡಿ ರಿಪುಸೌನೆಯ ನಪ್ರಮಿತಾರಿಸೆ`ನಿಯಂ | ೧೧೪ || 
ಮ) ಅಗ ರಾಜಾಕೃತಿ ವಿಭ್ರಮಾನು ಕರಣೋದಗ್ರಂಗಳಿಂ ನೋಡಿ ಮು | 

ಯ್ವುಗಳಂ ಕಲ್ತ ಶರಾಸನಂ ಸಫಲ ಮಿಂದಾಯ್ಕೆಂಬ ನಚ್ಚಿಂ ಮುಗು || 
ಳಗೆ ನಕ್ತಂಕದ ವೀರಲಕ್ಷಿ ಪೆಜರ್ಗಿಲ್ಲಂಬನ್ನೆಗಂ ತನ್ನ ನಾ 


[Su ೧ 


ಶ್ರಿ 
[a 
[and ೨ Re a ಇ Ce 
ವಗ ಮೊಲಿರ್ಪಿನ ಮೇರ್ವೆಸೆ ಕೈಳಸಿದಂ ಸೌಜನ್ಯ ಕಂದಾಂಕುರಂ | ೧೧೫ | 


ಜನೇಂದ್ರ ಚರಣ ಸರಸೀರುಹೆ ಶಿಲೀಮುಖಾಯಮಾನ 

ೀನುದುಭಯಕವಿ ಚಕ್ರವರ್ತಿ 
ನಿರ್ವರ್ತಿತಮುಂ 

ಅವ್ನು ನಭಕ್ತಾಭಿಧಾನಮಲ್ಲಸಾರ್ಯ 


್ರಿ 


ತದನುಜಾತಾಭಿಜಾತ ಸಾರಸ್ವತ 
ಪುನ್ನಮಾರ್ಯ ಕಾರಿತಮು ಮಸ್ತ 
ಪುರಾಣಚೂಡಾಮಣಿಂಯೊಳ್‌ 


ತೃತೀಯಾಶ್ಚಾಸಲ. 


| ಥೀ 
ಂತಿಪುರಾಣಂ. 


ಅ) 


ಗ್ಯ 


ಮ 


LU ದ 


ಬ 
4 


(We 
ನಿ [2 


ತುರ್ಥಾಶ್ವಾಸಂ. 


ಚ 


| 


ಇರಲ್‌ ಬಗೆವನೊ ಲೌವಾ 


[9] 


4 


ಗ 
ವ್‌ 


| ತಮ್ಮನ ನಾ 
ಮ್ಮ ಮ್ಮನದಿ 


ಉ 


ಟೊ 


ಕಾಗ 


| 


ನಿಣಳ್ಬ ಅಬ್ಬು!) 


ಎಬಿ 
MA 


ಜೌಂ 


ಗ೧ಡ ದು 
ಅ W 


ನೂ 


ಡಿಗೆ 


ಎ 
೨೦೨. 


ಆ 
C 


ಮಾ ಮ್ಮ ಗುಜ ಂದು 


ಜನಚಂದ್ರಂ ಮತ್ತಂ | 


ಎನೆ 


ಗೆ 


ಕಂ/ 





ಸೂಲ ಸೂರು 


y 


ಎತಾನುಂ 


ದಿ 


Pe 
ಲಿ 


[27 


| 
| 


ತ 


'ಂತೆಕಾ 


`ರಿಗಜಂಗಳಜಂಗ]; 


ಲ ದು 
ಯನ 
ಲ 


2 


ಬೀಜದ ಕೊನ” ನೆಂ 


೯ ಪುದಿದ 


ಮು ಖಂ 
ಸಾದು ದೌವರೊ 





Pies 
೦ ಟ್ರ A 
2 ಇ ಬೀ 
೦ ೦ 32 
WF KR 
ಈ 1 ಐ 
23 
3 ಇಂ? 
ಖಿ » 
Ya We 
ಏ 79 ಚಿ — g 
£ 61.33. By 
ಆ ್ಪ“್ಪ 4% 
BED 
<_< am 8 B- 
೨ ಜಿ Ye ೦ 
೫x ೦ ಸಣ ಇತಿ 
ಈ. ಸ್ರಇತ್ತ ಗಡಾ 
ಸ 0 1° 
ಶಾ 
53 
Pe ೬೭ 4) ಚಃ ಚ 
7 "ಡಿ. ಎ ಎ 5 
32 38 ಬಜ. ON ಟ- 


ಕಿ 
ಎಮ 


| 


1 
| 
1 


ಮೆನಿಸಿದು ದಾಗಳ್‌ 


ಬ್‌ 





ಡಂ ಸೂಟಂ ಮಾಡಿದನೊ 


5 


ಗಂತೆಂಗಳೊ ಳೆಯ 


ಸೊಡಂತೆ'ಜಮಿಲಾ 


08 


ಮ ಮುಲೊೂ ಳಂ 


€) 


6೭ 


ತ್‌ ಹಕಕ ಇ ಎತ ಕಕ 
ಸ ಮನಿಗಿದ ಜಳ 


೧೮ 
ಯು 


ಆರಿ 


m 


ಗುವಾಗನ 


oN 
ಶಿ 


ದು ತಾ 


ಳಿ 


12 


ಬಾಣಪಾತ 


ುಂ | 
ಉದಿಸಿ 


ಬಲಟಿಯಂ.-. 
ಕೂಡಿ 


ಸ್ರ 


ಕ್‌ 


೦ಬುಗೆ 
ಡಲ್‌ ಬಿಟು 


ಸ್‌ 
ಕೆ 
ಳ್ಳ ಕಾದದೆ ಸೋಲ್ತಂ | 


ಇಗ ಕೊ 
ದಂತಕಾ ಪೋಶನಮಂ || ೧೦ | 


0 
KN 


J 


ತಲೆ ॥ 
ಹ 
ಣೊಳು 
ಐ 


ಲ 


ಖು 


ಕ್ರ 


ಎನಿ 
ಮ 


ತೌ 
ಪ್ರ 
ಆ 

ಓಬಂ ಸ 


[3 


ಉನಿ 


9 


pe) 


EN) 


ಸಾನಕಂಕ 
ಮಹಸಂಹರಿಸುತೆ ನಿಜ ಶೌ | 


ಬರ 


ಎ 
“ಬದ 


ಪಾರಂ 


P) 
ರ 
w 


Ke] 


:ತರುಮಾಗಿ 
ಳ ನುಮ ನುಣದೆಿ 


ಸಾಯು 


ಯಿ 
- 


ಭ್ರ 


ಮಂ ಮಾರ್ಕೊಂಡು ಬಿ 


ವು 


62 





ಚತುರ್ಥಾಶ್ಚಾಸಇ. 


ನೋಡಿ ಬಟಂಯ ಮೆಂತಾನುಂ 


C 


ಮಿ 


ಮುಂದಿರ್ದ ಪಾಸೇಭಕಂಠೀರವನುಮುಂ ಬಗೆದು ತೆಗೆದಿಸು 


ನಿೌಡುಂ 


il 


೧ 
01 
% 
ರೀ 
Ye 
13 
33- 
Re) 
1) 
ಗಂ 
ಷಾ ನಿ 
(2 (೨ 
te (ಎ2 
೨ 
™ 1 
ಕ 3-೭ 
XD ಜ 
೧೭ ಶಿ 
ಗಾ Tp 
RS 
3 0- 
72. 7% 
‘0 
Ww 


೧) 
C 
[2 
al 
(_ 
2 
ಇ” 
೨ 
lL. 
1 
ಹಿ 
2 
12 ತ್ತ 
ಬ 
3 1 
2 
Hw 
AD 32 
ಬ್ಲ 
ಜಸ 
ಜಟ್ಟ 
12 7% 


7 
Ww 


೦ಗೆ ಕೊಲ್ರಂತೆ 


ನೆ 


PY 
pi 
ಸ 
ಜೆ 


$ 


ಸಚಿ ಜೆ ಕ ಸಮಯ 
ಮಕ 


ವ: 
೫ | 


py 


x 


y 
Ke 


ಬಿ 
ಗು 


il 


ದೆ ತೀವ್ರ ಪತತ್ರಿ ಭರಮಂ 


ಹಿಂಡಿನಂತೆ ಕೂಡೆ ಕುದುರೆಯ ದಲಂ ಕೆಡೆವುದುಂ ಘೋಲಾ 


ಬಾಳ್ವೆರಸಿ ದಿರ ನದಿರ ಡೆಯ್ದರಿ- 


೦ ಬಿದಿಯ 
ನ ಜವದಿಂ 


ಯಿ 


ಜುಗ4 ತೆಜದಿಂ | ೧೩ || 


pes 


ತ್‌ 
ುಸುವ್ರದುಂ ಬಲಜೀವಂ | ೧೬ || 


ದ್‌್‌ 
ರಾದ ನಿ | 


ರ 


ಥೆ 


ುಜ ಸಂಘ ರೆ ಇಂದೆ ಲ 


ಪಾ ತ 
ನಾಯಿ 


ಆ 
ಬೆ 


0 
1 
ಲ 


ಎಂದ್ರೆ 
೦ತ ಪಾಶ ಬಂಧಂಗ 


ಆ 
೪ 


[5 
ಗಮ ನೊಜು ಸುರ 


೨ 


ಕಂ] ತುರಗಾ ಧಿರೂ 


ತವೆ ಕೋ 
ಅಂತು ಕತಾ 


ಬ 


ಫೇಸ 
ವ|| « 


ು 


ಳ್ಳೆಯ್ಯ 


4 


ಟ್ರ 


ಶಾಂತಿಸ್ರರಾ 


6 


0 ಪೊರ್ಕು 8 | 


ದು 
1 


ಸರಡು ಕಯ್‌ ಮುಂಗಯ್‌ ಮೊ 


೦ 


೪ 


ಯ್‌ ಬಸಿರುಗುರ್‌ ಪುರ್ವಳ್ಳೆ 


[J 


ಕೆದಂಪುರಂ 
ರಲುಂಗುಟಿಂ ಬರಿ ನೊಸಲ್‌ ನಿಟ್ಟ 


ಮಡ ಕಾಲ್‌ಕಣ್‌ ಕಿವಿ ಮೂಗು ಬ 


ಲ್‌ 


ಮಂಗ 
ಸಾಡೆ ಮೆಗಾ 


ಬ್ರ 
ಈ. 


|೧೭॥ 


| 
( 


ನತ 
೨೬೦ 


ಜನ್ನ ಕಂದಾಂಕ 


ಸೆ ತತ್ಸೌ 


ಲಡಿ ಯೆಂದಿಂತಿನ ನುಚಿ- ಪೊದು ನಿಸ 


ಟ್‌ 


ುರಗಬಲಮೆಲ 


ನ 
ಅಃ 


ವ॥ ಜಂತು 


ಮಂ ತನಿಸಿ ಪಿಂಶಪ್ಪರನ 


ದಾ 


ಭ ಕಂಠಿಃ 


s&h ಈ 
ನಿನುಂ ಪಾಸ್‌ 


ಯ 


೨ 


©, ಪರಿಸನ್ನಾದ 
೦. 


ಸ ಬಲ ಮಳ್ಕಾಡು 


»೦ ತವೆ 


ಇರಿ 


ಮಿರಿ ದಮಿತಾ 


pe 
(6 


ಎತ 
೦೧ಎ 


ದುಮಂ ಕಂಡು ತಾಂ ಸಿಂಹವರ್ಣನುಂ ಸಿಂಪಾರಿ*ಕನುಂ, 


ಎಲ್ಲಿ 
5 


ಇತ ಎಳೆತ ರ ಎಟ ಇನ್ನು dan 
*ಭಕಂಠಿ'ರವನು ಮಸ್ಪುದಜೌಂ 


ಹ ಅ 
ಇ ಓಟಿಪಿ 


ಮು 


ಮೆಯೆ 
ಟು 


us 


೦ ಮೆಜತಿದಂ | ೧೯ || 


Pe 
ಸು 
ನೆಯೊಳ್‌ ಕಾ 


೦ಬು ದೊಂದಚ್ಚರಿಯೆ* || ೨೦ | 


ಸಾಯು 


ನ್ರ ದಂತು ಮಾ 


ಕ 
ವ್ರ 


ಇ 
ದ 


KN 
ತ 


ಸಕಾರೆಂ ಗೆಯ್ವ ಫೆ 


ಜವ 
ನಿಯ ಸಿಕ್ಕು 


pe 
ಟು 
೧ 


ನ 


ವ॥ ಅಂತತಿ ಕ 


ೂಗಂದಿಅದೆ ಮೊಗಂಧಿಜುಸುವ 


ಮಿ 


೦೨ 


ಣ್ಯ ರುಮಂ 


ಮರಾ | 
ಇ 


ಯ್ಯ 
[5 


ಟೆಗಂ ದೆಚ,ಂಬುಗಳ 
ಬ 


ದಿ 


ಘ 


ಗೆ 
ಡಿ ಕತಾಸ 


ದ್ರ 
ವ 


Pe 
ರುಂ 


ಚಾ 
ಐ 


ಸ ಇ! 


x2 
13) 
ಐ 


il 


೦ ತಪ್ಪದಾಥಸ್ವಿ ತ | 


| 


೦ 
€ಭಕಂಠಿ?ರವಂ || ೨೧ || 


ಅ 


ಇ ಪಾಠ 
೦ಂತಂ॥ ೨೨ || 


ಕಾ 
೪ 


"ತೆ 


ಂದ್ರಾಭಂಗಳಂ ವೈರಿ 


N 


೪ 
ತಾಗೆ ಹೆಳಿ ನಿಂದ 


ಇ 
ಆ 


ಗೆ 


ಜೊ, 


C' 


ತ್ಗೆದೊಳ್‌ ಶರದೋ 
ಕಂ|| ಆನಾರಾಚಕೆ ಸಮದ ಫ | 


€ಕ ನೆಂಬ ಗುರ್ಜಿನ | 
ಸತಿ ಯೊಸೆದ 


61 


೯ಠಾ.ಸಂ. 


ಚತುಥಾ 


ಶೊಂದೊರ್ವರ ನಿಸುವತಿ | 
ಜವದಿಂ ದೋರೂರ್ವರ ರಥದೊಂದೊರ್ವರ ನ. 


ಲ 
w 


ಎ೭ 





ಇ 
ly 
py 

ಲ್ಲ 
% 


Ye 


© 


22 


೧3 


3 


ುವಂಬ ನಂಬಿಂ ಕಡಿದು 


EE 
ಇಣಲಾಗದಂ 


ವ|| ಅಂತು ತೋದುಂ ಬೀಡುಂ ಕ 


€ಡ 


ಶಿ 


ಮಹಾಬಲನಂಬೊಂ- 


ಶರದಿಂ ಕೊ 
ಮುಳಿದು ಕಡಿದುಂ 


೯೭ 
Ke 


ವಿದ್ಯೆಗಳಂ 


ತ್‌್‌ 


ಅಲ್ಪ 
ಗಸ ವಳಯ ಮೆಲಂ 


[69] 
pe) pS RS ವ GRD ವ್ಯ 
ುಣಪ್ರ-ದು ಮವರೊಳೆ ಸೆಣಸಿದಂತೆ 


ಇಬಳಂ 


he 


[$4 
ಯುಂ ಆಳ ನ ಮನಮ ನಳುವನು 


$೦ || 


ಗ 


ತೆ ಬಟಲದೆ ಮ 
ತ್ತ ರತ್ನಗ್ರೀವಾ | 


ಎ 


ಧಿ ನಿದ್ರೆ 





ಗ 
ಪ್ಪ 
ದಂ 

ಡನ | 


:ಗಮೆ,ಕ 
ವೃ 


5) 
)್ರುಿಮ ಮಿ 


೨೦ 
ತ 
೪; 
ಟ 
ರ 


ಲ 
ದ್ಯವಶಿಷ್ಟ ಖಚರ 


ಚರ 
ು ವಿದ್ಧಾ 
ಟಿ 
ದುಂ... 
ಕಂ] ತುಡೆ ನೂಜೀಸೆ ಸಾಸಿರ 


\ 


ಕೊ 
ಡಿದುವು ಕುಣಿದಾ ದಣಾದುವು | 


5 


pe, 


ತ್ರ 
ಜ್ರ 
ವ €; 
ಈ 


ಗವ 
hd 
೧ 


ಬೆ 


ಕಂ ಆಗಗ 
ರಾ 
ಕೊಳೆಯುಂ ದಿವ್ಯಶರ 
ಪಡೆ 


ಕ್ರ 


J 
ವ| ಅಂತು ಕಿಟ್ಟ ಬಾ 


ವ|| ಅಂತಂಬ 
ಕುವಳಯಿತಮಾಗೆ ಬಂದು ತಾಗ 


65 ಶಾಂತಿಪುರಾಣ 





Jo 
ಏಕಾಕಿಯಿ ನೆಬೀದುದು ಕೊ | 
ಭಾಕೊಟಿನಿಯ ಚ್ಚರೆಂದ್ರ ವಾಹಿಶಿ ಪುಣ್ಯಾ 1 
ನಕ ಶಂ ಸಜೆಗುಂ ಕಾರ್ಸ್‌ | 
ನೀಕಂ ಸಡೆಗುಮೆ ಜಯಾಂಗನಾ ಸಂಗಮುಮಂ ೨೫ || 
ವ|| ಎಂದಮರ ರಂಬರ ತಲದೊಲ್‌ ಚೊದ್ರಂಬಟ್ಟು ಬಾಯಂ ಬಿಟ್ಟು ಬಣ್ಣಿ ಸೆಯು ಮಕಲಂಕಾ 
೧ 
ಚಾರ ಸಾರಂ ಖಚರ ಬಲರ ನರಿದು ಸಣ್ಣಿಸೆಯುಂ ಅಂಬಿನ ಮೊನೆಯೊಳೆ ತವೆಯುಂ 
ರತ್ನಗ್ರಿ”ವಾದಿರ್ಗ್‌ ವಿದ್ಯಾ ಸುಮಗ್ರಿ” ಸಮಗ್ರ ರುದಗ್ರ ವಿಷ್ಠೆಗಳಂ ಬೆಸಸುವುದು ಮವು ಜಿಸನೆತ್ತ 
ಕಟ್ಟುಳಂತೆ ನ ನಾನಾನಿಧೂ”ಗ್ರ ರೂಸ ಗ್ರಹಣದಿ ನಿಗುವಪ್ತ್ರನ ಮದು ತಮು ಮಾಗಿ-- 


ಉ!| ಜಲದಾಡಂಬರ ರೂಸದಿಂ ಕೆಲವು ವೌೇತಾಳನವಳೀ ಪೆೌಣದಿಂ | 


ದ್‌ ದ್‌ ಆಗಲ ಲ ರ ಟು ನ 
ಕೆಲವ ದ್ರಿಪೃತಿರೂಪದಿಂ ಕೆಲವು ನಿಮ್ಮುದ್ದಾಮ ವಿಸ್ಫೂರ್ಜದಿಂ | 
A ನ್‌ ೪ ದ 
ಜಟ ಲ್ಲ ಮ ಸ 
ಕೆಲವ ಕ್ಷ ಪ್ರತಿಭಾನದಿಂ ಕೆಲವು ಓಿಂತು ವ್ಯಾಘ್ರ ಸಪ-ಂಗಳಿಂ | 
ಆ 
ಸು ಮು ಜಪ ನ ಹ ಚ್‌ ಲ ಹ 
ಕೆಲವು ಗ್ರಾನಳ ದೀಪ್ನಿಯಿಂ ಕೆಲವು ಸಯ್ದೆಯ್ದರ್ಪುಡುಂ ನಿದ್ಧೆಗಲ” | ೨೯ || 
ನಲ pd fy | 
ಎ ಹ ಸ್ಯ K 
ಹರಿಣೀನ ತ್ನಂ/| ಗತ್‌ ನವಿ ಆಂಟ೦ ಹಾ ಪ್ರಧ್ವಾನದಿಂ ದವ ನಾಸುಹೆ | 
ಲದ 


ಸೆಂಘ ಫಘಾತಂಗಃ-0 ದವ ಎ13) ರಾ | 


wd 

ಟಿ ಟಿ ಟಿ 3 ಟಿ 
ಕೆಳಗಾಗಿ ಬಿಬ್ಬರ್‌ಕೆಲರುರೆದೊಳ ನಟ್ಟಿಂಬ ನಾಳೊ ೦ ಮುನ್ನಂ ಮೂದಲಿಸಿದೊಡಾ ಹೈಚ್ಛಲ್ಯಮಂ 
ಕಳೆವಂತೆ ಕಿಟ್ಟು ಕಳೆದು ಸತ್ತರ್‌, ಕೆಲರ್‌ ನೆತ್ತರೊಳ್‌ ಮಿಂದು ತಮಗೆ ದೋಷನಮಿಲ್ಲಿಂದದರ್ಕೆ 


WN ಬಿನ ಕ ಬಸ ಚಲಂ ಬಿಡಿದು ನಿಂದಾಂತರ್‌, ಕೆಲರ ನೋಡೆ ನೋಡೆ ತಮ್ಮೋಟಕ್ಕೆ 
ಲ ಮೂದಲಿಸೆ ಮಗುಲ್ರು ನಡೆದು ಸತ್ತರ್‌, ಕೆಲರ್‌ ತಮ್ಮ 

202 ವಬ್ಲಭೆಯರ ನಗಲು ಮನೋಭವ ನಂಬೆೋಜಿಂಂ ಗಲ್ಫಿದರ್‌, ಅರಿಬರ್‌ ಜೈನಶಾಸನ 
ಚೂಡಾಮಣಿಯಂ ಬೆಜಕ ಮಗಮುಂಬೆಂದು ಸತ್ತರ್‌, ಕೆಲರ್‌ ಪುಣ್ಣಕೆಂಸೆ ಕಣ್ಣೆವಂದಂತೆ ಪಾಪೇಭ 
ಕಂಠೀರವ ದೆಸೆಯನೆ ನೋಡಿ ನೋಡಿ ಗತಜೀನಿತರಾದರ್‌. ಅಂತಣ್ಮಿದರು ಮಂಜಿದರುಂ ಪುಣ್ಣುಂ 
ಣನು ಮಾಗಿ ದಮಿತಾರಿಯ ಬಲಂ ಚಂದ್ರಬಲ ಮಿಲ್ಲ ದಂಕಕಾರನಂತೆ ಸೋಲ್ಲು, ಮೂರ್ತಿಬಲಮಿ 
ಲದ ಮಲ್ಲನಂತಿಕ್ಕು ಪಟ್ಟು, ಬಾಹುಖಲಮಿಲ್ಲದ ರಾಜಪುತ್ರ ನಂತೆ ತಕ್ಕುಗೆಟ್ಟು ಟೆ ನೆಲಬಲಮಿಲ್ಲದ ನೆಲವ 


Wy 
೧೧ 


ತ್ರಿಗನಂತೆ ಕಟ್ಟು ಕಲ್ಲು, ದೈಬಲಮಿಲ್ಲದ ಸೇವಕನಂತೆ ಮುಟ್ಟುಗೆಟ್ಟು, ಗ್ರಹಬಲಮಿಲ್ಲದ ಜನ್ಮಿಗ 


(3 


12 


ಜಾ 
32 


ಕ 
©. 
2» 


66 


Oo 
i) 


(2 
ic 


pe 
೨ 


3 


pls 
WW 


Rp) 
72 


೨ 
B 


ಭವೇ 


2 


ರ್ಬಲನಿ 


ವ 


ರಾ ಜು 
ಚಾತ 


ತೆ ಬಿಕೊ 


ಇಲ್ಲಿ 
ನ 


J 


ಹಸಿ 


ುತನಾಗರ ತನೊಜ 


[SN 


ಆ 
ಎದಿ 


ಎ೧ 


ರಸ್ನಿಮಿತಂ ಸಿ 


ರವಾ 


ನಗಲಿ ರತ್ನ | 


Ged 


೦೨ 
೫ 


ವ್ರ 


ಇಸ್‌ 
pele) 
೦ 


೭ೂಡ 


“ನಂ 
ಡು) 
02 


೦ 
ಖಂ 


೧ 


ೂತ್ತಿ 


ನ 


ಬ 
ಸಂ| 


ಕ್ಯೊಟ್ಟನಾಗಿ, 


೦ತ ಜೋವಂ 


ಇ 
vv 


ಗಳ 





Ro) 


> 


1೨ 


ಡೆ 


33 


te 


3 


1 


(ಡಿ 


ic 
9 


ತದ್‌ 
೬೨೦ 
ವಗ 


೦೨ 


| 


ವ 
| 
ಲಿಗರುಂ 


ಪ 


J 
[3 


೨೦ ಜನೆಂತಬಿ”೦ 
4A 


ಸಂ 





ದ್‌ 
[69 
೧ 


ಆಯು 
ಶ್‌ 
“A 


ಷ್ಟ 
4 


3 


ಸಾ 


ಪ 


\ 


ನಸ್ರು 


( 
ಪ 


oR 

ಆ 

ಪಃ 
ರು 

ಅಟ್ಟ 


ಇನ್‌ 
pe 
(ಸ 
ಸ 


ಶಿ 
[eA 


ಬ 
ಗಟ ರಿ 

- ಉಂ 
ನಂತ ಬಿ? | 


ಜೆ 


ನೆಯೆನೆ 


ಪಾರ ಟ್ಟ pS ಸಜ ಎ) 
ುದಾ ನಿಜಯಾರ್ಧ ಪರ್ವತಂ | 


೦ ಚಲಮಂ 


೨ | 
ಸೌ ಡಿ 
ಭಖ 
ಆಜ ಗುತ 
pe) 


(Cs 
Ds 
ಸ ೯ 
ಮಾಟದ 


ಹ 


[a5 


ಕ 
೪ಬಲಂ 


ಡು 
ಸೌದ 
pe 


೪ 
೧4 


ಟು 


ಅಸಾ 


ಎ (ಜೆ ಷ್ಟ ದಾಟ 
ಕುಳಗವುಂ 


Ww 


೨ 


x ದು 
J 
ಮ J 

ಯು 


ವ ಗುಹಾಮುಖದಿಂ 
ಮಾ 


ಮನೋಬಲಮಟಯ 


Ye 
2 
12 


(ವಿ 
'೭ 


1 


1೭ 
ಗ 


ಶಾಂತಿಸುರಾಣಂ 





ತ್ತು 


ೋಡು 


ಮಿ 
ನಿ 


ಬಟಕ ಮಸರಾಜಿತಂ ಕೋದಂಡಕಾಂಡಮಂ ಕೊಳೆ ತಮ್ಮನುಂ ನಿಜಾಗ್ರಜನೊಳ್‌ ಕೂಡಿ 


12 


ಮಿದು 


PN 
ಇಡಿವಾಟು ಚು: 
ಲ್ಲ 


ಮ 


ಗ 
ಟ್‌ 
ತ ಸ್‌ 
1ಡಿ 
ಸ್‌ 
ಇಓ 
© ೦ 
Ye 
Ap 23 
ಕೆ ಅ 
ರ! 
8೪ 12 
ಬ "ಉಟ 
ಸ 
b 12 
22 ದ 
ಎ 415 
3 
¥™ ೧ 
3೨ 
ಜೇ ಶಿ 
೫3 32 
32 % 
ಎಫ್‌ 
3 Ye 
12 39 
ಭಿ 
ಎ 2 
೨ 1೧5 
ಟ್ಟ 5 
x ಇ 
3 38 
ಖ್‌ 


ದ 
A 
» ಛ್ಳ್ಯ ಇ 
3 
3% 
PR 
ಸ್ರ ಗಡಿ, ಇನ್ನಿ 
3 8 

೦. 
ಹ 
ಕಶೆ ಇಳಿ 
ಬೀ ೧ ನ] 
2 De 
8 (್ದ 
ಎ ೮2 ಆ 
೨ 
ಆ ೨ 
ಗೀ 
ಮ ನ Ys 
GM 
ಸಿ ಈ ೦ 
ಖಾ ಭಿ | 
ಲ್ರ ಷ್ಟು. ಡಿ 
> Bm 
ಎ. ಅತ್ತಿ 
ತ 

Jw 
ಜ್ರ 1 7೭ 
33 ಚಿ 


738 1೫ 2 


62 


ಚದಂತಸಿಯನುಂ ಕೂರಿದನುವುಗಿ 


ಇರಾ 


ವ|| ಅಂತು ಕಾದಿ ನ 


ಖಿ a 
ಯ್ರೊಣಚಿ” 


KN 


ಮಿ 
೦೨.೨ 


ಮೊಂದಜಅಂ3ಂದವೆ 


2 


9 
ಇ. 


ಮುಕ್ಕುಪೊ'ಗದಳುರ್ಕುಮಂ ನೊ”ಟಕರ 


pe pe 
ಚಲಮುಮಂ 


ಮೂತ್ರಂ , 


ಇಂ 
ಪ 


೦ ತೊಲಗಿ ತೊಲಗಿ ಬರಿ ಗೊ 


೧ 
ಟಗ 


ಮ 
ಹುರಿವ 
ಡ್‌ 


ವಂ | 


ಜು 


ಯ 
ುದಿದು ಕುದಿದು ಬ 


5) 
ಲ 


3ಎ 
32 


ಗ 


೧ 


ಬರಿ 


| 





ಕೆಲರಿ ಭಟರ್‌ || ೩೨ 


ರ 


1 
x 
ಇ 
3 
Ya 
FR 
0 ಕಾನಾ; 
[93 
Te 7೦೮ 
ಬೌ 
(2 
ಏ ೦ 
A: 
“ಯು 3 
3 
ಳಿ 
wu ತ) 
ಜೆ 


ದ್ರಂ ಬಂದಂ | ೪೦ || 


€ಗ ಖೇಚರೆ?ಂ 


ಚತುರ್ಧಾಶ್ಚಾಸಂ 





ಎ 


| 


1೪3 
Ns 


ನ ಬಾ 


ದ್‌ 
2 


ಣಿ 


> 


ಷಸಂತಾನ ಮಾಸನ 


ಲಪ 


ಖಂ 
ಸಾಗ ದೆಚ ೦ 


೪ 


ು ಕೆಂ 
ಟು 


| 
Np) 


೭೦ ನೋ il 
ಗೆಂ 


೦ 





೧೦ ವ 
ಬರಿ 


ದ | 


| 


ನಣಂ 
ಗೆಟ್ಟು ಚಕ್ರ ವಳಯದ ಬಳಸೆಂ | 


oN 
ಳಿ 


ಆಕಿದಿಸೆ ಚಾ 
[ದೊಳ್‌ ತಟ್ಟು ಕಾದೆ ದಮಿತಾರಿಯ ರಥಚ 
ಖಲ ೨ ವೃಂದಮಂ ಕೂಡುವಿನಂ ನಿಡುಗಡಿದ 


fe 


ದ 


K 


4 


ನಂತವೀರ್ಯನ ದಮಿತಾರಿಯ ಯುದ್ದ]ಮಂ ನೋಡುವಂತೆ ನೋಡು 


ಕಂ ತೆಗೆ 
ಲ 


T™ 
ಶತಂ ಬಗೆ ಬಾಗವಸ ಮೆಂಬಿವ 


ಪ 


೦ದಿೀತಂ ತಮ್ಮ ನಾ 
ಜಕೋಡು ಕೂರಿ? ತಾ 


ತೊಡದ 


ಟಿ 


ಶಕುಂದನ ಪರ್ಷರಿಕೆ ಮುನಿಸ ನೊದನಿಸೆ ಮನದೊಳ | ೪೧ | 
ದ 


ಅ 


ಡೆ 
ಪಂಕ 
ದ್ರಿ 


ಛಃ 


| ದಿಂ 


(| 


( 


ಕಂ 
ಗಳಿಂಕ 


ತ 


ರ್ಯಂ ಜನ್ಮಾಂತರ 
ಜೆ 


ಪು 
ಲ 


೧ 
N 





೦ದಂ ಬಳೆಯೊಳ 
ವ|| ಎಂದು ದೇವರ ಗುಂಡು ಗುಜಿಗುಜಿಗೆ 


ವ|| ಅಂತಿರ್ವರುಂ ದೃಂದೃಯ 


pee 


0೦೨. 
NS) 
ತಿಲಕಂ ತನ್ನಂಬ 


ನದುಂ--- 





Na 


ಪ್ರ 


( 
ನ ನಂ ಬಿಲ್ಮುಕಿ 


ನಿ 


ಮನಂತವಿ 
ಮಿಲಿ 
ತಿರ್ವರುಂ ಕ 


ರ 


೬ ಬಯ 


ಐ. 


ವರ್ವರುಮಂ ಜಯಲ 





೨ ಖಚರನ ನತಿ | 


೨೦ತಿಪುರಾಣ೦ಂ. 
ಮಾರಕಂ ಕ 
೦ 
ಕ್ಕಿ 


೦ 
ಸ 


ಕ 
ಆ 


J ಎಬ 
ಖು ಮ 


ಕದ 
ಯು. 


ಓಂ 


ಗ 


| 


ನಂದಾ | 


ಮಾರಕ 


N 
ಇ 


14 
"ve 2 
“x 3 
ಇದ್ರಿ ದ್ರ 
232 ೫ 


ಗಿ 


ಡೆ ನಿರಾಯುಧನ 


©, 
ಬುಟಿ 


೨ | 
| 
KN 
4 
೦೨ 


ಕ್‌ 
ಟ್ರ 


ಗ್ರ 
ಸ 


ನ್ನ 


| 


ತ್ತಂಮ 
ದತಿವರ್ತಿಯಪ, 


| ೫೨ | 


| 
| 


೦ ಕೇಶವಂ || ೪೮ || 
ಕ್ರಮಂ ನೊ 
ಖನಿ 

2೦1 ೫೧ || 


ನೆಲದೊಳ್‌ ಮಿಜುಮಿಅ 
ಕಾರಿ ಯಪ್ಪ ಬಿಲ್ಲನದಂ ಬಿಸುಟ್ಟಿ 


ದ್ರಂ ದಿವ್ಯಚಿ 
ು ಮಳುರ್ತೊಂದಂಬಿನಿಂ ಬೆಚ್ಚ ನಾ| 
ಗಲ್ವ ಚ 
[a 


ತ 


ಅಂದ್ರ ನೆಪ್ರಿಯ ನಾದೊಂ || ೪೭ | 
ರೊ ನೆಟ್ಟನೆ ನಾಡ ಮಾನಸರ್‌ || ೪೯ | 


ಗೆಯ್‌ ಬಲು | 
೦ತನಂ ಯಶೋಧನ 


ವೆಸರಾಗಿ ನೆ 


ುತಾರಿ ಯಿಂತೆಂದಂ-- 
ಪೋತಮಂಗೆಲುಮೆಮಾ 


(ಎ 


ಡಿ ಜಿನಚಂ 


6 


ಸಿಂಹ 


"ತಿ 


ರಣಂ ಕ್ರೋ | 


~~ 
ನದ 
ಡಿ 
ಲ 
ಂತುದಂ ಕೊ | 
ಲೀಲೆಯಿಂ ಕೊಂಡು ಖಂಡಂ ಮಾಲ್ಕುಂ 


ೂಕಯು 


ನಿನಗೆ ಚಕ್ರದ | 
ಬಲಮೆ ದಲ ದ ನೀಗಳೆನ್ನ ಬಾಣಂ ರವಿ ಮಂ 


ಗೋಡಿ 
ಅತ್ರ ಆ 


ಜಾ 


ಮಿ 

ನ ಮಿ 
೮ 
ಜಿಶ 

ನ 


ಇ 
ಶಿ 


ಬ ಇಳಯ 

ಪಸರಿಂದವಮೆ 
ಮಿ 
ನ 


ನು 
ಸ್ಥಿರ ಗ್ರಹಕ್ಕೆ ಮಂತ್ರಿ ಮುನಿಗುಮೆ ಮುನಿಯಂ || ೫೦ || 


5 


ನಡೆ 
0 ವಿಭು ಕೆಮ್ಮಗಿಪು 
ನಿ ಪೂಕ್ಕುಂ 


ಮ 
ಲ 


ಭಳ 
ವ್ಯಜಿಚಾ 
) 
ಕಂ|| ಪಿತು 
ಬಲಮಿಲ್ಲ 
ಛೆ 


ದೊರಿ ಯಲ್ಲಯಲ್ಲ ಗಪರಾಜಿತ ನಣ್ಣನ ಯೆಂದು ಕೀರ್ತಿಲ | 


ು ನಾಗ 


ಮ್‌ 
«ಎ 


ಹ 
ಗೆ 
೨ 
Ww 


ಇಂ. 


[ANN 
ಪುಗು ಪುಗು ಪಿಂದು ಸಂಯದಿರು ಸಾಯದಿ ರ 


ಸಮಕ 
€. 
ನು 





ಎ 
ಬಿ 


ಕಂಠೀರವಾ 


ಡೆಮೊಂಗಂ ತನ್ನ 
ಚಂ|| ಪುಗದಿರು ಪೂಗು ಪೂ”ಗು ನಡೆಗೊಳ್‌ ನಡೆಗೊಳ್‌ ಭಯ ಮಿಾವಿಮಾನಮಂ | 


ವ॥। ಎಂದು 


ಮ, 


ಕಾಮ್ಯ 
ಬಿ SN pe) 
ನೆಂದನಂತನೀಯ- ನಂದ 


ಚತುರ್ಥಾಶ್ನಾಸಇ. 6 


ವ|| ಎಂದು ನುಡಿದ ನಂತವೀರ್ಯನ ದೃಪ್ತೋದಾತ್ತ ಕರ್ಣ ಕಟುಕ ವಜೋ ನಿಚಯ 
ನಿಶಿತಾಸ್ತ್ರಂಗಳ ನೆಅನ ನುರ್ಜೆ ಸರ್ವಿದ ಕೋನಾಗ್ನಿ ಪೋಟ್ಕ ರದ ಕಿಚ್ಚ ನಂತಳುರ್ದು ಕೊಳ ಕನಲ್ಲು 
ದಮಿತಾರಿ ಚಕ್ರಕ್ಕೆ ಕೆಯ್ಯಂ ಪಂಥ 
ಮ|| ಅದು ವಿಶ್ವಾಯುಧ ದಕ್ಷ ದಕ್ಷಿಣ ಭುಜಕ್ಕಾಸನ್ನ ಧಾರಾಗ್ರ ಮ | 
ಪುಮ ಮಾಗಳ್‌ ದಮಿತಾರಿ ಕೊಂಡಿಡಲೊಡಂ ಕಂಜಾಕ್ಷನಂ ಪೂರ್ವ ಪ್ರ] 
ಣ್ಯದ ಪುಂಜಂ ಕೆಕೆ ದೆಯಿ ದಂತೆ ಬಲಗೊಂಡಾನಂದದಿಂ ದಕ್ಷಿಣಾಂ | 


ಎನು pS NN J pi ಇ ಜ್ರ — R i) ne ' 
ಸದ ಮೇಗಿದುಣದು ನೀೌಳಶೈೈಲ ತಟದೊಳ್‌ ತಿಗ್ಮಾಂಶು ವಿದಗಂದೆದಿಂ | ೫೩ | 


G 


ರಿಪುತ್ತುಂ ಜವದಿಂ ಮುಕುಂದ ನಿಡಿ ನಿದ್ಯುದ್ಧಿ*ಕರಂ ವೈರಿ ಕೆಂ; 
ಠಿ 
ರಮಂ ಕೊಂಡು ತದುತ್ತಮಾಂಗ ದೊಡ ನುದ್ರಂ ಸಾಜ» ಮೃತ್ಣಾಘಟಿಂ || 
ಟಿ (ಜು 
ರಸು ದ್ಯದ್ಭುಜ ದಂಡ ವರ್ತನದಿ ನುಗ್ರಾಡಂಬರಂ ಪೊಂಗೆ ಕೊ: | 


ಚಕ್ರಂ ತಿರಿವಂದದಿಂ ತಿರಿದುದಾ ಚಕ್ರಂ ನಿಯಚ್ಛಕ್ರದೊಲ್‌ | ೫೪ | 


ಮ|| 


ತ್ರಿ 
ಇ 
hod 


ಒಣ 


[28 


ರ 
ವ|| ತದನಂತರಂ-- 
ಕೆಂ| ಉತ್ತಮ ವನಿತಾ ವದನೋ | 
ಪಾತ್ರ ರಸಾಯನದೊ ೪ಧರದೊಳ” ಶಂಖನು ನಿ | 
ಟ್ಟೂತ್ತುವ ಕುಮಾರ ನಹಿತೋ | 


ದಾತ್ಮ ಯಶೋ ರಸಮ ನಜುತು ಪಿ”ವ”ಂತಾದೆಂ | ೫೫ | 


ಜಡೆ ಸುಷಿರ ವಾದ್ಯಮೆನೆ ಮೊಟ | 
ಗಿದು ವಮರರ ವಿತತ ತತ ಘನಾನಕ ಮವನ | 


ಸೊದಟಿ ಸಜಾ ಸುರಿದು ವಮಲ ಜಲಧರ ಸಥದಿಂ | ೫೬ | 
ದಿಂ 


ತ್ರಿದಶಾನಕ ಲಯದಿಂ ನಿ* | 
ರದ ಪಥಮೊಳ್‌ ನಾರದಂಗೆ: ತಾಂಡವದ ತಗು '| 
ಳ್ರೊದವಿದುದು ತನ್ನ ಮಾಡಿದ | 

ಖ ER 


ವ| ಅಂತುರ್ವರಾಸ್ಯ ತಿಲಕ ನಸಾರ ಸಂಗ್ರಾಮ ಸಾರಾವಾರ ಪಾರಮ ನೆಯ್ತಿ ಚಾಮಾಕರ ರಕ್ಷಾ 
ಭಿರಾಮ ಮದಾಂಧ ಗಂಧಸಿಂಧುರಂ ಬರ್ಪಂತೆ ರಥಾಂಗನೀಠಿಭೂತ ಸಂಸ್ಪಪ್ಟನಾಗಿ ಬಂದೆಜಿಗಿದ 
ತಮ್ಮನ ನಟ್ಕಅಾಂದೆತ್ತಿ ತಳ್ಳಯ್ಸಿ ಕೊಂಡು ಸರಸಿ ನಿಸ್ಮಯದಿಂ ನೋಡುತ್ತು ಮಿದು” ಸಂಗ್ರಾಮುದೊ 
bod 
We 


ಳಂಜಿದ ನಿದ್ಯಾಧರರ್ಗಭಯಂ ಗೊಟ್ಟಣ್ಮಿ ಕಂಡರ ತಲೆಯೊಳ್‌ಕೆಯ್ಯಿಟ್ಟು ಅಂಜದಿರಿ ಮಂಜದಿರಿ ನೆಂದು 


೦ ಬಳಸಿ ಚಕ್ರಮಂ ಚಕ್ರವರ್ತಿಶ್ರಿ ೇಯುಮಂ 
ಜನಕನ ಮರಣಮುಂ ನಿಜ ಜಾತು 
ು 


ಮಿರಲ್‌ ತತ್ವಪ್ರಾಯ ಯನವಚನಂಗಳಿ ನಲಲ 


ಕಂ|| ದಮಿತಾರಿಯ ಭುಜಬಲ ನಿ | 
ಕ್ರಮ ದಳವಿಗೆ ಮಚ್ಚಿ ಮಚ್ಚು ಗುಡಿಸುವವೊ ಲನು | 
ಕ್ರಮದಿಂ ನಿೌರ್ಗುಡಿಸಿ ಯಥಾ | 
ಕ್ರಮದಿಂ ಸದವಡಿಸಿ ಪಾರಲೌಕಿಕ ವಿಧಿಯಂ |! ೫೮ '| 
ಕಂ| ಓಜೆಗೊಳೆ ರಜತ ಶಾಸನ | 


€1 
ಚೈ 
೩ 
PG 
೦ 


ರಾಜತ ಶೈಲೆೌಂ ದೊಳೆ ಮ | 
ಹಾಜಿನ ಚಂದ್ರಂ ಪ್ರಶಸ್ಲಿಯಂ ಬರಿಯಿಸಿದಂ [| ೫೯ || 
ವ॥ ಬಟಯಂ ತನ್ನ ಸಿಸ್ತ್ರಿಂಶ ಕರ್ಮಕ್ಕೆ ತಾನೇ ಕೊಕ್ಕರಿಸಿ ಕೃತಾನುಗಯಂ ತತ್ಕಾಲೋಚಿತ 
ಪ್ರಾಯಶ್ಚಿತ್ತ ತ್ತ ನಿರತ ನುಷವಾಸ ಪುರಸ್ಪರಂ ಭಗವದರ್ಹದರ್ಚನಾದಿ . ಕರಣಾನಂತರಂ ಕನ್ಯಾ 
ಚಕ್ರಾದ್ಯಭಿಧಾನ ಜೀವಾಜೀವರತ್ನ್ಪಂಗಳಂ ಕೊಂಡು ತಮ್ಮನ: ಮುಂದಿಟ್ಟು ವಿಮಾನಾರೂಢಂ ಪ್ರಭಾ 


ಕರೀ ಪುರಾಭಿಮುಖ ನಾಗಿ ಸೌದಾಮಿನಿ” ಪತಿ ಮಾರ್ಗ ಪ ನಿಸಾ ನೆದಿಂ ಪೊ | 


ಚಂ|| ಅವಿರಳ ನೀರದ ಪ್ರಕರ ದೊಡ್ಡು ತೆರಳ್ತಿನ ಮಮ್‌ ಮನಃ | 
ಪವನ ಜವಂ ವಿಮಾನ ಜವ ದುನ್ನತಿ ಯೆಂಬಿನ ಮಿಂಬು ನೆತ್ತು ಫಾ| 

ಅವ ಸಥದೊಳ್‌ ತದಿ”ಯ ಸಿತಕೆ*ತು ನಟಂ ಬರಿದಿಟ್ಟ ತಿಟ್ಟದೊ | 

ಪ್ರವ ಪಓದಂತೆ ನಿಶ್ಚಳಿತ ಮಾದುದು ವೇಗ ಮರುತ್ತ ಗದಿಂ|| ೬೦ || 


ವ|| ಅಂತು: - 


ಕೆಂ] ಪಾಜುವ ವಿಮಾನ ದಣಿನಿಣಿ | 
ಗಾಜದೆ ಮೇಘಾಳ ದೇವ ರದ ನಂಬರಬೊಳ್‌ | 
ಕೇ ನಿಜಾಸಿದ ಪೊಲತಿ ಜವ | 
ಮಾಜಿದೆ ನಿಂದವೊ ಲದೂರ್ಜ ಘನಘನಕ ತಳಂ | ೬೧ | 


ವ॥ ಅಂತಾಕಸ್ಮಿಕ ವಿಸ್ಮಯ ಮುಣ್ಮೆ ಪೊಣ್ಮು ನಿನಂ, ಏಜಂದ ಮೆಯ್ಯಳ್ಳಾಜಿ ತೂಗಿ ತೊರೆ 
ನಿನಂ ನಿಂದ ವಿಮಾನ ಗತಿಸ್ತಂಭಮಂ ಕಂಡದ್ದು ತಾರ್ನಿತ ಚಿತ್ತಂ ಉದಾ ತ್ರ ಜೀಮೂತ ವಾಹನ 


ಆ 
ನಾರಯ್ವೆ ನೆಂದು ತದುರ್ನೀ ತಳ ಕ್ಕೆ ತಾ ಕೊರ್ವ ನಸ ಮವತರಿಸಿ:.... 
ಕಂಭ ರುಂಕಾರ ಮುಖರ ಮಧುರರ | 
ವಂ ಕುಸುಮಾಸವದಿ ನೆಸೆಯೆ ಸುಂದರತರಮಂ | 
ಭೋಕೆನೆ ನೋಟ್ಟ ನಭೂತ ಭ | 
ಯಂ ಕಂಡಂ ಭೂತರಮಣ ನಾಮಾಟವಿಯಂ | ೬೨॥| 


ಚತುರ್ಥಾಶ್ಮಾಸಂ. (9 


ವ|| ಅಂತು ಕಂಡದರ್ಕೆ ಕತುದ ಮಿರ್ಪಂತಿರ್ದ ಕಾಂಚನಾ ಬಿಧಾನ ಗಿರಿವರದ ಮೆಲೆ... 


ಚಂ] ಚಮರ ರುಹ ದ್ವಯಂ ಬೆಳಪ ಬೆಳ್ಗೂ ಜಿ ಪೂಮಳೆ ಚಾಪೃತಾನಮು | 
ತ್ತಮ ಮಣಿವೀಠ ಮಿಂದ್ರಸಭೆ ಯೆಂಬಿವು ಘಾತಿ ಚತುಷ 
ಸಮನಿಸೆ ಕೆವಳಾಗಮ ಸುಲೋಚನ ನಾದೊನ ನೆಯೆ ಕಂಡ ನ | 
ಗೆ 
[eo 


2 


ವ॥ ಕಂಡಾತ್ರಿಭುವನ ಗುರು ಗೆಜಗಿ ಪ್ರೊಡವಟಿ 


ಸು ಸ್ರಿ 
೪ ಖ್‌ 
ಗೊಂಡು ಬಂದು ತ್ರಿಕರಣ ಶುದಿ ಯಿಂ ಬಂದಿಸಿ ಭವ್ಯ ವ್ಯೂಹೆ ಸೀವೃಮಾನನಂ, ನಾನಾವಿ 


pr 
£ 


ಕಂ|| ಕನಕಶ್ರೀ ಕನ್ನಿಕೆ ನೂ | 

ತನ ಜನಕ ನಿಯೋಗ ಶೋಕಹೈತ ಚೌತನಿತ || 
ಜ್ಹಿನನಂ ಬೆಸಗೊಂಡಳ್‌ಮು | 
ತ) 


pe] ಪ್‌ ಸಾರು x J ಸ 1 
ನ್ನಿನ ತನ್ನನು ಬಂಧ ಭವ ಲತ್ತ್ಮಾಮಂಜರಿಯಂ | ೬೪ | 


ಹ 


₹೭೬ 
| 
«) 
dL 
L 
2 
೩ 
21 


ಡ ದೊಳುರ್ನಿಗೆ ತೊಡಪ್ರ ಮೂಡಗ್ಣೆರಾನತಮುಂ || 
ಮ್ರ 


ಟದ ಆಕೂಳ ಮಾ ಶಂಖಿಗ್ರಾ | 
ಮದೊಳೊಕ್ಕಲ ಕೂಸು ಸಾಧು ದೇನಕ ನೆಂಬೊಂ | ೬೬ || 
ವ|| ಆತನ ಸೆಂಡಿತಿ ಪೃಥುಶ್ರೀ ಯಂಬ”, ನಿರ್ಧನೆ ತನ್ಮಿ 


¢ 
ಅ ೨ 


ರುಡಿಯುಂ, ಪೊರಂಡಿಯುಂ, ಕೂಂಟಯುಂ, ಪೆಬವೆಯುಂ, ಕುಸಿ ನಿಯುಂ, ಕುಬಿ ಯು ಮಪ್ಪ 


ಥುನಕ್ಕೆ ಪ್ರಭದ ರೂರ್ಕಣ್ಣು 


ಮಗಳ್ಳಿ ರಣುವ ರನಿಬರಿಂ ವಿಜೀಯ್ದೆ ನಿಂ, ಸರಪೂರ್ಣಾಂಗಿಯ್ದೆ, ಶ್ರೀದತ್ತೆಯಂಬ ಮಗ್ಗ ಪುಟ್ಟಿದ್ದೈ 


ಧರಿದ್ರತಾದ್ರುಮದ ಪಣ್ಬ ಲಮಂ ಸಲಕಾಲಂ ಪಲರೊಳಂ ಸವಿದು ಮಕ್ಕಳ ಕಾಟ ಶ್ಯ ತಡೆ*ವಕಂ ದಿವ್ಯಂ 


Ko] ಒಪ 
ಬಿಡಿದು ಕಳೆವಂತೆ ಕಟುವುದುಂ, ತಂಗೆವಿರ ಭರಭಾರಕ್ಕ, ಮಡಸಿದ ಬಡತನಕ್ಕೆ, ಮೆಡರ್ಗ ಮಳ್ಯದೆ 
ನೀಂ ಪೊತ್ತು ನಿತ್ತರಿಸುತ್ತು ಮಿರೆ ಬಡನಂಟಿರ್‌ ಮದುನೆ ಮಾಡೆಯು ಮೊಬ್ಲದೆ ಕನ್ನಾಬ ತಥೊಳ್‌ 


ಮ್‌ 
೧೧ 
ಪತ್ತಿವೆಸಂ ಗೆಯು ಕಾಲಮಂ ಕಳೆಪುತ್ತು ಮರಿಷಡ್ವರ್ಗಂ ಕಾಡುವಂತುಗಿಬಗಿ ಮಾಡಿ ಕಾಡುವ ಜುವ 
ಎಟ 
ಕಾಟಕ್ಕ ಮಲಸದೆಯುಂ, ಧೈರ್ಯಮಂ ಪತ್ತುವಿಡಜಿಯುಂ,, ಇದೊಂದು ಜಿವಸಂ ಕಣ್ಣೆ *ಟಕ್ಕೆ 
ಡೆ ಕ್‌ 


ಸಕ್ಕಾದ ಕರೇಣುಗಳಂತೆ ಪಣ್ಣೇಟಮಾ ದಾಟಮೆ ನಿನ್ನಂ ವನಿವಂ ಗೆಯ್ವುದುಂ ತಂಗೆವಿರ ವನಿಜಮಂ 
ತೀರ್ಚಲುಂ ಶಂಖಾಚಲಮ ನೆಯಿ ಸಣ್ಣಂ ಕೊಯ್ದು ಮಗುಲ್ರು ಬನಗನ್ನೆಗ ಮಾ ಬಟ್ಟೆಯೂಳಲ್‌ 
w [2 ಈ ನ 


70 ಶಾಂತಿಪ್ರರಾಣಂ 





ಕಂ| ತಡೆಯದೆ ಭವ್ಯಕ end 
ಡ 


ವ॥ ಭಿೀದಿಸಿ ಸಕಳ ಶ್ರಾವಕ ತಕ ಸ ಮಾ ಮುನೀಶ್ವರಂ ಕುಡಿ ಕೊಂಡು 
ಮನೆಗೆ ವಂದಿರ್ಪತ್ತೊಂದುದೆವಸೆ ಮೆಃಕೋ (a ದ್ಧಿಯಿಂ ನುಜಖುತ ವಡೆ ತನು ತವೆ ನೋನುತ್ತಿರ್ಶಿ 


ದುಚ್ಚಳಿಸಿದ ಸರಕ್ಲಿ ನ್ಹಾಂಗಕ್ಕೆ ಸೇಸಿ ಮನೆಯಿಂ ಪೊಜಿಮಟ್ಟು ಪೂದೆ ಯಾಗಣಿನೀ ಪ್ರಧಾನೆಯರಂ 
ಸೆರಮನೆಯವ ರವ (ರ) ದೇಹಾರಕ್ಕೆ ಕಳೆಪಿದರ್‌ ಮತ್ತೊಂದು ದೆವಸ ಮಾರಂಖಾದ್ರಿಯೊ್‌ - 
ಚಂ] ಉಲಿವ ನಿಮಾನ ಕಿಂಕಿಣಿಯ ಮೆಲುಲಿಗಳ್‌ ಕೆವಿ ಗೆಯ್ಯಿ ಮಲ್ಟದ | 
ಗ್ಗಲಿಸೆ ತಗುಳ್ಳ ಗೇಯರಸ ವಚ್ಚಿ ಔದಂತಿರೆ ಬೆಚ್ಚು 'ಚಿತ್ತದೋ | 
ನಿಲೆಮೃದು ನೃತ್ಯದೊಳ್‌ ಪ್ರ ಬ ನಾಟ್ಯ ರಸಂ ದ್ರುತ ತಾರದೋ್‌ ದಳಂ | 
ಚಲೆಯೆ ವಿಯಚ್ಚರ ದ್ವಯದ ಪೋಪುದ ಚತ ಯೆ ನಿಂದು ಕೊ ಡಿಪ್ಪು | ೬೮ | 
ವ॥ ಅಂತಂಚಿರಮಲ್ಲದ ಮಿಂಚ ನವಗಯ್ಸಿ ನಿನ ಇನಾಕಾರದಿಂ ರುಭ್ರಾಕಾರದ ಭ್ರಮೆ ಸರಿವಂತೆ 
ಸರಿವ ನಿಮಾನಮುಮ ನಲ್ಲಯೆ ವಿಳಾಸಕ್ಕೆ ನಿವಾಸ ಮಾದಂಬರ (ಚರ) ಲಿಲೆಯುಮ ನಬ್ಯರ್ತು 


ಕೋಡಿ ಬಯಸಿ-- 
ಕಂ|| ಇರುಳುಂ ಪಗಲುಂ ಜಾನಿಸಿ | 
ಸುರತ್ವಮಂ ಕೊಟ್ಟು ಮಗುಟ್‌ ಕೊಂಡ ಟೀಭವಮಂ || 
ಎರಿದಂ ಕೆಜಾದಕ್ಕೆ? ತ | 
ತಿರಿ ಖಚರ ಸುಖಕ್ಕೆ ನೀಂ ನಿಧಾನಂ ಗೆಯ್ದಯ್‌ lr | 
ವ|| ಅಂತು ನಿಧಾನ ಪೂರ್ವಕಂ ಗತಜೇನೆಯಾಗಿ ಬಂದಿಲ್ಲ ದಮಿತಾರಿಗೆ ತತ್ಸುಂದರಿ ಮಂಗಳೆ 
ಗಂ ಕನಕಶ್ರೀಯಾಗಿ ಪುಟ್ಟ ದೈ. ಕಿವಮಂದಿರಪುರಮ ನಾಳ್ವ ಕನಕಪುಂಗನಂಗಂ ಜಯೆದೇವಿಗಂ 
ಕೀರ್ತಿಧರ ನಾಮದಿಂ ನಾ ಮಗ್ರತನೂಜರೆ ಮೆಮಗಂ ಪನನವೇಗಿಗಂ ನಿಮ್ಮಮ್ಮಂ ದಮಿತಾರಿ ಮಗ 
ನಾದ ನಾಮು ಮಾತನ ಮಸ್ಕ್ಮದಿೀಯ ರಾಜ್ಯಭಾರದೊಳ್‌ ಸಿಜಾಸಿ 
ಕಂ|| ಶಾಂತಿಕಗುರು ಸಾದಾಂಬುರು | 
ಇಂತಿಕದೊಳ್‌ ಜಾತರೂಸ ಧರರಾಗಿ ಶಮ | 
ಸ್ವಾಂತಕ್ಕೆ ಘಾತಿಗಳ್‌ ಬಲ | 
ವಂತಂಗಳ್‌ ಕಿಡೆ ಬೆನತ್ವ ಮೆಮಗಾಯ್ತಾಗಳ್‌ || ೭೦ | 
ನ ಸಿನಗತೀತ ಭವದಾಹಾರ ದಾನದೊಳಾದ ಜುಗುಪ್ಸೆಯು ಮದ ನುಡುಗದೆ ಸಿರಿದು ಬೇಗ 
ಮಿರೆ ಪರಪಿದ ed ಮುಸುಜ” ಮಡಿದ ಮಕ್ತಿಕಾದಿ ಜೀವಸಾ ವದ್ಯಮು ಮನಿವಿರಿದು ಪರಮ 
ಕರುಣಾಕಾರ ದಾರುಣ ತೀವ್ರ ದು8ಿಖಮಂ ಮಾಡಿದು ದೆಂದು ಬೆಸಸಿದ ಜಿನೇ ಂದ್ರನ ಚರಣ ಸರಸಿ 


ಸ 
54 


ರ್ವಾಸ 


ಷ್‌ 


ಚತುಧಾ 


0, ಸುದಂಪ್ಪುನುಮಂ ಕಂಡು ಕಡು ಮುರಿದು 


Ped 
ww 


ವ 


ನ 


ವಿದ್ಯುದ್ನಂಪ್ಟುನ 


| 
i} 


೦ಕೊಂ 


"| 
"1 


WL 


| 
| 


ು೮ ಗಗನ ಸನ್ನಿಭ ವಿಭವಂ 


ವ 


pe 
ಶರದ 


ಗವ 


ಮಾ 


ಯಮಾನ ವ 


೮ 


ಡ್‌ 
ಉಣ್ಣು 


೧ 


ನ ರತ್ನಂತ 


೬ಖೌಳಿ ವದನ ರ 


A 


©. 


ಭತ ಪಠ 


ನುತ್ತಂ 


Ho 
(2 
ಗು 
೩32 
32 
ಆ 
12 
72 
ನ್ವ 
pa 
ಟ್ರಿ ಸೂ 
ತಾಡಿ 
lL 3 
ಕ್ಮ ವೃತ್ತ 
ತ್ತೆ 
12 75 
ಟು 
ತ 
ಬಡಿ 
eR 
o> 


ps) 
೨2 








pe 


lu ೦ 
4 3 
7ಂ 1% 

[SS 
BR 
ದು 0 
AE 
ಇ ಭಿ 

# ೧) 
ER 
38H 
ಚ್‌ ಇ 
Bmw 
Hp: FR 
ಸನ 3 
ಇ ೪ತಿ 
ಬ ಟೆ ಲ 

(2 
ಸನ 
w EK 
Ko) Us KO 

ಎ kK 
™ ಸ 33 
uf % 

ಸ 
1 5 
೫... ಇತ 
"ಚಾ 5೫ (1 

ಬಂ 

3 po 
WB: ಹ 
4! (೨ BG 
B® (2 ಲಿ 
೫ _ ಗ್ಗೆ 
ಲೂ hs 

ಗ) 
ಚ 

4 
ಇತಿ ಗೃ 
Ra 
೦ BB (ಎ 
~ Ye 12 
232 ೫ $6 


ಟಿ 
ಲ್ಪ 


ಶಉುಂತಿಪುರಾಃ 


ಇಡ 





RS, 


4 ೦ 
ಇ ಡಿ 
ಆರು LL 
( 32 
RB ಸ್ರಿ 
ಡ್ಯ 
(2 
ಇದ 7) 
೮ 
» 
ಹ 
“12 
23 38 
೦ 
2 
33 ಸ 
0. 
ಇ 7೧ 
ಲ 
3 
32 & 
(ವು (3 
5 8 
ಜ.08 
w 
= 
ಣರ 
(2 12 
a 
» 
37 ಆ4ಿ 
98 
32 12 
wp 
1 
ಸಖ $B 
o 
o Ww 
ಆ! 
ನ 
ತ 
2 
೫ 0 
S 3 
k ಜಿ 


ಇಕೃತ 
ಚಿಂತಾನಿದ್ರೆಯಿಂ ದರ್ದುರಮಾದ 
ಕ ವಿಕಳದಿಂ 


, ತಂದೆಯ ಬೆನ್ನನೆ ವೋಪಂತವಧಾನಂ ಗೆಂಟು 





| 


i 
| 


ದರಿ 


| 


ಸ 


| 


ಕ 
ಆಲ 


ೀನಪ್ಪುದುಂ 


ಣ 
ಂತಕಾಂತಿಗಳ | ೮೦ | 


೦ ನಿಯಮಂ | 


ಹೆ 

ಹ 
ಎಲ್ಲು 
ಲ್ಪ 


ನಗು 
2೦, 
ಸದನ ಮಿ 


೪ 





[a 


ಫೆ ೨ 
ಬಾತ ಕಣಳ 


ಆ 
ಪೋಗದೀ ಕೆಯಾ 


ಸ್ರ 


ಕದಿ ನಜಾದು ಸಾಣಿಗ 
ತ್ರಿ 
ಅ 


ದಳುಮಯಾಗಿ ಬಗೆವ ರುಂತುಂ 


KN 


ಬ 
ಲ್ಸ 
ಳಿಗಂ ಹರಿಗಂ ನುಡಿಗುಂ ಕವಲ್ಲು ತ | 


೨ 
J 


ನವಶೋಕರಸಾಕುಳೆ ದೀಕ್ಷೆಗಬಿ್ತಿಯಂ | 


ಎ 
ಆ 


೦ದದ ಕೌತ 

ಳಂ ತೊಳೆಗುಂ ವಿಶೂೋಧಿ ತೂ 
ದ ನವರತ ಮಲ 
ತಾಂಗಿ ಹೆ 


ಗಡಿಸದನುಭವಮುಂ, ಪಗೆಯಿಂ ಪೊಗಲೀಸುವ ಧೈರ್ಯಮಂಂ, ಪುರ 
ಈ 


ಇದಿ? ಕಣಿ ಕರ್ಚ 


ಆ 


೧ 


ಕ್ರಮಮುಂ, 
ಮಾದ ಮನದಿಂ ಧೈ`“ರ್ಯಮು:ಂ 
ದು ದಿರಿವಿರಿದನ್ನಯ 
ಬಂದಿರ ದಾಲ 


ಲ 
0೦2 


ಸಲ) 
ದಿಲದ 
೧೧೨ 
ಇ) 
ಶೂನ್ನ 
ಶ್ರಿ 
ಮೆಒಂ 
MG 


೧ 


ನಶಾ ಸಂ 
ರ್ಯಾ ಶ್ಚಾಸಂ, 


ಚತುಥಾ 


ಸ ಬು 
ಸ 12 ಜ್‌ ೨. 
ಮ [2 2 A ಜಾತ 1. 
3 ತ ಬ್ಯ ಆ ೦ ಕೊ p | 
; ; ; 5 ಸಸ ಲೂ ಸ ೯ ಗಾ ಸ 
ಜ್ರ rE 3 ೫ 23 3 3 — ಗ್‌ 
೦ by 2 p ] ; 
34 SD 0 ಬಡಿ > Kk PU ಗೆ 
ಆ ಚೆ 32 ಸಸ 2 oY ೧ 1 1a ಆ ೫ _» 
BREE = ಸಿಕೆ ಇಗೆತ್ಸೆ ಇಡಿ 9 
ASR 5 ತೆ MES 
june 12 3 _ಇ0 5 Be ೧ ಸ ದ 
1 KE 3 1 ತ 9) > ಆ [5 ಚ ಪನ 
6 ಸೌ ೦ ಮ 4.1 ಗಟ 
| ಹ ಟೇ ನ p ೪. ೫ ಸತ್ತೆ ವಜೆ 3 
- ಚೆ ಕ 3 3 ಸು 2 pS 3 © BR pe 1% u_ ಕ್ಕ 5% 
ಶ್‌ ಷಾ ( 5 3 1॥”ು po ಸ್ಟ 12 32 ಗ್ರ A: ಜಾ 3 (ಇ 32 ಣಿ ಇವ ಣಿ ಟೆ 
MS EU I 800. ಎ KR He, ೫5 8 
| ನ 5 % ಲ್ಸ ತ ಹ: pe: ಛಿ 7 33 
ಎ ಸಿ ಲ Pm ಪು. ಖಿ ಸಿ » 2 WB ತ ಹ ಇ BG pu » 
i ಸನ Lr 4 ಇ ಈ Bl ಸ ಗ್ಗೆ 17 ಸತ ಇ. 11 
> pe KC ೨ (ದ್ದ ಇ 9 32 2 3ರ ಸೈ (ಎ ಚ H&A | pe ಕ 
12 3 ೧ 32 06 ಸ್ತಿ ಬ ೦ ಕ್‌ Ys 3 ಹ್ತ ತ ಟಃ 
| y 4 ; ತ up w XK ೦ 24 By £ ್ಪಂ್‌್ಗಿ mK 5 
೯ pk se 7೦ ತ ‘8 ದ್ರ > ಇಲ್ರಿ 
೯ 4 ; ನ ೪ i | ೯ ಶಾ p1 ಸಷ 3 “Hm 42 kd 3 Bu Ki » 3p 
1 ಸ 2 | § | 
dd joel Gs SpE 131342 
4 ದಾ ೦ ಲ pb OK ಇ ೧ WB ೧ 2 32 ಕಬ ಜ್‌ 12 3 
ತಿಕದದ ತ PEW £2 ಲ ತೌ 320 ದ 25 5 ಎಂ ಸ sw ಸ ಇಟ್ಟಿ ಕ Jel 1 
[ ೫ ಎಸ್ಟೆ FESS ETE ಬು 
ರ ತ್ತ ) RR WR G oT: CT BAO A ಟ್ಛ 2 
೬ 4 ೯ c B ಸಾ 6 © [RN 6 ರಪ ೦ [2] ದ 3 5 ತ 
” 22 Hm ತ RN) B G 15 ಡೌ ಎ ೮ ಜಿ Gx 6೭ ರ್ಟ ಉಇ_ಂಂ33 ಕ ಕ ಸ 
ರ್‌ 2 ಜ್ರ ೧2 It 3 ೧ 33. ಭ್ರ ತೆ ೫ 2 is $ KR PNA SE 4 ಸ 7 
ಠ್‌ G » 0  B ದ » ಡೆ] ತ 33 ಣ 6 KR LN ಹ ಸ್‌ 
ಸಸ pe i pS HS wy ಇ ಜತ್ತಿ NC LE ಕ 
ಸ fx ದ Kel 3 Bh ಟಿ. 1 ೧2 Ey ಲ ಕ ರಣ ನೀಡಿ x PS 
“RR 3 m1 3B CR ಸೆ ) ಸರೆ ಪ ಬ. ಕಿ ೫ ASD RN {3 ಟಿ] 32 ಪಿ 22 ೪ ಐ ks) 
ಪ್ರಿ 0 ೫ 6 3 Ax 8B ಚ I AA (ಷು 3p . 4 
[ನ $ ನ 1 ಆ ಲ್ಪ ದ್ವ ¥° 1 ಗ 3 3232 3 i J 3 ಸ್ತಿ ಎ ನ ಡಿ ಷ್ಟ 
ಜ್ರ ಬಗ್‌ 20 71೭ 4೨ | ಬ್‌ 2 ಸ ಕ್ಷ 
2 RR 12 A gd FN = ಬ್ಯ ಕ್ಕೆ ಸ 
4 | ಸ್ತ ಸ! ಮ 5 a 3೧ WD 6 2 ೆ.ಸೆ.ಇಿಎ 
೨2 ಬ್ಲ (೨ 4 33 ೨ ey ] | ` 
ಜ್‌ 5 12 12 DML ನ ಇ ಸ ಎ ಕ 
್ತ ; ' 
> 2೦1 ಬಹ ಬ ಘು 3 Me 
| 9 RR ಹ 11 $ 
GS Rpm 
ಸ ಸ ಸ 1 ಕ ೯ 3 tL pl G 
RRR 'ಂ ಕೈ 5 3 ತ 
ಡೆ ತಂ 
ಟಿ ಆ) p ಕ ಲೆ 3 ದ 
XP 7 | 
HERR 








ಶಾಂತಿಪುರಾಣಂ. 


ಸಂಸರ 


ಸಿ 


ಸೌ 


nd 
[ONS 


ಒಡ 


ಸೆ 





UD 11 
ಟು 1 
ಗ್‌ ಇಪ 
33. UH 
`ದಿ ಪಃ > 
5 121 1 
ಇ 0101 
ಲ) 22 ದ್ರಿ WP 22 
ks ಇ KH ಸ್ರ 
“bp ನ 
EE ಸತ 
© um [2 ನ; 
I 3 ಶನ! 
ಆ ದು ಬ ಜನ ನನ 
೦ ಸ) (2 ೨ ಇದ 4 
12 ಡಿ] (2 ಶ್ರ 
> 3 ಜಿ ಇ ಛೆ 1 72 
ಎದಿ ಜು 7 (ದಿ ೨ (ಎ 
ಚರ್ಚ್‌ ಕ ಟಚ್‌] 
2 ‘೦ ಕ ಹ) 12 
ಎ (ಕ್ಟ ಜಾ ಡ್‌ 
ಎ ೫ 0 Py 0 (ಎ. ಸಿಂ ದ 
Ps — ೫» 2 to ಲೃ © 
ಇಂ. 2 5) Te Ys ವಿ ಡಿ 2 
ಸ್ರ ೦. (ಎದ್‌ ನಿ 
3 15. 3 ಇದ್ದಿ ಇಂ 14 (ಸ Us 
m2 4 8x ” ೫ 735 
2 35 » RB ಚಿ 3 
aw ಸೌ 213132 Sp pp 
© 6 0೦ 2 ೦. BH ೫ 
“ಪ ನಡೆ ಪಟ್ಟಿ ದಗೆ ೨) 0 > ಡು 
ಬ ಚ ಚ ಬ ಆಟ 
ಜಾಗ ೨2) Pe | | p [5 
HM EE 
ತತ್‌ CR ತಬ 
ಇ 2 > 
32 0 1 1 3 ದಿ 12 2 
2 ೫» KX 22H 32 12೬ 72 
Ra XK Ga 5m 
೧ 3೭. 33 7B & ೫ ಇತ tk ನ 
p ೯ 1 J 
ಹ ೫1.8 
KY ೦ 7ಎ TN ಓಿ ಲಿ 
ಬ ಡೌ mums 
ತ ಗೆ 
ಡೆ] 9 Be ೨ 
ಸ ೦ ಸಷ ೦ 
ಪ ಸ ಸ್ರ ಲ. 42 
3 _ dg 
ಲ RB ws EB 
pe 3 ತಿ ೨೩ B 
2” 0B ಆ ೨] 


) 12. ೫ 7 


ೂತ್ರಂ | ೯೦ | 


ಸ 


KN 


ಆ 


ದಭಿನವಂ ಕಟ 


KN 


| 


ಕಲಂಕಾಚಾರ ಸಾರನ 


ತೆ ಗದೊಂದಾದ 
ಡೆ 


ಬಟ 


ಕು 


ಸ 


ವೆ ಅವಕ್ಕೆ ಸಂತ 


ಚತುರ್ಧಾಶ್ವಾಸಂ 





೫ [ಈ 
ಲ್ಕ ನ Ya 
Ke ಸ © 
ಲ ಲ) 2 
ನ 
ಹ 2 1 
೨ ಘಿ; ಹ ಎಡಿ 
» ಸಂ WN | _.. ೨4. 
IN ಸ i ನನ್ಯ nl 
13 | Rp 
ದ್ರಿ ಸ್‌ 0 ಡು ಕ್‌ ತ ಇ, 32 ಟೆ Lt, 6 
3 ( 5 ಕ್ಷ ¢ Ba b ಸಾ ಶ್ರಿ ಸ 
[ 12 ಲ್ಲಿ ನ [ಬ 3 ಸ ಷಾ 
ತ ಜ್‌ ` 5 ಎ ಮ ಎ 
7 18.೬ ಹ ಸಿ ನೌ ಬ ಲ 
ಹ 332- ೧ ೦ ೦ ೩1 [ $೦ ೦ ಬ 12 
| 2 ೦. 3 ಸಟ ಹ 3೨ 3A AR ತ ದ್ರ 
42 > BTW 8 ೯ n= ವ 4 ಬಿ 
7 ಣು ಲ್ಯ ಚಲ್ಲು 9 ೨. CC ೦೧ © [2 cp 2 ಆ 
[5 ು ) ಲ pS 12 A ಷೆ Ie a 3 2 ಡಿ ಖು) ೦. 52722 2 
ಕ [es 2 ಅ ಸ ಭು 
ಲಿ B > ಣ್ಯ A ಸಭ | ಜ್‌ ಜ್ಜ WW KR 
೨ (೨ (೪. 33 — Be ಟ್ಟಿ >» ಸಂ ನ 2 Gi 
ಇ pL NN 73 32 ಗ್ದ ಸು (1? ತ ೫) 2 ನಿ ಇ ಇ್ರು 
ಭಜ kT STAG gS ಹನ 
ತ ವಣ ನ ನ ೧ 
ರ ತ ರ ರ ಗತ ಇ 
3 ಐ `ಸ ೨ pp) ಚ ೭ 12 
a I ಬಾಡ ET EN NB ಮಟ ಆ 
| 5% pH “mR ಇ. ANN 1 ಬಾಗೆ ಛ್‌ ಇ 93 «BN 
ಡಿದ ು ಇ2 ಧು ದ ಸದ ಡಿಪ್ಪಿ pd ೫ | pa ದಿ 3 
¢ ೧ರ 8) ಇ ಜು CT ಸಟೆ ಟೂ ೦. 77 ಎ ೧ Xp 0 1೫೭ 
೦ ತೆ ABT ೨ ©. 62 WW (ಲ್ಲ ೨3 po ~ 6೨ ಇತ್ರ. 62. ನಿ ಲ್ವ ಲ 9 > cP ಈ 
AS 3ರ ಯ..ಂಡಿ ಇ ಹು 06 ೦. 70. ಸ » FB x © wT fp 
ಗಿ 8 ° 7ರ. 0 0 J a ರಜಾ ಜೂ m2 (ತ 33 (7 ೦ ಖಾ G ೫% Ss 
SS UNE AT BS TN Bray Te ಟಿ 
ಒ ಣೃ ಧ್ಯ uP ನ ೧. ©. 2 
ಹ »® Ve Mp BR ೧ "ಪ್ಲ G ಐ ಐ (ನ್ಗ 3 > 2 ಎ Bs 5 ಇಲಿ 15 
Pp ಉಟ ದ್ರ ಇದ ಸದಿ ಕು BWA ಸಿ2 ೭25 6° KR ಇ ಟ್ಲ್ಲಿ ೧ Jer y 
A ಕಾರ್ಯ ಡಸ ಸ್ಯ. ೧.೪. ಆ ಚ್‌ಚೌಕಕ್ಳಾೂ ರ 
EE ಜ್‌ ಇಂ ಸಿ 3k 2% PRE 2, CT 
ವ 7೧333 De 3 322೫ TEP ೧ಗ್ಗಿ ೪2 TTS) 
ಇ 4 ಣು 1 H ; ವ್ಸ 3 A 
> ಭಾ ರ ತ್ತಾ ಡಿ pi ಫ್‌ ಮ 
ಇ 23 ೧ ಟು ಟಿ ಸ ೦ 62 62೭. Td ನು ಖಿ ೦ ಇ ಹ ೦ 
4 ಗಡಣ 33 4 ಆ mR eB P ಟಬ ಡು 
Ne ಡಿ ಇ 1 > ೧ 12 2 
ಗ 3 ಸ \ I Fy G ಸ ಎ 
ಟಿ 8 3 4d Cv 
ಸ ಬ ತೆ 8 ಡೆ] 
» ಐ ಜಾ (ಜೊತ ಹಾವ್‌ ವಿ 
3 ವ » » Ry 
9 32 2] 
೧ ಎ (ದ 
೬° 4) [ಡಿ 
ಡಲ್‌ ಕ 
ಇ? ಸ ಇ 


೧ 


ಸ್ಟ್‌ ಕಾಲಿ 
ಬಸದನೂ”ಕೊ 


PR 
ಟು 


ಹ 


೦೨ 


ಅಗಿದ 
ದ 
ಸು 


ಲ. 


೪ 


CO) ಲ 
೨ ತೆಕ್ಕೆ 

pe 

(ಘಿ 


0 


೧೧ 


ಶ್ನರಂ ವಚ್ರಾ 0ಗ ನೆಂಬೊಂ ಪಿಡಿ ದೆಟಕಿದುಕೊಂಡು ಗಗನತಳಕೆ ನೆಗೆನುದ 
ಲ್ಲ 

ವಜ್ರಮಾಳಿಸಿ ಸ್‌ ಪುರುಡು ಮಲಲು ಮೊಡವಳೆಯ ನಿಶಿತಾಸಿಧೇನುವಂ 
ಕಿಬ್ಬು ಬೆನ್ನಟ್ಟಿ ಮುಟ್ಟಿ ಬೆಜಗಿಲ್ಲ ದಾತನ ಬೆನ್ನಂ ಜನ್ನಿನರನಿಕ್ಕಿದಂತಿರಿ ನೊಯ್ಯೆ ನೊಂದು ನಿತ್ತರಿಸ 


ಎ 


ಇದಿ 
ುಒೌತಳಕೆ ಬೀಟುತ್ತುಂ ನಮ್ಮ ನೋನವಿೀೀಗಾಜದೆ ಸರ್ಣಲಘು 


ಲಾಜದೆ ಭೊಂಕನೆ ಜಿ ಟ್ಟು ಇಂ ಮ 
ವೆಂಬ ನಿದ್ಯೆಯಂ ಬೆಸಸುವುದು ಮಾ ವಿದ್ಯಾದೇವತೆ ಜ್‌ 
ಕಂ|| ಜನನಿ ನಿಜೋತ್ಸಂಗದೊಳೊ | 
ಯ್ಯನೆ ತಂದಿರಿಸುವ ಪೊಲಿಕ್ಕಿ ತೊಡೆಯೊಲ್‌ ಬಬಾಯಂ | 
ಮನ ಮೊಸೆ ದಿಕ್ಕಿರ್ದ ಸುಖಾ | 
ಸನದೊಳ್‌ ಕುಳ್ಳಿರಿಸುವಂತೆ ಸಿಕತಿಳ ತಳದೊಲ್‌ || ೯೭ || 


j ಗ ತ್‌ ಸಾ ವದ ಮಟ) ಮ ವಮಿದೆ ಎಮಿಲಿ 
ವ|| ಆ ಭಿಮಾಟವಿ*ಸರನ್ನೀರದೊಳಿರಿಸಿ ಪೋಪುದುಂನಾ ಮಲ್ಲ ಧ್ರೈರ್ಯಮನೆ ಮನೆದೊಳ 
() 1 


ಇ ೧೧ 

ಸಂಬಿಸಿ ಚತುರ್ನಿಧಾಹಾರ ರರೀರಸ್ರತ್ಥಾಖ್ಯಾನೆ ಪೂರ್ವಕಂ ಸನ್ಯಸನದಿಂ ಮುಡಿಸಿ ಸೌಧರ್ಮೆಂದ್ರಂ 
ಗು ಶಿ 2 

ಗಾಂ ನವವಿಂತೆ ಯೆಂಬ ದೆೌನಿಯೆ ನಾದೆಂ.ರಿನುಂ ಕುಚೀರಂಗೆ ರತಿಯೆಂಬ ಮನೊ”ವಬ್ಬಭೆಯಾ ೈ. 


0 
ಇಂತಿರ್ವರು ಮೊರ್ಮೆ ನಂದೀಶ ಕರ ದ್ಲೀಸಡೊ ಳೋರೂರ್ವರಂ ಕಂಡು ಜಜಾದೊಡನೆ ಜಿನೇಂದ್ರ 


A 
Co 
2 

ಆ 


ಮಹಿಮೆಯಂ ಮಾಡಿ ಮನುಷ ಬಾ ಡೆ ನಮ್ಮೊ ಛಾರಾದೊಡ ಮೊಂದೊರ್ವರಂ ಪ್ರತಿಬೋಧಿಸು 
6 


ದು KN ೨ pe 
ವಂತು ಸೂಣು ಸೋದೆ ಚ ಸಿನಿ ನ 


ಕಂ॥ ಮಜರಕಿದು ಟಾದಿ? ಸಂಸಾರಮ | 
ನಜೀಯದ ರಂತೇ ನುಮಲ್ಲ ದಲ್ಪಸುಖಕ್ಕುಂ || 
ತೆಜಗಿ ಮರುಳಕ್ಕ ಕನಸಿನ | 
ತೊಅತಿಯೊಳ್‌ ಶೀರ್ಗುಡಿದು ತಣಿವ ನಜಸಿದ ರೊಳರೇ || ೯೮ ॥ 


ವ|| ಅದಣ30 ದೆನ್ನ ನುಡಿ ಯೆಂಬುದು ನಿನಗೆ ಪರಿಪಾಕ ಸಥ ಮಿದ ನವಜೆ ಗೆಯ್ದುದುಂ ನಿರಾ 
ಲ "ು ಗ ವೆ 
೦ಪಾಕಪರಿಪಾಕ ವಿ*ಕಾಶ ಮಾದೊರಿಯ ಪರಿಗೃಹೆಭಾರದಿಂ ಮುಟುಗಲ್ಪ್ಬಲ್ಲದೆಂದಿಂಗಂ 
Ks) ಇನ್‌ 
ನೆಗೆಯಲ್ಕಕ್ಕುಮೆ? ಮೆೌಗಪ್ಪುದಂ ನಿ*ನಳಾವೆ ಯೆಂದು ಮಾಣ್ಬುದು ಮದೆಲ್ಲಮುಮ ನೆಯೆ ಕೇಳು 
ಟಿ ಟ 


ಕಂ|| ಅಜೀವ ನೆಡೆವಜಾದು ಕೆಟ್ಟುದ | 
ನಜಸಲ್‌ ಪೋಪಂತೆ ಮುಚ್ಚೈವೋಪ್ಪು ಪುದು ಮೊಡ ನಿ| 
ರ್ದಜಾಕೆಯ ಪರಿಜನ ಮಿರದೆ | 
ಟಿ ಜಸಲೊಡಂ ಸುಮತಿ ಮುಚ್ಚೆಯಿಂ ಬೆಟ್ಟಿ ತ್ನಳ್‌ 


ತಲ್‌ | 


೯೯ || 


ಚತುರ್ಥಾಶ್ಚಾಸ೧. 


~ 
~~ 


ವ॥ ಅಂತು ಮುಚ್ಚೆಯಿಂ ದೆಚ್ಚಿತ್ತು ಸುಮತಿ ತಮ್ಮ ಕ್ಕ ನನಂತ ಶ್ರೀ ಯಪ್ಪ ದೆ*ನಿಗಿಂತೆಂದಲ್‌-- 


ಸ್‌ 0 


ಚಂ|| ಅನುಭವಿಸುತ್ತು ಮಿರ್ದು ಸುಖದಿಂ ಸುಖಮಂ ಸುರಲೋಕಜೊಲ್‌ ಪುರಾ | 
ತನ ಭವ ಮೋಹದಿಂದನುಜೆ ಯೆಂದೆನ ಗಿಷ ಕಮತಿ ಪ್ರ ಪ್ರಕಾಶಮಂ | 
ಜನಯಿಪ ನಿನ್ನ ದೊಂದು ದಯೆಗೆಸಂ ತೊದಟಕ್ಕ ಮಹಾಸ್ರ ಸಾದಮಾ | 
ಜಿನ ಮತಮಂ ಭವನ್ಮ ತಮುಮಂ ಮಜದಿಂ ದವಿನೇಕಿ ಯ ುಪ್ರೆನೆಸ | ೧೦೦ || 
ಕಂ|| ಇದು ಭವದ ಮಳಿನ ಸೌಹಾ | 
ರ್ರ್ರದುದಯ ಮಲ್ಲದೆ ಮದೀಯ ಮಹಿನೊನಸ್ನತಿಯ '| 
ಲ್ರದ ನೆಜಿದೆಂ ಮಾಗ್ಗಂದ 
ನ್ಬಿದ ಕುರುಡರ ನಜದ ಬಟ್ಟೆ ಗುಯ್ವರೆ ಪಿರಿಯರ್‌ || ೧೦೧ | 
ವ|| ಅದಖಾಂದ ಮೆಮಗೆ ನಿಮ್ಮ ನುಡಿ ಮರ್ದಿನ ಸ ಮತ್ತ ಮಾತುರ ನೌಷಧ 
ಭೀರುವಾಡೊಡಂ ಭಿಷಗ್ರೋ ಷಮಾಗದಂತೆ ನಿಮ್ಮ ಪೇ :ಟ್ವುದ ನುಸೇೇಕ್ಟಿ ಕ್ಲಿಸಿದೊಡೆನ್ಸ ದೋಷಂ, ಪುನ 
ನರ್ಶನಂ ಯಥಾಸ್ಥಾ ನಕ್ಕೆ ಬಿಜಯಂ ಗೆಯ್ಯಿ, ಮೆಂದು ಮಕಾ ಕರಕಮಳೆ ವಿಸರ್ಜಿಸುವುದು 


ನ ದೇವಿ 


ನೆಗೆದಂತೆ ನೆಗೆದು ಸುರ ಜೊ | 
ಕ ಗಮನಮಂ ಮನುಜ ಲೊಕದಿಂ ಪೊಗಟಾಸಿದಳ್‌ | ೧೦೨ | 


ಜಟ. "ಮಾಜೀ ಯೈ 2 ನಿಮಗಜಾಯಲಕ 


ದದುಮಂ ನಿಮೆ ಪೇಟ ಮಂದವರೊಳ್‌ ಪರೀಕ್ಸಾಶಮೋದಾರ ವೀರ ವಾಕಂಗಳಂ ನು 
ಯುತ್ತುಂ ರಥಮಂ ಮಗುಬಲ್ರೇಟ್ಟು 


ಕಂ|| ಕಾಂತಾರತ್ಸಮ ನೆಮಗ | 
ಪ್ಪಂತಾಗಿರೆ ಮಾಲಕ್ಸಿ ವೆಂದು ನೆರೆದ ಮಹೀಭ್ಛ ॥ 
ತ್ಸಂತತಿಯ ಬಿಟ್ಟವಾಯ ರ್‌ ಬಿ | 
ಟ್ವಿಂತಿರ ಬಂದಾಕೆ ಪೊಕ್ಕ ಳಿರದರಮನೆಯಂ || ೧೦೩ || 


ಉ|| ಪೊಕ್ಕು ನಿಜಾಂಬಿಕಾ ಜನಕರಂ ಸುತೆ ಬೀ ಬಳ್ಕ ಳೆ ಕನ್ನೆ ಮುನ್ನೆ ತ| 
ತ್ವಕ್ಕತಿಲೌಲೈ ಬಾಲ್ಯದೊಳ ಮಾಗದು ಮಾ ಸಣಿಸಲೆಯಿ ಟು | 
ಬೆಕ್ಸಸರಾಗಿ ವ ಳಿಪೆ ಸಾಲದೆ ಭವ್ಮರ ನಾಗೆ ಬಾರ್‌ಳಲ್‌ | 
ಬರ್ಕ್ಕು ಮೆನು ತ್ತಣಂ ಮಿಡುಕ ರಕ್ಕಟ ಲಪ್ಪದ ರೂಪಿದೆಂಬಿನಂ | ೧೦೪ 


ಪ್‌ 


೦ಶ 


pe 
02 


ಬಿ 


ನಿಟ 


ನಗ 
ಗಿ ಮ 


Fy 


೦ 


ನ 
KO 


pe 


4 


| ಶಾಸನ ಚೂಡಾಮಣಿಯುಂ ನಿಜಯೆಯು “ಮೆಮ್ಮ 


) Ce 


pe 


ಬ 


) ಮಂಡಲಿಯ ನಿಪುಣ 


ತನಯೆ ತಪದಿಂಬೆ'ನಿಂಪಿ | 


| 
| 
| 


ಣಿ 
ಕೆಂ 





ಬುಂ ಬೆಜಗು ಮಾಗಿದ ಜೆ 


ಬಾಬೂ ಬರಾ 


೧೧ 
ಮಂ ಶೊ 


p] 


ನ| ಬಿ 
ಲಂಗಳ 


ೋೋದಮುಂ ಸ 


N) 


೧ 
ww 


ಗ್‌ 





9 ಹಸ ON 
ಸ 
ನ 14 ಹ 
ನಸ kc ನ್‌ ND) 
ಡೆ ಲ ಎ೧ 
ತ ಜಿ ಜೆ 
; ೧(೦ 4 Ws “re 
ME = ಆ 6 
ಎ ಢಿ ಎ ಮಾ ಷ್ಠ ಆ, ಇ 
2 ಐ. 33 oe 01] 
PO) © ಕ ಇ ಪ ೨೭ © | €ಶ 
14 [oN ( e ನ್ಮ ೫” sy 6 
5 1 KR [| 
ದ್‌ ಸ್‌ ಹಿ ಖ್‌ LR; 
ಆ if i ಅ ಡೆ & ಬಾತ್‌ 
ಆ 2 [ವ ಸ ಇಲಲಿ ಇಇ ಬಾಪು 
ss ೧3 ದ. “೯ 9೫೦% 
೩ pe) 3 ಮ ಸ ಡೆ a ಇ ಲ್ಲಿ (ಓವ ky 
ಒತು ಬು ಭ್ರ ಜಟ ಜಡ ಕರೆ ಶ್‌ ಸ್ಟ 
3 ಸಾ B ಡೆ ಕಾ Ko 3 | (2 3 ಆ 2 
2 ಆ ಜ್‌ ಡಿ (ಲ Me 32 | ನ ™ ಇಡ ೬ © 
ಸ ಸ್ತತ ರ ಗ್‌ ಸಪ ಜಿ 
ಒಂ ಲ್ಪ » ಇ 33 RAD 
ನಷ 4) ಇ. ಐ 2) 7] “ಪ L ೦ ೯ ತ Ro ೦ ದು 
32 ಲ್ನ 2 ಡು 12 =» ಇಪ ಇ ಆ ೧ ದು ಛ್ಲ ದ್ಯ {5 vi ‘2 
pl Dn 8 ಲ್ಲ ೮೭ ಬ ಟೆ o ೧೯2 ಇ; 1೪3 Pp ಬೂ Ya ಇ Ya 
bia BGA LEE _ಕ್ಟಿ Br ಸೆ ಹ 
G ಜೃ ಇ 92 ಎ. HAR yp BED GB 
pe 0೦ ೧ಎ pe) ಐ 712 G ಇ ಶೈ ಐ ೯೧ ಲ ಟ್‌ ನ್ಡ 
RSH BB a™ ಠಿ ರ 192 ಇ ಇ NAB 
೨೨ ನಡಿ ಛಡಿ GLE ೧೦ ಜನರ Wy P 
BT ಚಟ ಜಬ (6 
3 2 ಕ| 1 ಟ್ಟ ಕ್ಲಿ ಸ ಪ B30 72 
ಟೆ ಬ ಇ ಬಾ 231 2 ೪ 
3 ೫ 6 391 x4 W1 9 SUPE (2 2 BED | 
ಎ ಚಟಕ ಟ್ಟ ಬ ಬಂ ಯ ಟಿ ಟು on, 
ಜಾ ಇತಿ Te 32 79 NM ಣ 72 78 ಕಿ % ಚ ೦ ಸ್ಸ 3 ೦ 
| © ದಲಿ 32 ವ 32 
ಮ RE ತೂ 
೦. Bp o BP 2೧ © 
A ೧೭0 BAG ಚ 
ಇ 1 a ™ ಐ ಎ೦ ಖಿ ಡು © 
ದ ರ ಜ್ರ 
0 1ನ ಭ್ರ ನ 
3 13 = ಡ್‌ 4 
—=™w 32 » ಡಿ ಧು 
3್ಞ2 ಇ 6 4 1 
ಣು [ 


ಬಿ 
೨ 
ದ 


೯ 


8 || 


ಮಿ 
೨೨: 


ಎ 


ತಪದೊಳಂಗೆಲು ತ 
ದಸಿ | 
`ಲಪರಾಜಿತಂ ವಿರಾಜಿತ ನಾದಂ || ೧೦ 


ರ್ಫ ಶಾಸ, 


ಥ 


J 


ಶ್ರ 
5 


ಚ 


uO 
1 
ನಿ) 
ಕ 
(೧೦ 
ಕ್‌ 
೦, 
ತ 
ಇ 


ಕ 
ಜೂ ಜಿ WW 
ಸೆ ೨ Rp) 
೫% 
ತ ೫ ತ 32 3 ಡಿ (ಬಿ 
HS 283k 
EE) $y I ತ್ತಿ 
೦ ೦ ಬು 30 ಸ ಆ 12 ಸ್‌ 62 Hi 
ಬ B 2 ೦ ಹೆ 1 ೧ 12 
ಫು 6 ಣು C ೫ BD Pa kL ಖೆ 
CN ಛೆ Cc wT 3 
ತ್ರ ಇ. ಎಣಿ ಹ ತೆ G 72 ೯). ( ತ್ರಾ 
ಡಿ ಸ ನ ಹೊ ಅ ಛೆ ಸ 
| 4 3 1 ೪00೬... - ಗ 
5 ಕ | 2 ೦ ಎಸ ತ 
1 ಸಿ 4 ೫ 1 3 ಕಿ ಸ್ತ ಇಲಿ (ಲಿ 3 x ೦ (2 
ಜ್ರ 29 ಛಿ 18 [i (2 ಇ 2 323 ರ. 1 ವ 
2 eo ಸ ೦ i 2 ಓಟು ಲದ Wy) ೦ 
2 3” ೧ ಈ ಇಪ 3 py Y 4 ಇದ್ದಿ 5) 2 ಕ್‌ C ಹ 
ಡಸ ತ್ರ ಬ 100 ಗ ರ ತೆ ಯ = “ಉಬ್ಟು 2 
ಇ 1 ಶೆ 0 a ಸ ಜ್ಜ ಈ ಶ್ರ 
ಷ್ಣ 1 ಇತ ಈ 4 ° a ಟಿ 5H K Ky » 2 ಜಿ ie 
ಈ - ಇ ಇಡು @ 2 2 ಕಿ ೦ Ye 433 Nb) (ನ 
35 ಜ್‌ ಹ ಎಎ ಸೆ © ಇಂ 0್ರಿ I) 7 ೦ ಪ ದ 3 
ಅ 4 p ಆ ಇ ಎ 
ಇಸ ಕಚ್ಚ ಸೆ ಫಾ a ತತ 3 a ರ್ಯಾ 33 ° 
ET 3 ಗಿಂ By ge ನು. ಐ ಗರಿ 
ಪಿ 65 ಪ ಸೂಸಿ ೦ ೫೫ 12 1 2 HC 3 3 1) ಬಿ ಟಿ || 2) 3 ಇಟಿ 
ಸ್‌ 3 G ಶಿ £2 ೨ ' ದ 22 
ಟ್ಧ ಟಿ ೫ ಚ ಬಟ್‌ ಜಟ ಶ್ಚ ಡಿ ex RN ER G ee 178 
ಆ BW 32M ಜ್‌ 2 B ೫3 2 ಸ ಲ ಯ  ಜ 6 ಕ ಸು ಜಿ [4 
2M HE | ಕ ಇ೧ ಸತ ಸೃ ೫ 28ರ SN 
ಕಜ (ಗ್ಗೆ 13 ಜ್ರ ಜತ ತಚ್ಚ ಡೌ 1೫ 9ಕ PR ಚ ಎರ ಓಜ 3 
ಥ್ರ ಹ ಟ್ಟಿ ತಡ ನ ವ ಗತ x8 ಬ ಜಾ ತ್ನ ಲ್ಪ ಹ 
2 0 ಡಿ 41. ಎ c > ಸ ಕ Joe | ನಿ 15 pd ಬಿ R PN 0 ತ 2 ಸ 1 ಜು 
HET ಸಚಿ 3 Sk SYNGE ಸೌ ೪ ಜ್ರ ಜೆ; ಕಳ್ಳಿ 
ಜಿ ಟಟ ಇ ಬ ಇ ಭೈ ಛಲ ಜೆ ಆ 8 ಜಾ ಸ ತಸ ಲಭ BAG ೮ i © 
ಸಥಳ 11183 be gh ಜಥ ಫಡ ಸಕ್ತಿತಿ 
Ks 9 ಇಂ. ಎಟಿ 1) (ಪಿ ಬ 3 ಸ 3೨ ta @ ಣ ಲ್ಲ 7೦ ೯”-್ರ 172 ಬಿ 2 ಸಿ "6 ೩1 1 ಸ po 1 o> 
ಸೋ > 75 o ಮೌನಾ ಇ) a 3 re) | ಣ ಸಾ ನಿ ಸ A Kp ೧ ಹ 6೭ 
ಎನು 23 ಸಿ (3 ಟ್‌ YD 6 3 Te L KS ೨೨. (ತ ಸ ee p ೫3 A 
Vy 60 5 ಮ್‌ ») ) pe A ಆನಿ p (೨ ೫ (2 p £3 Ye 
Ns 20 3 Pp FE 3 ಇ KTM ಲ್ಪ 4 ಇ 12 32.3೨2 ೨ 2 Ww v2 
2 yw Vm 06 o 1° ೮ ೧ ಜಬ » (ದ P ಇ A 
5 ೨2 ve ಡ್ಯ Ww ಗ ೮೮೭ . ವ್‌ ಣಿ ಡಿ ಇಂ ಶೆ 39 
ಜಿ 89 3೭ [9] | Ma HP ಔಸಿ ಸ € ಣಿ ಎ ನಟಿ BR ಟು ಣಂ 
6 (ಬಿ ಬ» ಐ ೨ ೫ ಐ ಬ ತಥ Rm 3m 
4) 0 pp 3 ಪ್ರ ೦. ೧್ಗೆ 2 8 © 
HAS ಬಂ 733 ನಜ ತ್ರೆ ಟೆ 202 
ಸ್ರ a 0 B & pS) ತ) 
ಇ ್ಲು 1 6ಬಿ ನು ಡ್ಡ ಲು ೦, 3 ಜೆ 
Ra ಎ2 ೮ 33 
ಉಂ ಘೌ ನು 13 
ತ 73 ಎ 
ಇ... F853 
ಲ ಲಿ ೧. 
ಚ ಜ್‌ 3 
(ಎ 2 ೨೦ 
a kn 


80 


ಎ 


ಜು ಮೊಟಿಂ ಶರೀರ ಮಾಗಿಸ 


KN 
ಈ! 


ಜ್‌ ಸ್‌ು) 
ಟು 02. 


ಶಿ 


ಹ 


ರೆ ಪರಿಪಾ ವಿತಾಂತೆರೆಂಗ 


ಪೂ 


ರಾಗರಸೆ 


ರೆಂ ನಂದೀ 


ತ 


ರಾಶ 


ಹ 
ಚು ತವು 
ಲ 


ಇಲ್ಲ 
ಇ 


ಳೊ 


ತ್ಯಾಲಯ ಗೆ 


) 


ಲ 


ಲ 


ಮ 


ಮೆಯಂ ಮಾಡಿ ಬಂದೊಂದು ದೆವಸಂ-- 


ಗ 


1 
| 


ರ ಗದ್ಯ ಹ 


ಇದು 


ಶ್ರೀಮದುಭಯಕವಿ ಚಕ್ರನರ್ತಿ 
ನಿರ್ವರ್ತಿತಮುಂ 
ಅನ್ನು ನಭಕ್ತಾಭಿಧಾನ ವಿದ್ಯಾನಿಧಾನ ಮಲ್ಲಸಾರ್ಯ 


2 


ಜಚೂಡಾಮಣಿಯೊಳ್‌ 


2 


ಚತುರ್ಥಾಶ್ಯಾಸಂ,. 


೫ಆಾ 
pa 


| ಈ 


ಮೂಸ್‌ 
ಪಂಚಮಾ ಶ್ವಾಸಂ. 


ಲ 
1 


|೨| 


| 
| 





ಒಪ್ಪ 
ಗ್ರ 
[3 


ದ್ರಿ ನೆಯಿ ದಂ 


ಹ 


ನಂ | 


ಮು 
೦೨. 


[a 


ನ ಂಡೊಳೆಗಂ ಲಾ 


9 


೦ ಪೊಡವಟ್ಟಂ | 


KN 


ಯಂಗಳೆ 
ಇಯಂ | 
ದ್ಧಿಯಿ 
೦ದು ಬಲ 


KN 


©) 


Hd 
ಬ್ರರಿದ್ದ ಅ 


೪ 


» ಬಲಾಕೆ ಯಥಾಕ್ರಮ | 


ಗಿ 


೧ 


ಅರ್ದ ವಿರಾಜಿತ ಪದಿ | 
ನು 


ಪೊದೆವ 


KS) 
ಮಂದಿರದೊಳ್‌್‌ ಕಂಡ ನೊರ್ವ ನಂಬರ ಚರನಂ || ೪ || 


ನಾಟು ಮಕ್ಸತ್ರಿಮ ಜಿನಾಲ 


ಬೇಕಿ ನುಡಿ ಬೇಜಿ ಕ 
ಬೇಜೌಿನಿಸದೆ ಕರಣ ಶ 


ಕಂ|| ಬಂದಿ 


ತಂದುದು ಕಾಣ್ಯೆಯಂ ತನಗೆ ತರ್ಪವೂ ಆಂತದ ನಿಂ 
ಓ. 
ಕಂ| 
ನಸ 


11 


ವ॥ ಎಯಿ ಕ್ರಮದೊ 


ವ।। ಕಂಡ 


ಉಃ 
ವ| ಅಂತು ದೂರದೊಲ್‌ 


ದೇವರೆಂ 


[ 
| 


ಣಾ 
pS 


ಎಮ 


೧. 


'ಶ್ರರ ನೀನು ಮಿಂತು 
ಐ) 


Pee 


[1] 


ಇಂತಿಫುರಾ 


(2 


[2 


ಡಾ 
Ww 
"ve 


32 
WB 


1೭. 
2 


33 
ು 


“ಐ 


5 


ಡಿ 


33 
32 
ಟಾ 


ಖಂ ಸು 


[ವ 
3 
ಆ 


೧ 


IC 


| 
1| 


mal 


\ 


ಚರಂ! 


[J 
N 


[a 


ವಾಗೊ 


pa 
Ww 


ಲ 


ಪುರಂ ಜೆಲ್ತಿಂ 


ಇಂತೆಂದ ನೀ ಜಂಬೂದಿ, 
೨ 





| 
(| 


ಮಾಗೊ 


ಲ 
ನ 


ಪಣಚಮಾಶ್ಚಾಸ೦ಂ. 


ಗೆ ನೂಪುರ 


ಮಾದೆ”ನಿ ಮನೊ” | 


ಧರ 
[9 


ಉಂ ನಿದ್ದಾ 


೧ಬಿ 


೦೬ 


ಗಣೆಗೆ ದೊಣೆವಾ | 


ಮಿ 


ಆ 


> 


೨ 
ಇ 
ಚಿ ರ 


PRR 


4 
ಕಪಿ 


ಮಗಂ ಬಳೆಯೆ 


0೨. 


ರ್ತಿಯೆಂಬ ಪಿರಿಯ 


A ಸಟ 
ಊಂ 


ಐ 
ತೀಯಿಂ ಕಿಚಿಯ ಲಾಮ 


್‌ 
ಪಿ 


ಕಂ ಸಕಳ ಕ 


| 


| 
ಕ 
(| 


ದುಖೊಃ 


ಪ y 


pe) 
ರ್ಪಿಂ 


)ಿಲಸದತಿ ಮೃ 


ಯಂ ಮಂಜರಿ | 


ಬಬ 


೦ 


ರಕದಿ 


A (21| 


ಟ್ಟು ವವೊ 


), 


ಪ್ರ 


0) 


ನಿಕಾಮ ಕೋಮಳ ವಿಲಾಸದಿಂ 


| Ac! 
ot 


ಇಪ್ಪುಗುಂ | 


ದು ಕಿರಣಪ್ರಭೆಯಪ್ಪುದು ತಪ್ಪದೆ 


೨ 
ಕ್ರ 


ತ 


೨ 
ನಿತ 0 
ಆ 


ವೆ 
[SON 


೨ 
ತ್ರಭಿ ನಯ 


ಸ್ಯೀತಿರ್ಮಾ ಲೆಯಂ 


oes 
0 
ಯ್ರು 
ಆ 
pe 
u 
» 
9 
$ 
ತಿ 
$3 
ಈ ದ 
ಸ್ಸ 
೪% ಚ್ಚ. 
wx 
a 6 
CN 
ಬ ನ ್ಣ್ಮ 
4 
pRB 
ಇ ಹ್ತ 
kes 
ಆ ಯಿ 
ಬ ಜಟ 
ಇ ಎ ಇರ್‌ 
ಚಿಹ ೦ 
ಇಪ oe 4 
ಇ. ಧೌ 
wa 9 
೩ ಕ್ತಿ 
Ne 32 
3% EB 
೧482 
58% 
& wR 
ಇಂ B 
ಸೆಕೆ 
ಇಕೆ 
2 1 
“x 0೦ 
ಇಂ 329 





| 
( 
ಣತಿಯೊಳ್‌ ಸೆಣಸಾಗೆ ನೆರೆವವೊಲ್‌ ಯೌವನ ದು | 


ನ್ನ್ನ ತ್ರಿ ಸ ತ ಸ 





ಬಿ 
ಭ್ರ 
ಇ 
[3 
Ll 
ಡೆ 
₹( 
ಲ 
. 


ು ಗುರು ಜನನಿನುತಂ | ೧೮1 
ವ|॥ ಅಂತು ಯೌವನಂ ನಜ 


ಸಿದ್ಧ ಕೂಟ ಒನೆ ಇಂದ್ರ ಮಂದಿರ 


ಸಂಚನಿಯೊ ಳುಪವಾಸನಿರಿತೆಯಾಗಿ 


ದ್‌ K 
[N) ಅ ೦ 
ಲ ಜ್‌ ಮು ದ್‌ ಮ 
ದೊರ ಶಿಸು ಜಾ (ಜಿನನ) ನಭಿಸೆೇ ಕಸ್ಕೂವ ರ್ವಕ ಮಷ 
೧ 


5 

ಚ 

ಗಿಂ ಜನನಿಗಂ ತಮ ಣ್ಣ ನಪ್ಪರ್ಕಕಿ” ತ್ರಿ 7ಗಂಸೆಃ ನೆಯ 
pod —— 


ಸಷ EN ಚೆಂಬೊನ್ನ ಕನ್ನೆ Mp; ಫೋಪಳಂ ಜೃಳವ 
€ 


ರ್ಚನೆಗಳಿಂದ ಮರ್ಜಿಸಿ ಬಂದು ೩ 


ಚಂ|| ಅಮಿತ ಮದಾಲಸಾಂಗಜಮತಂಗಜನೊ” ನಡೆಗೊಂಡನಂಗ ಜಂ | 
ಗಮಲತೆಯೋ ಮಜೋತ್ವ ಕಳೆಹೆಂಸೆಯೊ ಚೆಸತನೆನೆತ್ತ ಚಿತ್ರಮೊ | 
ಸಮದ ಮನೊ್‌'ಜಕೆೇತ ತನಣಿ ಸೊ ಕಣ್ಮಸಿಯಿಟ್ಟಿ ರಲಂಜೊ ಕ ಜಾ | 
ಸಮೊ ಕುಸುಮಾಸ _ಚಕ್ರಿಕರಚಕ್ರ ಮೊ ಕಾಂತೆ ಬಸಂತಕಾಂತೆಯೊ” | ೧೯: 


ವ॥ ಎಂದು ಬಗೆದು ಮಗಳೇಜುಂ ೫ ಜನ್ನ್ಮನಮುಮಂ ಕನ್ಯಾಪ್ರ ಪ್ರತನಿಯತಮಾದ Bh 


ಸೌಂದರ್ಯಸಂಪೃತಿಸ ನ ಲಾ ವಣ್ಯ ಸೆದಾ SNE ಬಗ್‌ 


ಮ|| ನರರೊಳ್‌ ಮತ್ಸುತೆಗಿ” ಸ್ವಯಂಪ್ರಭೆಗೆ ನೋಟಯಾರ್‌ ಧನ್ಯರಾರ್‌ ಮಾನ್ನರಾರ್‌ 
ಹೊರೆ ಯೆಂದಂದವನಿ?ಶ ನೆಬ್ಬು ಬೆಸಗೊಂಡಾಗಲ್‌ ನಿಮಿತ್ತಜ್ಞ ನೆಂ || 
ಬರ ಭೂಗೋಚರರೂಳ್‌ ಪರೀಕ್ಷಿಸಿ ನಿಮಿತ್ತಾಂಗಂಗಳೂಲ್‌ ನೊಡಿ ಕೆಂ | 
ಡಿರ ದಿಂತೆಂದ ನಧೀಶನಂ ಬಗೆದು ಕೇಲ್‌ ಪೇಟ 0೦ ಖಗಾಧೀಶ್ನರಾ | ೨೧ | 
ಭರತಕ್ಷೇತ್ರ ಲಲಾಮ ಮುಪ್ಪು ದು ಸುರಿಮ್ಯಂ ನಾಡು ತತ್ಕೌದನಂ | 
ಪುರಮುಂಟಿಂತದುವಂ ಪ್ರ ಜಾಪತಿ ಮಹಿ” ಪಾಲಂ ದಲಾಳ್ಗು ಂ ಜಗ 
ಕೈರಡುದ್ಯನ್ಮದ ಚಟ) ತದುನಿನ್‌ ಪಾಲಕಂಗಿಷ್ಟ ಸುಂ | 
ದರಿಯರ್‌ ಸುಂದರರೂಸೆಯನ್‌ ಸೂಬಗೆಯರ್‌ ಕೂರ್ತಿರ್ಪರುರ್ವೀಶ್ವರಾ | ೨೨ || 


[<8 


|| ಆ ವಧುವಿರಿರ್ವಶೊಳೆ ವಿಜ | 
ಯಾವತಿಯೆಂಬರ್‌ ಬಿಕೆ ನಿರಿಯ ಮಹಾ | 
ದೇವಿ ಮೃಗನಯನಯುಗೆ ಮೃಗ | 
ಯಾವತಿ ಕಿಳಯರಸಿ ಯಾಗಿ ಸಲೆ ಪಲಕಾಲಂ | ೨೩ || 


೧ನ 
ನುಮೆಂಬರ್‌ 


ಸ್ಪಷ್ಟ 


[4 


ವ॥ ಅಲ್ಲಿ ನಿರಿಯರಸಿಯ ಮಗಂ ನಿಜಯನುಂ, ಕಿಜಿಯರ 


ದ 


ುದೇವರಾಗಿ ಪು 


ವ ನಾಸ 


೦ 
N 


ಬಲಜೆ 


ಮ ಇರಿ 
ಯೂ 


ರನಸಗ : 


ರಿಪು; 


೨೫ | 


ಲೋಕಂ ಮಾಡಿದ ನಖಂಡಭೂಮಂಡಲಮಂ | 


ಸಂದು 


ಸ 
ಮತೆ 


ಇಶದಿಂವ 


9 
ಇದಾದ 


ಜಾ 
ಸೌ 


೧೮ 
wu 


ಅಟ 


ಲನಮ ನಪ್ಪುಕೆಯೆ 


ಜಯಂ 


ನಿ 


ಮು 
32 5 
ಇದೆ 9 
3 
7 TW 
© 1 
3) 
mi 3 
2B 
೬) ಸ 
WD a 
2 
pe x 
ಬ 
3 [93 
22 ನತ್ತ 
ಕ ಅ 
ಜಿ 6 
ಸ. 
A ವು! 
ತ [2] 
ಗ 
೧2 ಎ 
೫ 3 
ತೆ 
ww 
ER 
5) ™ 
<b} WP 


ಮ|| 


po] 
) 
«4 
೦ ಸುಜಂ 


೫. 


ಸನ್‌ ಕೋಟಿಕಾಂ 


WM 


೧ 


| ೨೬ | 


ಗಕ್ಕುವೆ 


ಎಲ 
(ಎ 


<, 


ಳಕಾಪುರವರೇ 


೨ 


ಅದಲ್ಲದೆಯು ಮ 


ಶ್ನರಂ ಮಯೂರಗ್ರೀವಂಗಂ ನೀಳಾಂಜನೆಗಂ ಪುಟ್ಟ 


೪ 


ತ್ಲ 


೧ 
ಟು 


pe 


ಬ್‌ ಖಪೋರ್ದ 


ನಾಂತ ದಂತಿಶಿಶುವೊಲ್‌ ದಿಗಂತಿಯೊ 


ಕಾ| 


ರ್ದ 


ಲ್‌ ದಾವಾಗಿ, ಗೊಡಿ 


ಮೆಗಣಂ 
ಫಾ 


ಬಿಗಿ 


ಸೊ 


ಠಿತಿ 


ಆ 





ಬ 


ಬ್ಬ 
ಟ 


0 


ಲಿ 


ನನಕುಂ€ 


[7] 


ಮೆಗೆ ಸಂಗಮದೊಳ್‌ ಪರಭಾಗ ಮಾಸ್ತಯಂ | 


ಪ 


° 
ಸು 


ಸೌ 


$ 
ಲ: 


ಷ 


ರ್‌ ವಿಜೆ ಕಲ್ಪ ಬತಾ 


FE) 
0) 


ಮಲ 


ನ॥ ಆದಳಿ೨ಂ ನಿಮ್ಮ ಕೊಂಡಾಟಿದ 


86 


ನ 


ರ 


pe) 


pS 


ನ ಎಂದು ಸಟ್ಟಸೂತ್ರದೆರಡೆಳೆಯುಮುಂ ಗಂಟಿಕ್ಕುವಂತೆ ಪರಂಪರಮುಂ 

ಣ್ಬಂ ಪುನರ್ನವಂ ಮಾಟ್ಪಿ ಬಗೆಯಿಂ ಎನ್ನ ನಿಂತೆಂದಟ್ಟಿದ ನಮ್ಮರಸಂ, ತನ್ನ ಮಗಳೆಸ ಕನಾ 
ಲ್‌ ಎ 

ತ್ನಮಂ ಸ್ವಯಂಸ್ರಭೆಯಂ:- - 


ಉ|| 


ಕಾಂತಿಪುರಾಣಂ. 
ಕೆ 


ಹ ದ್ದುದುದುುದುೆರೂೊಡ್ಪಔಇಘ ಪ ಖೂ ಜಾಣಾ ಣಾ 





ಕಂ) ಕಿಜ್‌ಿಯವ ಳಾತನೊಳಲ್ಲದೆ | 
ಫೆಳರೊಳ ಸಂಪೂರ್ಣ ನಿಜಮನೋರಥೆ ಸೆಜಿಡೆ”ಂ | 
ಮಬಟಾದುಂಬಿ ಪೂತ ಚೂತಡೊ | 
ಳಜಗುಗು ಮೆಜಗುಗುನೆ ಸಲ್ಲಿಕೀ ಸಲ್ಲವಡೊಳ್‌ || ೨೯ 1 
ಎನೆ ಖಚರಾಧಿನಾಥ ನವಧಾರಿಸಿ ದೂತನ ನಿಂದು ನೆಂಬೊನಂ | 
ುಫಮೆನಿಸನ್ನೆನಂ ನಯದಿ ನಟ್ಟ ದೊಡಾತನು ಮೆಯ್ದಿ ಪೋಗಿಸೌ 


ಮಹೀಪತಿ ಮಂದಿರಮಂ ತದು 


ಇ aL 
2. 
a. 
2 
೦ 
(೭. 
ತ 
[50 
6೮ 
pd 
ಓ. 
£ 


ಲಾಸಂ ಮತ್ತಾ ಮಿ ನಿಮ್ಮ ಭಾವಂ ದೇವಾ | ೩೧ || 


ಜ್ವಳನಜಟ ವೈರಿಭೂಭೃ | 
೧ ವ್‌ pS a ಳಂ 
ಜ್ಯ್ಯ್ಯಳನೆಂ ನಮಿ ಬಾಹುಬಲಿ ಮಹಿ ಭುಜರಿಂದಂ || 


ತೊಲಗದದಾಮುಂ ತಾಮುಂ | 
ತೊಲಗಿಸೆ ತೊಲಗಿದುದು ತಮ್ಮ ವರ್ತನ ನಾಗಲ" | ೩೨ || 
ಇಂ 


( 


ಕಂಪಿನ ಪೆಂಪು ಸೊಂಪು: ಯೆನಲ್‌ ಡೊರೆನೆತ್ತ ನಮೇರು ಮಾಲೆ ಯಿಂ | 
ಪಂ ಸರಿಚುಂಬಿಸಲ್‌ ಬಯಸಿ ಬರ್ಸ ಳಮಾಳಿಕೆಯಂತೆ ನಿಚ್ಚ ಶಿ | 
ಚ್ಚಂ ಪುನರುಕ್ತದಿಂ ಖಚರ ಭೂಚರ ಕೋಟ ಮರಲ್ಬು ಬೇಡಿ ಬಾ | 
ಯಂ ಪೊಳಪುತ್ತು ಮಿರ್ಪುದು ಪುರೋಪವನಾಂತರ ಭೂಮಿಭಾಗದೊಳ್‌ || ೩೩ | 
ಕಂ ಆ ಯುವತಿ ರತ್ನಮಂ ಭವ | 
ದೀಯಾತ್ಮಜ ಪುರುಷ ರತ್ನದೊ೯್‌ ಕೂಡುವಭಿ | 
ಪ್ರಾಯಂ ಪ್ರೀತಿಲತಾ ಶಾ | 
ಖಾಯಮ ನಡದ-”ಸೆನೆ ಯೆಂದು ಖೇಚರರಾಜಂ | ೩೪ || 
ಒಸೆದಟ್ಟಿದ ನಟ್ಟಿದ ವಿಭು | 
ಗೆ ಸಂತಸಿಂ ಮಾಡಿ ಬರೆದ ಮಾಜಕೋಲೆಯ ನೆ || 
ಯ್ಧಿ ಸಿದೂಜೆ ನಡೆಯುತ್ತುಂ ಬಾ | 
ಚಿಸಿ ತಡೆಯದೆ ಬರ್ಕು ಮಿರ್ಕುಮೇ ಖಚರೇಂದ್ರಂ | ೩೫ |) 


67 


ಪಂಚಮಾಶ್ಚಾಸಂ, 


ಉ| ಎಂಬುದು ಮಂಬುದ ಧ್ವನಿಗೆ ಪೆರ್ಚಿದ ಮತ್ತವ 


ತೆರಾ| 
" ಮಗಂದಿರಿ | 


ರದ 


ಯೂ 


ಗಂ ಬಗೆಯಂ ಪಳಂಚಲೆಯೆ ತನ್ನೆರಡುಂ ಕೆಲದೊ 


KN 
ತ 


೪ 


px 


47 


ನ ಗಿರ್ಕೆಲದ ಬೀಟಲ ಕಲತ 


ರ್ದಿಂಬಿನಮಕೆ 


, ಬಂದ ದೂತನಂ ದಾನ 


ಜು ಲೋಕವ ನಾಳ ಂತೆ ಗೆಯ 


0 ಸಂಶಸಂ ಬಡಿಸಿ ತ್ರಿಪಷ 


pe 
02. 


ಛ್ಭು 


9 
N 


ವ॥ ಕೆ 
ಸನ್ಮಾನಾದಿಗ 


ಐ 


KY) 


NS) 


ಲಿ 


ಪಾಗುಡಂಗಟ್ಟ ಸೆಂ 


ದ್‌ 
೮ 


ಗಮನನಾಗಿ ನಿನಿಧನದನದೀನಗನಗರ ಜನ 
2ಜಕೇತನ ನಿನಿಷ್ಟ ನೊಡೆ 


ತ 


[SSIS POR ಜಂ 


ಬಾಕ ಇರು ವಾರಾ 


ಕ್ಕೆ 


ಪ್ರ 
ಗ್ದ 


ವುದು ಮಾತನುಂ ಗಗನ 


ಗಮಟ್ಟು 


ವೊ 
ಕಾ 


ರ್ಮ ಗಗನಚರೇಂ 


ಲಿ 


ಪಾತಿತ ಸಾಷ್ಟಾಂಗ ನಾಗಿ ಕಂಡು; 


ಶಿ 


ಬೌ ಲಗಂ 


ಳನಿ 


೨) 


ಸಂ 


೦ ದೂತಂ ಪ್ರಜಾಪತಿ ಪಾರಮಾ | 


ಪು; 


— ಸು 
೦ ರೋಮಾಂಚ ಕಂಚುಕಿತಾಂಗಕಂ || ೩ 


[J fe ೪ ONE) 
ಹ್ಯಾ ನಾತ್ರ 


ತ 


ಂತ ಊ 


ko 
೪ 
NS) 


ರಸವಾದಿಯಂತೆ ಜಳನ 


( 
| 


ಗ್ರ 
ಟಾ 


9 


೪ 


ನೂತನಮು ಮಸ್ತು ಮೊಂದು ಲಗ್ಗಮಂ 


ವ 
ಅ 


10 ಬರಿಸಿ ತದಾತನಮು ಮತ್ಯಂ 


A 
[5 Bx 
2 1-p 
23 3 2 
12 
> ೦ 72) 
ಸ 

ಹ ೦ 
J ಬಜ ಬ 
ತೆ pel 23 
HB 
೫ 3 é 
1೭ 2 

2 

ಜ್ನ ನಪ 3 
ಇ ಸಸ 
» 33 
ಚಿ 

೦ ನ 
ನಜ ೨ 
RJR 
< RW 
ಥ ಇ ೨2 
a c 
೪ ಡೆ 
ಠಿ 
2 L 
B pT 
™ ೫ ಯಜ 
ಸ್‌ 10 
22 ವ 33 
13 
ಡು 3 

ಚೆ 
wm ್ಷ 
ಇ mw 
ಟ್ರ ೧ ° 
py pC Ko] 
ಈ | 

2 
7೧ ವ್ರ 9) 
3 3 3) 


NB) 

ಲಿ 

(ಸ 
| 
18 
lL ಇ 
ಜ್‌ 
a ಟೆ 
2 ಸ್ಮ 
ಇಸ್ಟ 
ಬ ಕ್‌ 
8 3 
NM ೪ 
Ha 
ಬ | 
ಇ ಬೆ 
13 3 
. Ke 
೦ 7೧ 
ಆಃ 
ಸ್‌ 
8% 
8 
4) 0) 
ಖೆ 
ತ 3 
13 pS 
೦೮ (ಎ 
ಟ್ರ 
ಇ 
ನ 
gm 
a2 ಸ 
ತ್ತ 
>. Ye 
¥ ಚ 
13 ಬ್ರ 
ಎ 
ನಾಟಿ 
32 
63 Ne 


ಗಸದೊಲ್‌ 


ನಿವ ತಾನೊನ ಯಾ | 
ಬ 


ಹಂ ಖಗ ಕ 


N 
ಈ 


ವ 


ಅ 


ನರ್‌ 
Uv 


ಕೆಯ ನೀಕೆ ಸ್ವಯಂಪ್ರಭೆ ಯೆಂದಜಿಃ 


PRE) ಮಿ 
ರೂಢ ನಿ ಬರ್ಷ ನಸ್ಮ | 


ತೆ ಸೆ ತುರಗಣ 


ಬಾಗಿ ಬಂಬಲ್ಲರಿಯಿ. 


ಕರಿಸುತ್ತಿ 


ದಿ 


ದ 
ಲುಳಿತ ತಟದಾಮ 


ಜು 
ಚಿ 
Ye 
ಬ 
ಚ್‌ 
ಲ್ಯ ಇಡಿ 
ಐ 
|S ಡಿ 
ಡಿ 
ಜು 
® 
Ya ಐ 
ಜ್‌ 
೫» ಚಿ 
ಸ b 
KM ಇ 
ಬ ಸ್ಪ 


80 ಶುಂತಿಪುರಾಣ” 


ವ॥ ಎಂದಜಾತಪೂರ್ವವಿಸ್ಮಯಸ್ಥೆೇರಮುಖರಾಗಿರೆ ಬಂದು ರಾಜಗೇಹಮಂ ಪೊಕ್ಕು ಕಜು 
ಮಾಡದೊಳ್‌ ವಿದ್ಯಾಧರ ರಾಜನ ನಿರಿಸಿ ಸ್ವಯಂಪ್ರಭೆಗಂ ರಾಣೀವಾಸದ ಕನ್ನೆನಾಡದೊಳ್‌ ಪರಿವಾ 
ರಿಕಾ (ದೌವಾ ರಿಕಾ ) ಸಮೇತಮಿರವಂ ಮಾಡಿ ಮಜ್ಜನಭೋಜನಾದಿ ದಾನಸನ್ಮಾನಂಗಳೊಳ್‌ 
ಜ್ವಳನ ಜಹಿಯಂ ಸಂತಸೆಂ ಬಡಿಸಿ ಪ್ರಜಾನತಿ ಮಹಾರಾಜಂ ವಿವಿಧ ವಿನೋದ ದರ್ಶನಾನಂತರಂ 


ಬ 


ಪುಣ್ಯದಿನದೊಳ್‌ ತ್ರಿ ತಿಪ ಸ್ರ ಷ್ತ್ರನಂ ಸ್ವಯಂಪ್ರ ಸ ಸರಾ 
ಕಂ ಸಾರತರಕ ಖಿ ಅ 
ದಾರೋತ್ತಮ ಕಲ್ಪಲತೆಗ ಮಭಿವೃದ್ಧಿಗೆ ಪೊ | 
ಯ್ನಾಕರಿಅಕವಂತಾಗಿಶಿ ಕೆ | 
ಯ್ನಾರೆಜಕಿದರ್‌ ಖಚರಸತಿಯು ಮವನೀೀಸತಿಯುಂ | ೪೦ | 





© 


ಹಾ 


ನಿರುತಂ ದಂಪತಿಗೆ ಧರೆಗೆ ಪೂಣಿೀಯೆ ಧನೋ || 
[8] 


ತ್ತರಮಂ ಸಮನಾದರ್‌ ಬಡ | 


ವ ರೊಡೆಯ ಶೆಲ್ಲರ್‌ ಸಲಿಲ ರಥನ ರ್‌ ಧನದರ್‌ | ೪ | 
ವ॥ ಎಂಬಿನಂ ಸಪೊಸಯಿಸಿದ ವಿವಾಹ ಕಲ್ಯಾಣ ವಿರಾಮದೊಳ್‌ ಬೃಳನಜಟಯು ಮರ್ಕ 


ಕೀರ್ತಿಯುಂ;--- 
ಕಂ] ತಲೆಬಳಿವಳಿ ಯೆಂಬಿ'ಕ್ರವೆ | 


ರಿ 
ರುಳ್ರೊಡಮೆಗಳಂ | ೪೬ | 
ವ|| ಅಂತು ನಿರ್ವಹಿಸಿದ ವಿನ ಇಹವ್ಯತಿಕರ ಪರೆದ ಪಡೆಮಾತ ನರ್ಧ ಚಕ್ರವರ್ತಿ ವಿಜಯಾರ್ಧ 
ಶ್ಲಲಮೂರ್ಧವತರ್ತಿ ಕೀಖಾವಳ ವಿಲಾಸ ಸಮಗ್ರೀವ ನಶ್ಚಗ್ರೀವಂ ಕೇಳ್ದು: 
ನಿ 


ಲ 
ಕಂ ರತ್ನಂಗ ಳೆರಡಶೊಳ್‌ 





ಯತ್ನಪರರ್‌ ಜೆ:ಸಿಗಂಗೆ ಕೂಸಂ ಕೊಟ್ಟಿರ್‌ || ೪೩ | 
ಕೊಟ್ಟೂ ಡಮೇಂ ಕನ್ನಿಕೆಯಂ | 
ಕೊಟ್ಟೂಂಗ ನಿದಾಗದೆಂದು ಕುಡೆ ಕೊಂಡೆನಗೇ || 
ಗೆಟ್ಟಪುದೆಂದು ಮನಂ ಪೊಲೆ | 
ಗೆಟ್ಟರಿ ಕೊಂಡಂಗ ಮೆನಗ ಮಣಿಯ ಲ್ಕಕ್ಕುಂ || ೪೪ || 
ಶಾ ಎಂದಾಗಳ್‌ ಏಳಯಾನಿಳೋಚ್ಚ ಳಿತ ಕೂಸಾರಾರವಂ ಖೇಚರೆ*0 | 


ದ್ರಂ ದಷ್ಟಾಧರ ನಾತ್ಮಬೀಕ ತಳನುಂ ಪೊಯ್ದೆಲ್ಲು ನಿಂದಾಗಳಂ || 


ತೊಂದುಗ್ರಂ ಕರಿ ಪಟ್ಟ ದಿಂ ನಡೆವವೋಲಾಸ್ಟಾ ಕರ ಬಂದು ನಿಂ | 
ದಂ ದೌವಾರಿಕ ಫಸ ೪ ಸ್ಪುರದುರುಶ್ಮಶ್ರೂತ್ಯರಂ ಭೀಕರಂ || ೪೫ | 


N 


22 p 
12 ಬ ವ 
2 ೦ 2 ೮ ಆ 3 
2 9 © ಣಿ x ಸ 
೧ ಹ ಆ] ಚ A 
ಭನ ಮು ೧ Is ಎ ಣಿ 3 
13 ಜೆ ಟ್ರಿ eee ಇಮ್‌ ಬ 
2 pi ಎ ಯ ಹ 
ಟೆ ಇ. ವ್ರ ಡೆ ಪಾ ಳ್ಳಿ XA 20 
ಹ ಗ್ರ 32 ಟಿ ಕ ಟ್‌ 
| ಸ ಸ್ರ ಯ fs OO ತ 
1 [! xs ೧ c ೦ 7 3 <೧ ಕು ಇಲ 
% z 5 ೨ ೧ - <2 ೧ 3 ದು 4 ಚ್ಟ 
ನ್‌ - ಟ್ಟ ಹ ಖಿ ಚಿ PY ಹ ಕ್ಕೆ ವ » ಭಿ 
— ನ ಜಾ ಅರಿ ವ 8 ಣಿ > 
ತ! - ಎ ತ ) K ಇ 12 2) 1 ಅ ೧») ke 2 
ಪು ಲ. ೪) c) Fed ಎ x» ಡು ಎ ಡಿದ ನ ಇತ್ತ ಈ 81: 
ಸ 12 ME ಈ 12 ಹೆ ಇ ಾ ಧಿ PR: ಗ್ರ ೦ ಇ 
[Cl ೨ 12 ಶ್ರ a> © A © mm G ಬಿ ಟಿ 4ರ 2ಎ. 2 2 ತೆ 
೨ ಡ್‌ [es = WR ಫ್‌ ವ ಬ ಟ್‌ 1% 2 ೦ 3೭ 
ಸ ಸ ಘಾ ಇಟ ಟೂ ಕ್ವ 
5 ™ ಸಾ pS yk 1? ಇ 5 BN 12 Ya “ ಎ. ೦ ಜಿ pe 2 32 Pa 
2 ತತ ೧ x ೨ ೧ pi ೨ 2 32 ಅ ವೃತ್ತಿ 8೪) 2 ಇ೨ ಇಂ 
ಯೂ ಐ? ರ ಹ ಡು 
ಬ ಟ್‌ ಬಜ ಇಟ್ಟ ಈ 13 13. ಇಗ ಪ್ರೇ #2 ME $n ನ 
ಸ 1 32 ೦. ಣ್ದ ಕ ps SE NR (ಎ ಜೆ? ಬ ಲ (ಭ್ರ ತ್‌ wt RKB 11] ಫಿ 
AT AS EAE 8 A ಸಾ ಉಚ ತ್ತ ತ್ರ ದಾ ಬ ಗ um 
ಬ BE 3% dru he ಸ್ಟ ಟ್ಟ್ಷ ಟ್ಟ ನ] ಗಾ 
ಹ 33 ಡಸ ಸೈ 1 2 ಖು IE ೫ ಜ್ರ ಕೆ ತಾ ಚೆ 2 w 
ಇ ಪವ ಇಬ 33 ಡೌ ಇಇ BAP ೬ ೪೫೬ ow ಭ್ರ 7 (ಸ್ಯ ಹನ Ls 
ಗ ಗೊ 5 ೦ 75 ಚೆ ಎ [0 ನ a 32 - 3 0m 5 B 
ಎ 1 ಆ 288೫ pa p ಸ) ಡ್‌ ಎ WMA ANG MD ರೆ ಬಟ ರಯ್ಯ ಓ 3 ಗ್ದ 
pk Hp EN NG ಸ 
೪ 1%. ಡಿ ಇ "ಭಟ ಡಿಪಿ 1) ಉಲ 33 ಇಟ್ಟಿ AAO ೨ , a 
Pott ALPE 28 Sy 11 ಸ್ಪ ಸ್ತಿತ STE 
ಸಿ ಡಿ ಆ ಲ ೨ ಛೆ್ಲಛ್ಲಿ ಜ್‌ < 7 } ಲ್ಲಿ 
gS ಸಿಕ್ತ ಹ ಇಸ ಎ ಗಯ ಯ ರಂಡಿ ತಟ 
೧. ಇ) & ಆ ಕಿ ಆ £2 10 ಲದ ೮ [Ya ಜ ಯ] 4 ಕ್ಷ 
mE EES ಸರ್ಡೈಶೈಶ್ನಟ್ಟಿಷ್ಟೆ ಇಂ ಜಹಾ 1 ಕ *ಸ್ಸಿತ್ಸ”“ಏ್ಣಿೆ್ಳಿ ತು 
9 (9 (' ನೃ ೫ ೫D _ ( > ಸ್ರ 2“ ಡೆ ಇದ್ರ pe A ವ್ರ ೦ 5 WwW 0 ೦. (೨ 6೭ ™ 3 
2.3. ೨೭ ೫ 1ಡಿ 2.0 ಲೈ ಐ ಜಾ pd ಇ 2 © ೫ 3 2. 01 ಇ9 B a 
ಜೆ ಇ ಡಿ wm TR ONS ಬಜ ರ ಜೃ a 
ದ 12 2 SE ಜಿ (ಡಫ 
ಜಿ ಇ ಕ್ಕ 2 ಬಾಸ್‌ ಅ ಒಟ್ಟ ಶಕಿಸಿಜ ಕತತ 
ಕ £ 5 ನ nes (ಲೀ 
» ಗ್‌ w Bax Mo 18 12. ( ಛೆ ಕೂ ಶ್ಹ್‌ 
2 X= ಜ್‌ ©: ಎ 33 ೦ 
LE SRE ೫10 ಟ್ಟ 
o 7 44 ಶೆ $ ಕಷ್ಣ EER 
ಳು ಇ ಇ 07% a PC ಸ್ಯ AA 9 A 
° 0 ಇ 6 7೨೫.7೨. © 32 62 
ವಾತಾ KR ಇ ಡಿ ಸ 32 ಸ್‌ Ww 32 
32 Pm =n ಜು ನಿ 6ನ 
K (ಬ ೬3 38 5 ನೆ pre 
2 ೧2 ಗ 
3 ew 


ಡೆನಗೇಂ ತಡನೆಂಬ ತೆಅದಿ ನಿನ ನುದಯಿಪುದುಂ || ೫೦ | 


90 


ವ।। ಚಕ್ರವರ್ತಿ 


ಮಟ್ಟೋಡಿದ ನಂತೆ: 


೨ 


ಕಂ] ಆಯ 


ಲ 


ನಿದ್ಗೆಗಳಂ ಕಾ 


ಕಂ ಆ ಸಮಯದೊಳರಿಬಲ ಸಂ | 


ಆ 
sd 


| 
ಖೌ”ೌರಂದಾದಾ 


೨ 
0 


ಎರಡು ಬಲಮುಂ ೮೭ 


೫ 


RR) 
5) 


ಇಂತಾಗಲ್‌ ನಿಂ 


ES SS 
ಕರಿ ಹರಿಯ 


ದಾ 
FS 
ತು ಸ್ತ © 
: B 
೦ 23 
12 62 
ಟ್ರ ೦ 
ತ ಕ್ಟ 
- 0 
12 P 1 
ಇ ಚಡ 
ಲ 3 B 
BR 
™ 32 ೦ ಆತಿ 
KA 
ಖಾ 8೫ oR 
6 B kc ೩ 
ಇ ಖು 
®% py 
ಇಸ ಲಲ ಲ್ಸ 
3 ರೆ x 32 
ಆ ಸ್ರಿ ಜ್‌ಡಾ್‌ 
ಹಗರಿ 
೦ 
wp 


92 
33 


ಕಂಡಣೆದು ನೂಂಕೆ ಮ 


ವಿಪುಳ ಕಂಠನ ನಿನಿಸಂ | 


ಕೊಂಡಿರದೆ ಕೊಂದು ಗೆಲ್ಲಂ | 


3 
ಗ 


ತಂಡಮ ನಿದಿ 


೪೨ 


ವ|| ಅಂತು ವಿಜಯ ನಶ್ವಗ್ರೀವನ ಮಗನ 
ಮುಡಿಗಿಕ್ಕುವಂತಿಕ್ಕೆ ಕೆಯ್ಮಿಕ್ಕ ಳಲೊಳ ನಿಬರು ಮೊಂದಾಗಿ ಬಂ 


ತಾಗ... 


ಗೊಂಡಂ ಬಗೆಗೊಳ, ತೆಜದೆ ನಿಜಯಾಂಗನೆಯಂ | ೫೫ || 


4 


ಕೆ 
1 
J 
ಯ್ವಂ 


ಳಕಂಠನಂ ತನ್ನವಾರ್ಯ ನೀರ್ಯ 


ಫು 


ಪ್ಪ ವಿಪ್ರ 
Ww 


ಸ್ಯ ಸೊಮ 


ು ತಾಸೆ ದಿವ್ಯಚಾಪಂ 


ಗೆ 
be 


ಕಂ|| ತೆಗೆನೆಳತಿದು ಚಿತ್ರಮೂಲಾ | 


(| 
| 


ದಿಗಳುಮ ನೋಕೂಂದೆ ಸರಲೊ ಳೋರೊರ್ವರ 


ವಗ ನುಚ್ಚಂತಕ ಮುಖಮಂ | 


ಪೊ ರುಜಥೆ ಹಳಿಯಂ ಕಳಿಯಂ | ೫೬ | 


ಗ 
ಫಿ 


ಫುಗಿಸಿದ ನಾರಾ 


91 


»ಕಂಠನುಮಂ ವ 


1 


ನಿ 


62 


ನಪ್ಪ 


೬ 


KN 


ಪಂಚಮಾಶ್ನಾಸೆಂ. 
೯ದು ಮಣೆದಿಭಮಂ ಕೀ ಬಿಟ್ಟಿಕ್ಕಿ ಮಾಂಗ | 


i 


ಮಾ €0 ವಿ 
pa 
ತ್ತ ತ 2 
ಟಃ ಸ 
2 ಬಟ! ವ್ಯಾ ಸ 2 ೫ 
ನವು - ಇ ಲ 
೦. B ( ಬ C 23 
೨ 5) pS ಇತ ಜೆ ಟ್ಟು ಮಾ 
ಇ ೦ ೨. = ಬ ಮ್‌ 722 5. ಲ್ಕ 
32 ಎ ೦. xy v FS ಡೆ 
“ಸ ೧ ಛಃ ಕ್ಯ Rr 
ಣು 1 ಜೆ 3 ಶೆ” UL 2 ಎ ವ 
ಅಪ Ye a 
ಇ ಎ 3 12 ೪ ಜ್‌ ಸ್ತ ಇ ದಿ 
ಹಿ ಗ್ಯ ೯ ಇ. 1 ಸ K ಟಿ 
ಜ್‌ : ಚ 5 ೫ 
$೫ ನಾ ಜೆ ಸಲ್ಲು © Bk ಟ೬(್ಥೆ 
೦ 1 (2 ಎ 5 ಡಿ ಇ ಎ3 ೦ B ೭ 12 ನ 
ಜ್ರ ಟ್ರ 3 Ie 14 ಗ್‌ > RK 2 ಕ 
(೨ 1 ೧೫ 2 1೨ ಇ ಚ "ಎ Ya 
wl 2 PN) XX o ಟಿ. KM 3೭271 ೫ oR ಮ 
193 75 ಐ. ವ್‌ ಆ ಥಿ A ಲ ಯ 0 5 ಇ 
೧2೧ ಔರ್‌ ಬಗ ಜ್‌ Bam 1 ಹ 
[2 3 3 Ks ಸ್ಥಿ ೦ 32 5 3 3 ಘಿ pS 4 ೫ 72೭ ಇ ಡೌ ತೆ 
ಸತ ತಿ ಡಿ ಡೆ ೩ ೫ 3 k- Do 32 08 ನ್ನ ಲ 3B 
G 3 ಚಿ ಕ ಡಿ 8 ವ್‌ ಟಾ ೦ ಜಿ A KS 2 A) ಹಾ 1 
2 0೦ ೫ 4 ಲ ಪಿ DS 347 4m 1 4) 1 pe °° 9ರ 
SE eS NL 3038 WI oo 0 1ತ್‌ 
Wham SSE Sug SSL 
3G RNS IE FB ಆ 132 ಆಶ್ತ Hh ee 218 
BBR ಬಗ್ಗೆ ಸ) ಡೆ KR HU ಸ್ಪ 1 $೫ ಂ 
_ ಟಿ ತಾ ಭ್ರ ಇಟ ಜು ಯಜ ನ 
31 3 ೦ 3 4 ಡಿ ಚ ತಿ Wp [2 ಅಪಿ ಟ್ಛ ಖ್‌ ಸ ತ್ತಿ ಫಿ ತ ಚ ಹ್‌ 
ಬಕ್ರ ೧೨ Na ಟ್ಟ (1 ಇಳಿ ಜು ೪ 2 5 
ವ ಸಬ ಟಂ ಸ at oo BRR ಸ್ರ ಳ್‌ ಶೌ ಸತ್ತಿ 9 
RB ಣಜ ಜಚೆಳಾ ೧ ಆ ಟಿ ತಿ. | AME ) ಸಷ ಟಟ 
ಕ x 
ದೌ ಫ್‌ ನ ಡೌ ಜಳ 
Hp ?ೌ 2 Ww HF se ಡೌ 
೦ ೆ ಖಾಲ 
ಜ್‌ CY ಗ ~ B 
Re 3) 3 ೫೪ 
ಅಡಿ 
49) ಇದ್ದ 
o 
m2 ವ್‌ ಟ್ರಿ 
| ಬು 
ಸ 22 | 
aj 3 
<p {2 


ರಾರಾ ರಾ 
ಕಾ ರಾ... 


ಜಂ. 


ಲ 


ಶಾಂತಿಪುರಾ 


PA ಮ 


೪ 


1 
ತ ೦], 
> 
ಇ) 12 95 ದ್‌ 
ಎ ಗ್ಗೆ ೪ ಕತ್ತಿಯ 
ಇ ಹ (ವೃ ಟ್ರ 12 ಐ > 
Ka ಬ CR ಡ್ಡ pi ಟಿ 
ನರ Ss ಲ್ಲ ತ WB 
12) Ww 5 ೦ 3 IN ೦ 
ನ ಸೆ ° 2 Ye ಸ Q ವ್ಯ ಇ ೦ ~ 
೪2 sd: BD 3 «p12 1 ವ 
39 ಸೆ ಇ 2 ಹ್‌ ೫ | ಚ 2% 1 4 ನ್ವ 
3 RT > KX PT ಇ ಬ್ರ ಬ 
ಅ ಹ ವಾ ಲಿ ‘ 3 
ಗ ಗ, ' 4 ೫ WH 5 ಇಟ್ಟ | + ಈ ೫. | 
o Ve ಸ € ಟ್ಟ ಇನಿ ಇ 332 U೪ ೫ 72 ನ 
ಭ್ರ ಡಿ = 3 ಜ್‌ 1) ; ° 
ಟ್ರ ಬಾ ೫2 6 0 3 13 (ಬ § ~ Ke 13 62 ಗು ೨೫ 
Wis Wot ») ಜಟ ಬ ಜಿ ಕ 4 ಜಾ ಸ _ + & ತ 
ಛಿ ಭ್‌ [| ») - 4 33 3 ೫ ೦ ಭ್ರ ಚ SR 36 
33 32 N °° "3 © 0 ಕಣ ನು) 12 ppd ೦ ~ ೦ ಎ ಟ್‌ ಕಟ್ಟ್‌ 
ಬಾ 3 © 3 3 4 9 AE (2 35 [4 3 @ ಲ 
33 3 ೧c 33 ನಾ BE ಖು ಹ pl ಹ) 12 ನ 3 ಡಿ 4 Ha ೪ 
pS ಜೆ Up ಎ ನಪ 12 ೦ G6 ಉ) 3 ೨2. 8 {) Ne ತೆ ಜನ 39 G 
ನ SE 538 ಜಬ 4 ಡೆ ಸತ್ತು 2 ಹು ಗ ಆ 
12 ಎ ನ ST »1 A 1 ನೇ 2 2 gE: ಸ ಲ 
ಹ್‌ 13 23 ಎ 33 ಲ್ಲಿ 3 3 ಚ ಸ ೫.1 ನು: R 7 & ™ op ಡಿ 32 ಇತ್ರ © 
ಇ) ಬು 9 Se ° 3 GM x Ke ಇ” ಕ ದ ತಶಿ ಆ 3 & 
2 B 1) ಡ್‌ ಜು 1 ೧ 3 mE I: 2 1೫ ky ೦ ಹ ಸು ಈ 3.08 
ರ 4 81.117 ಜಟ್‌ § Sup 
CS ಸ್ಸ್‌! ಇಚೆ ಟ್ರಿ BRS 2 ೪ 3 ಎ ಜತ ಡಾ 3 ಇ ಸ್ಟ 
1 ೦.೨೧5 ಈ ಸಕ % 1೫8 ಟ್ರಿ ೩0) ಫ್ನಿ 6 32 ೬೪. 1 22 5 ಮು. ಜಾ ಸಸ ಸ್ಟೆ ತ 33 ದ ಸ ಪಿ ನ ೧ 
32 iB ಬಾ 3 [Ae ! ) (ಟು ಟೈ ಸ ೫೯ ೫D 4 5% ( 
೦ €ೆ ಇ) ಠಿ gO Ny WB ॥ಾ pe ೦ kh [ಈ Ta @ ೨ ( 12 ೫ 2 ಐ ಇ (ಟಂ ೦ 2 ೩೦) ತ ka 
ರ ೧ ಬ 4 1 ಕಟ 48% pe (| A RBH ಖಿ 
PE EN Gps i 11 8d 4 
° 0ನ ಡೆ ವ ಬಪ್ಪ ಮ ಇ. ಸಿ 5 ಬೆ 2 2» NN 132 72 3 ಡು [3 WwW 38 
ತೆ ಸತಿಗೆ ಚಾಟಿ ಡೈಲಿ 1G 2 BE MR ಬ mag 3 
ಇನೆ ಗ ೦ 2 ಸ ಟಿ py 2 62 I ರ om ಕ 3 ಡು 3% 3 2 
ww * ಸಿತಿ x 3 ೪2 ಡಿ ಣು ಕೆ (ಡಿ 2... “ಚಿ 3 | ) G ಭಿ ಗಾ 32 
pe $ ಡ್ಣು ಣೆ ದ್ರ 13 5 1 ವ್ವ % BG ಆಇ 33 33 ಸ 9 
ತ ೨ ೪ RN ಮ ಜು ಶ್ಚ] 3 8 PRN Rs 
“ತ ವಿ ನಾ ೫ 2 ಭ್‌ ಸ 2 ಬಾ 330 & ೦ ಟ್ಟಿ ಆ ಇ ಇ ಪಿಸ್ತ ೫3 ಗೆ 
ವಿಸಿ ತಿಯ ರಾ ಸದ ಚಟ ಛಿ ಕ್ಷೆ ಠಿ ನಂ 7 RM NHR G Woy: ೦ (೪ 
ಥ್‌ G ಜೆ »1 (ನಿ ಆನ A) pe ಇ... ಆರ 3 ವಿಜ 3 ) 2 
Ne 7% 3% nD’ 12 ಈ ಗ ಎಡಿ en 8 ಜ್‌ ಟೆ ಸ ಡಫ x ೧p ಎ ಸ್ಹ » ಬಜೆ ಡಿ ಇ 
1» 3 3" (2 14 Me ಚಿ ಸಸ ಯ » ( ಇ 8 ಇ Wo ಇ 
ಡ್‌್‌ ಕೆ 4 ವಿ ೫ 3 1೫೧ 1 wu 12 ೧0 7] ೫» 2 33 © 13 2 
ಐ ಈ ೨. pe ಹ್‌ EN 13 73 3] 4 33 ೨9 ತ ಇದೆ 
ಜಟ್ಟ ದ ಧ್ರ ಹ ತ 1ಬ: ೪ ಆ oh 
1 ಚಂದ ತ ಚ pS 4ಲೆ 2 
Ww } Mo GW: HAR ಸತತ್‌ 
i ಟ್ಟ ಇ 2೫ ತ್ತ" 1 ಇಡ 2 ಬಜ ಸ್ತಿ ಚ 
32 ಎ ಬ್ರಿ 3 lL [3 ಜಃ ಷ್ಟ » ಈ 2 ಇ 132 ಇ ಇ 
ಮು 2 ಲ I bp 30k 3B 
3" ಸು 2 ಲ 6.1 ಸ 75 ) ೦ ಸತ್ತಿ 3 ತರಿಸಿ 
ತ (5 1 ಚಿ 2 ಗ್‌ a ಡಿಯ 1 ಚಿ 2) pes ne ನ್ಗ 
32 33 ಸದ ಯ 13 3 5 f ಸರಿ 
ಸ ಯೆ Ne 5 » 32 2 ಸ 2 ಇ ಪಿ. 33 
ಎತ್ತಿ ಸ್‌ | # ನ 13 "3 re 
3 ws ತಡ Ku ಸತ ಪ್ರ 
೫ ೫m 3 ಸಷ 47 127 ಇಲ್ರಿ 31 
ಸ 722” 
ಸ ಇಗೆ 
ಕ ೨ 2 ಸ 
ಜು W 3 ಖಿ 


U3 


ಪಂಚಮಾಶ್ಥಾಸಂ. 


(2 
x 
ಭ್ಯ 5 
ಚ ವೆ ಪ KX) 
31 x p 2 
3 32 1 ಟ್ಟಿ 
12 1೫ ೧೨ 
Pa ರ್‌ು ಷ್‌ h ಸ ತ 
[£4 9 ಸ 3 ಇಮಾ ಲ್ಪ ಇ 
Ya -) 7 ತ “ಡಿ A 43 3 
ರ pi “5 ಜು ಛೆ ml 
42 - ೦ ಎ) ಫ್‌ ೦ 3 ಜಾ ಣೆ ml! ~ 
ಸ ಆಜ ತ್‌ ಸ ಇಸ್‌ ಸಿ ಈ 
B 85 G ಡಿ (2 ಕ — pe 2 ೦ ಜ್‌ 1 == ಡಡ ಶಿ 
G 12 ತ ವು [ಪ Me ನ ಮ ಚಿ 13 ವ್‌ 3 2 ೦ ೫? ಜ್‌ 
ಇಪ ಗ bE ಅ 3 3 le 3 ವಾಸ್‌ ಸ Ww ‘ 3 ಸೆ 
pe 7 75 ಬೆ 12 3 ಟಿ ಇ BR 1» 5 ) 2 BS 
18 ೨ 2 3 5 ಇ 2 nm i m ke: 2 42 ಲ 
a 0ನ 13 ಣಿ |e) Dy a ಸಿ ೦ 5 “2 ಇ ಕಶಿ 
ps ವ ಕ ಕ ೦ ರ 12 is ¢ ಜೆ 
ವ ಧಾ me ಸ ದಾ ನ 2 ೨2 
3 XA 2 ನ ಎಲ 72 2 ಟು iE — ul Ke; 1% 0 ತ ಜ್ರ ತ 
7 ದ ಯ Bn ಖಾ (0 ರ *%! ೫8 
re | ಸಖ, 0 XR ೦ ೦ ಲಿ 2 ತ ಡೆ ಗೂ KH ತ ಷ್ಟ ಇ ಸಿ vp 3 3 
» 1 a I a 0 EMER pl , il ವಿ Ne 4 
ಆ ಮ EE “WE ಡು ni ಹ ಜ್ರ ಜೌ ಸೌ ಚೆ 
0 p ಸ (ದ ಪತೆ ಲ ಧಾ ಇತತ ಜ್‌ UW I ತ 
24 ಟೆ ಜಾ 9% A ರ SE ಜದ ಗ) 
RE 3 mo a YD 5 2 S108 ಸನ ಬ 
ಇ ಧಿ ಗಸ ಇತ್ತಿ ಇ ೮ ಥಿ ಆ. ಗಡೆ * Gp ಎ ೦ ೪ 2 A ೮. 33 3 33 ಫಡ 
೭ ಇಪ 3 ಲ ಸ್ವ ತ ನಡ ನಜ ಕ್ರ ಸಾಗ ಸ್ಸ 4 OL MD ೫ ಸ್ಸ್‌ 
1 § ಹ 1 ೧ op 43 33 32 3 “ಎ ಟಿ (2 3 3 ಹ: [3 5) ೦ ಸೆ 12 2 + ಖಿಲ 90) ಸಿ 
@- B ey ye 32 ie o WB 2 ಯೂ 3 ಕ್ಷ ೧ 28 ಗ್ಯ ೦ ೧೯೧ ಇಡ A yk } ೦ bp T° ಸಪ 12) 1 ಇ ೦ »8 
HR [£2 Ye 2 y _ py ತ 8 5 ಟ್‌ ಇ) ಲ್ಪ ( ಇ ಟ್ಬಿ 6 ನಾ ಕ್‌ ಚ 
ಜ್‌ ಟ್‌ K ಣೆ ಎಣ 3೫ 2 2 £ . 0] ೧ ಬ ಟಿ ಇ ಬಿ ಪಾ ಇತಿ ಯು ಇದ ಡಿ 12 ಇ. 
SAE RK ಇ TN ಇತ್‌ ಸಪ. ಇಚ ga 83 (ಎ MR 2 53 5 3 
ಜಸ ES 5೬೬ ಡಡ 23೯ ಬಂ BE ಕಜ ಚ ಬಟು 98೫ 5 
ಕೈ = AR ! ಷಿ 33. 32 32 EN 5 (೨ CS N ವ 132 
ಬ0ದ ೦ ೦ 13 3 13 ಇ ಡಿ 22 RB 2 2 ಬ» ಚ್ರ ಚಿ 
ಜ ಇಂ ೫ a ~~ ಬತ 1133 3 3% A ೦ 
ಇ 305 ಇ w el 1 ಹ 
ಜಿ ಕ್ರ ಜೆ ಎ» ತಕ 12 sp (೧ 
2೫ ಜ್‌ ಟ್ರಿ ಡೀ ಹ ಬ? 
ಸ್ಟೆ ಕ ತೆ ಐ ಟ್ಟಿ 
ಹ ನ (ಶಿ » 4] 
ಡ್‌ ತ ಟಗ 5 
3 ತ್ತಾ ನ ಲ ಬ್‌ 
u » ಮ್‌ (4 
18 32 32 
fe 
3- 


ಶಾಂತಿಪುರಾಣಂ 


94 


© 


«ಮಿ 


| 


( 
| 


( 
| 


ಜಿ nd 
ಬಿಜಯಿಂ 


| 


೧ 


| 
ದೊಂಸೂ 


ಲ 
ಗು 


ಭಾಸ್ಕಯಂವರ 


ಬರಿ 


Nu 


ಗಿ 


ಲ 


ಲ 


J 
ವ: 


[J 
೨ ಬಂ 
ಶಾಂದಿರದಿದಿರಪ್ಪ ತೆಜದಿ ನಂಬುಧಿ ಸಲಿಲಂ | ೭೭ 1 
ದಿರ್ವಂಜೂಡಗೊಂಡ 


ಮ 


ತಿರಿ ಕನ್ಯುಮಿಷಕೆ ರಾಜನಿಕುರಂಬಂ [ಬಂ] | 


ಜೊ 
ದಿ 


ಕ್ತ 
ಬಲೆ ಕೂರ್ವಂ ಶೆಗೆದಂತೆ ಬಂದುದು ವಯೋವಿಭ್ರಾಜಕಂ ರಾಜಕಂ | ೭ 


ಬ್ರ 
ಆ 


ಣು 


Cc 


pe 


ವ ೭ 


i 


೦ದ ತೂರ್ಯರವಂ ನಿಯ 
ವಿಜಯಂ ರಾಜಭವನಮಂ ಪ್ರುಗುವ್ರದುಂ ಅದಜ 


ಹಾ 
ದೊಳಂಬರೀಚರರಾಜಂ:.... 


ನನ 


ಶ 


9 
\ 


ವ|| ಅಂದು ಬಂದಮಿತತೇ 


೦ 


2 


ಸೊಗಯಿ 


ಯಂ 


| 


ಇದ್‌ 
ಅಜಿ 


ಸಲ್‌ ಸುಖ ಮಿವಿನಂ || 


ಪಂಚಮಾಶ್ವಾಸಣಇ. 03 


ಶಾ] ಆನೀತಾಖಿಳ ರಾಜಲೋಕಮ ನನರ್ಫಾಕಾರಮಂ ಮಿಕ್ವ ಕ | 
ನ್ಯಾನೂನೋಚಿತ ರತ್ನಮಂ ತನಗೆ ಮಾಡಲ್ಕೆಂದು ಬಂದಿರ್ದ ನೀ | 
ಶ್ರೀನಾಥಂ ದಲ ಮೋಘಮೆಂಬ ಬಗೆಯಿಂ ಕಣ್ಣೊಳ್‌ ತೊಲಲ್ರಂದದಿಂ | 
ತ್ರಾಂಗನೆ ಸೂಟಿ ವಂದ ಳೆರುಳೊಳ್‌ ತತ್ಸೆಸಚರಾಧೀರನಾ ಜಾ? 


ದಾ ನಿದ್ರಾ 


ವ|| ಆಗಲ್‌ 





ಒರ್ವಂ ಶ್ರೀನಿಜಯಂ ನಿ” | 
ನಮೊವ್‌ಯ್‌ ಖಚರೆ?”ರ ಪೊತ್ತು ನಿಂದಿರ್‌ ದೊರೆನೆ | 
ತ್ನುರ್ವಿ*ಭರಮಂ ಸಪೋದುದು | 


ಸಿರಿಗಾಗಲೆ ವೇಚ್ಛುದು ತಡ | 

ದಿರ ದುಪ್ಪವಡಿಸು ನಿಯಚ್ಛರಾಂಬರ ಭಾನೂ | ೨೬ || 
ಪ್ರತಿಬುದ್ಧಂ ತ್ವನ್ಮುಖ ಮುಚಿ | 

ತತಾರಕಂ ತುಂಬಿನೆರಸಿದಂಬುಜ ಮೆಂಬೀ | 
ದ್ವಿತಯಮು ಮೋರೊಂದಂ ಪೋ | 

ಲ್ಲು ತೋಟಿ ಗತನಿದ್ರ ನಾಗು ನಿಂ ಜಿನಚಂದ್ರಾ || ೮೭! 
ಭವದಾನನಕ್ಕೆ ಸೋಲ್ತಾ | 

ತ್ಮ ನಿಲಾಸಮ ನುಲಾದ ತೆಜಹೆ ರುಚಿೆಟ್ಟು ದಿಗಂ || 

ತ ವಿಲಂಬಿಬಿಂಬ ನಂಬುರು | 

ಹವೈರದಿಂ ದುಡುಸ ನುಡಸ ನಾದಂತಾದಂ || ೮೮ || 


ಶಾಂತಿಸುರಾಣಲ. 


96 


ಎ32 Rs 
2 
ಡು ಚ 
(೨ 
12- 2 
ತ್‌ಾ 
ee) 
ಇ WI 
2 328 
a ್ಲೃ್ಪ 
CR 
3 
ಳಿ [No] 
ಜತ ತ್ತ 
೨೨ ಲ 
32 33 
೧ @ 
© 4 
32 ತಡಿ 
<p x2 
HS 39 
ಎ 
1 
೮೨ ಎ 
2 W 
Ya 
™ ನೂ 
Bs 
[2 ಎ. 


ುತೆ ಬಿರ್ಜೆ ಬ 


೧೨ 
ಸ್ರ 


ದ 
[NN 
೫ 


ನ।॥| ಎಂದು 


be 


ವಿ 
ಗ 


ವೆರಸು 


ಬಂತೆ ಸೂಲರಸಿ 


ಇತ ಗಜಮೆೇ 


ಪುಂಡರ 


“HR % 


9೨: 


*ಳಿಯೊಳೆಯೆ : - 


i 


ಮ 
೪ 


Up 
x 
ಇ 
m 
0) 
<p 
3B 
ಲ 
ಗ್ದ ತಸ 
ಕದ 
ಇಂ. 
ಇ % 
3 2 
೨ ಬ್‌ 
೧. 
ಡ್‌ 
ಲಂಗ 
Bm 


ವರೆಜಿನಚಂದ್ರಂ ಕೆಂಡಂ | 


೨೧ 


ವ|| ಕಂಡು ಮಂಜೊ: 


ನೃ 


ರ್ಬಿನ ಬಿ ್ಲಮನೊ 


ಕಂ|| ನನೆಯ ಸರಲ್ಲ 
ಗನನೆ 


ದಿಲ್ಲಿ ಗವತರಿಸಿ ದನಂ | 


ಲು 
[aed 
ಕಾಣ್ಣ ಮೋಲ್‌ ಕೆಂ | 


> 


ಯೆ 


೯೪ || 


" ಸ್ವಯಂವರಾಶೆಯ ನುಲಾದರ್‌ || 


ಡು ನೃಪಕುಮಾರರ 


ಪಂಚಮಾಶ್ಚಾಸಂ, 0? 
ವ| ಅಂತನಿಬರ ಮನಕ್ಕೆ ತಲ್ಲಣಂ ಬರ್ಪಂತೆ ಬಂದು ತನ್ನಂ ಮುಂದಿಟ್ಟು ಶ್ರೀವಿಜಯ 
ನೇಜಾಸೆ ಮೊತ್ತಮೊದಲ ಚೌಪಳಿಗೆಯಂ ಮಣಿಮಯ ಸೋಪಾನ್ಫ ಸಜಿಯಿಂದ ಮ ಶಿಲಾ 
ತಲಂಗಳಿಂದ ಮುತ್ತುಂಗನಗೋತ್ಸಂಗಮ ಸೇಜುವ ಮೃಗರಾಜನಂ ಪೋಲ್ತು ಅಲ್ಲಿ ಪರಾರ್ಥ್ಯ ರತ್ನ 
ರಚಿತಾನೇಕ ಹೆರಿನಿಷ್ಟ ರದ ಮೇಗೆ ಸಮಾಚಿಃನ ತಾ ಪಚಿತಾಸ ಸರಕೂ ನವನ್ನು ಸ್ರಚ್ಛದಾ 
ಚ್ಛಾವಿತಾಸನದೊಳ್‌ ಕುಳ್ಳಿರ್ದು ರತ್ನ ತಾ! ಪರಿಗೃಹೀತ ಸುರೀಂದ್ರ ಕರೀಂದ್ರ ಪೃಷ್ಟಗತ 

ನಪ್ಪ ಮರೇಂದ್ರನನೆ ಪೋಲ್ಕುಂ ಸೌಜನ್ಯ ಕಂದಾಂಕುರ ನಿರ್ಪು ೩ 

ಕಂ॥ ಆರಾಜ ಪರಂಪರೆಯ ಶ | 
ರೀರಂಗಳೂ ಳುರ್ವರಾಸ್ಯತಿಲಕನ ತೆೇಜಂ || 
ಜಿಸಿ ಪೋಲ್ತುದು ನವ | 
ವಾರಿದ ಥಿಕುರುಂಬದೊಳಗೆ ಪೂಳೆವೆಳಮಿಂಚಂ | ೯೫ | 


ಇಸನ ಮಸ್ತ ಕಸ್ಸಿ ತ ರಾಜಕುಮಾರ ಮಧ್ಯದೊಳಧರೀಕೃ ತ ಸನತ್ಕು ಮಾರ 
 ಗಲ೨ಯ್ಯೆ ಸೂಗಯಿಸಿ ಸಾನಾವಿಧಕಲ್ಪ ಮಹೀರ ಸಜಾ ಟಟ 


ಕೆ. 
ಣಜ 
(ಟಿ 
೮ 
೭ 
| 
ಆ 
kt 
4 ಡ್‌ 
[92 
2 
[3] 
೦೬ 
೦ 
4 


ಕಂ/ ನೆರನಿಯ ಕಣ್ಣಳ್‌ ನೃನರನಿ | 
ಬರುಮಂ ಬಿಸುಟುರ್ವರಾಸ್ಯ ತಿಲಕನೊ ಅರ ನಿ | 
ರರುಹೆಂಗಳ ನೊಲ್ಲದೆ ಚಂ | 

ಚರೀಕತತಿ ಗಂಧಹೆಸ್ತಿಯೊಳ್‌ ನೆಲ ಲಸುವವಮೊೋ ಲ್‌ | ೯೬ (| 


3 


ಸ್ರ॥ ಆಗಲ್‌ ಸೂತರ್‌ ಸ್ವಕಸಯಾಪ್ವಯ ದರಸುಗಳಂ ಬಣ್ಣಿ ಸುತ್ತಿರ್ವಿನಂದಿ | 


ಹ 


ಗ್ಬಾಗ ೦ ಮಾಂಗಳ್ಯತೂರ್ಯಸ್ವ ನಡೂಳೆ ಬಧಿರೀಭೂತ' ಮಸ್ಸನ್ನೆಗಂ ಪೂ || 


ಗಳ್‌ ಬರ್ಕೆಂಬುದುಂ ತ್ರಿ” ವಿಜಯನ ಮತದಿಂ ದೆಯ್ದೆ ಕೆಯ್ಗೆಯ್ದು ಮಾಗಳ 


ಬೆಗಂಜ್ಲೊ ನ ತೀಪ್ರಭಾಕತ್ಮಿಕೆ ಮಸಕದೆ ಕೊಲ್ವಾನೆ ಬರ್ಪಂತೆ ಬಂದಳ” | ೯೭ || 





(6 


ವ|| ಅಂತು ರಥಮುಂ ಮನೊ`ರಥಮುಂ ನಿಮಿರೆ ವಿನಾಹಮಂಗಳ ವೇಷಸನಾಥೆಯಾಗಿ 
ಮಂಚಾಂತರ ಲ೮ಾಜಮಾಗ"ಮಂ ಪೊಕ್ಕು ಪ್ರತಿವರರುಮಂ ನೋಡಿ: 
ಕಂ ಆದಿಬ್ರಹ್ಮನಿಧಾನದಿ | 
ನಾದತಿಶಯ ಸೃಷ್ಟಿ ಯೆಥಿಸಿದಾ ಕನ್ನಿಕೆಗಿಂ | 
ದ್ರಾದಿ ನ್ಸಸಮತಿಗ ಳಿರದಿದಿ | 
ರ್ವೋದುವು ತನುವಿರೆ ಮದೇಭರಿಪು ಪುನಿಷ್ಟರದೊಳ 





ಆರಾಜಕುಮಾರರ ಶೃಂ | 
ಗಾರಾಭಿನಯಂಗಳೊಡನೆ ನೆಗಟ್ಟುವು ಪಲವುಂ || 
ಮಾರುತ ಹತ ಮಹಿರುಹ ಶೊ | 
ಭಾರುಚಿರಂಗಳ್‌ ಸ್ವಯಂವರಾಸ್ಥಾ ಯಿಕೆಯೊಳ್‌ || ೯೯:|| 
13 


೧8 ಶಾಂತಿಪುರಾಣ. 
1 


ಆಯ] ಬ ನಿ po BS 





ಸೌಂದರ್ಯ ಸಮಸಶ್ವಿತ ವಿಭ್ರಮಾಭಿ ಭಿನಯಂಗಳನಂಗ 


ಲ 


ವ|| ಅಂತು ನಾನಾ ಏಧ ಲೀಲಾವಿಲಾಸ 
ಪಾತ್ರಂ ತಗುಳು ದುನ್ನತೆಯಂ ಕೊಂಡಾಡಲೆತ ಕೊಂಡಲ್ಲಿ:- 
ಪ್ರ೦ ಡಿ ಕ ಮಂ 


ಶೈಲೂಷ ನುಪಾಧ್ಯಾಯನಾಗೆ ಕು 
ಕಂ/| ಲೀಲಾಬ್ದಮಂ ಕರೊದ್ಧ ತೆ | 
ನಾಲಮ gE ಸಂತನ ನಾ 
ಲೋಲದಲ ನಿಹೆತ ಮಧುಕರ | 
ಲೆಯ ನೊರ್ವಂ ತಗುಳ್ಳು ತಿರಿನಿದ ನಾಗಳ್‌ | ೧೦೦ || 
ವ|| ಆತನುಮಲ್ಲದೆ:- 
ಕೆಂ] ಸೊಗಯಿಪ ನಲ್ಲಳ ಘನಕುಚ | 
ಯುಗಲಕ ಮೊಳ್ಳೊ ಡೆಗ ಮೊದನಿ ದುಗುರೂಸ್‌ ಪೊಂಗೆ | 
ದಗೆಯ ಪೊಸಗಟ್‌ಗಳಂ ಲ್ಲಿ | 
ಲೆಗೆ ಸೂಟಕೊಳ್‌ ಸೀಳ ಲೊರ್ವ ನುದ್ಯತ ನಾದಂ | ೧೦೧ | 
ವ|| ಆ ವಿಳಾಸ ವಿಶೇಷ ರಸರಾಶಿಯು ಮಬ್ಬದೆ:.... 
ಕಂ ಇಂಬಾಗಿರೆಯುಂ ಮಕುಟ ಮ | 
ದಂ ಬಿಣ್ಣಿನೊಳೋರೆಸೋಡೊ ಜಡೋಸರಿಸವೊಲೂ || 
ರ್ವಂ ಬಹಳ ನಖಮಯೂಖ ಕ | | 
ದಂಬಕಮಂ ಕರಮ ನುತ್ತಮಾಂಗಕ್ಕೊಯ್ಸಂ | ೧೦೨ | 


ಟಿ 


fl 


ವ|| ಆ ಮನೋ ಜರಾಗ ಹೇತುಭೂತ ರಾಜನಿದ್ಯಾನಿವೇಕನೆ ಸಿಸಿದ ಮಹಾಪುರುಷನು ಮಭದೆ: 
ಕಂ|| ಎಡಗೆಯ್ಯನೂಜಃ ನೀಠದ | 
ಕಡೆಯೊಳ” ಮುಯ್ದುದ್ಧ ಮಾಗೆ ಮುರಿದ ಬೆಡಂಗ | 
ಚ್ಚುಡಿದಿರೆ ಹಾರಂ ಕೆಲಕೊ | 
ರ್ಗುಡಿಸೆ ನಿಜಾನುಗರೊಳಾಗ ಳೊರ್ವಂ ನುಡಿದಂ | ೧೦೩ ' 
ವ॥ ಆ ಲೀಲಾಶುಂಭದಂಭೋಧಿ ಯಬ್ಬದೆ: 
ಕಂ|| ಹಾರದ ಲಂಬಣಮಂ ಕೇ | 
ಯೂರ ಶಿಖಾಕೋಬಯೊಳ ತಗುಳ್ಳು ದ ನಿಭಹ | 
ಸ್ತೋರುಭುಜಂ ಸಾಚೀಕೃತ | 
ಚಾರುವದನ ನೊರ್ವ ನಿರದುರಕ್ಕದ ನುಯ್ದಂ | ೧೦೪ | 
ವ।॥ ಆಹೃದಯಾಂಗಭೂಷಣನು ಮಲ್ಲಜೆ:-- 
ಕಂ|| ಬಗೆ ಮತ್ತೊಂದೆನೆಯುಂ ಗೆ | 
ಯ್ವೊಗ ಮಿತ್ತೊಂದೆನೆಯು ಮಂಗುಳೀ ನಖಚಯಕಾಂ || 
ತಿಗಳ ನವಗಯ್ಸಿ ಸಲೆಪಾ | 
ಸೆಗೆಯ ದೆಸೆದೆಸೆಗೆ ಪೊರಳ್ಳಿದಂ ಮತ್ತೊರ್ವಂ || ೧೦೫ | 


ಪಂಚಮಾಶ್ಚಾಸಂ 99 


ವ॥ ಅನ್ನೆಗ ಮನನರತ ಸಂಧುಶ್ಷ್ಯಮಾಣ ಕಾಲಾಗುರುಧೂಪ ಧೂಮ್ರ ಸುರಭಿ ಪರಿಮಳ 
ಮಿಳದಳಿಕುಳಾಕುಳಿ?ಕೃತ ಕನ್ಯಾಸರಿವಾರ ವಿಲಾಸ ವಿಲಾಸಿನೀ ವಿನೋದ್ಯಮಾನೆಯ ನಾಭರಣ ಪ್ರಭಾ 
ಪರಿಭೂತ ಪ್ರಭೂತ ಜ್ಯೋ ತಿ8ಪ್ರಜೆಯಂ ಜ್ಯೋತಿಃಪ್ರಜೆಯಂ 'ಪ್ರತೀಹಾರಂ ಮಗಧಾಧಿರಾಜಾಭಿ 
ಮುಖಂ ಮಾಡಿ: 

ಮೆ|| ಶರೆಣಾಯಾತ ರರಣ್ಯ ನಪ್ರತಿರಥಂ ರಾಜಾನ್ವವಾಯ್ಯೆೈಕ ನಿ | 

ಸ್ತರಣಂ ಮಾಗಧ ಕಲ್ಪಶಾಖಿ ಮುಗಧಾಧೀಶಂ ಸಿತಚ್ಛೆತ್ರ ಜಾ || 
ಮರ ಸಿಂಹಾಸನ ಪಾಳಿಕೆೇತನ ಸಮುದ್ಯದ್ರಾಜ ಚಿಹ್ನೆಂ ಕರಂ | 
ಹೊರೆ ನೊಡಿ್‌ತನ ನಿನ್ನೆ ರೂಪ ಕುಲ ಸೌಂದರ್ಯಂಗಳಬ್ಬಾ ನನೇ | ೧೦೬ | 
ಶ್ಲಿತಿನಾಥರ್‌ ಸಲರುಳ್ಳೊಡಂ ಬಗೆದು ಕೇಳ್‌ ನೀನಕ್ಕ ರಾಜಾನ್ವಯ | 
ಸ್ಥಿತಿ ನಿಶ್ರಾವನಿ ಗಿಇತನಿಂದೆ ಜೊರೆಯಾಯ್ತೆಂತೆನ್ಸ್ನ ಸಜ್ಯೋತಿರು | 
ನೃತಿ ಖುಕ್ಲಗ್ರಹ ತಾರಕಾನಿಕರದಿಂ ದೇನಾದುಜೇ ರೋಜಣೀ | 
ಪತಿಯಿಂ ದಾದುದು ರಾತ್ರಿಗಂಬುಜದಳವ್ಯಾಲೋಲ ಲೀಲೇಕ್ಷಣೇ || ೧೦೭ | 
ಕಂ|| ಅನುದಿನ ಮಾಗತ ವೃಜಿನಂ | 
ಜಿನೇಂದ್ರ ಪೂಜಾವಿಧಾನಮಂ ಮಾಡಿ ಮಹೆಂ | 
ದ್ರನುಮ ನೊಡನಿಳುಸಿ ನಾಕಮ | 
ನನಾಥ ನೆನಿಸಿದ ನನೂನಸೀನ ನಿತಂಜೆ? | ೧೦೮ || 
ನೆರೆ ದೀತನೊಳವನಿಪ ಸುಂ | 
ದರನೊಲ್‌ ಪುಗೆ ರಾಜಗೃಹ ಗೃಹಾಳಿ ಗವಾಕ್ಷಾಂ || 
ತರ ಕೃತ ಸೆರೋಜ ಮೆನಿಸುವ । 
ಪುರಾಂಗನಾ ನಯನ ಸುಖಮ ನೊದವಿಸು ಸುದತಿ” | ೧೦೯ | 
ವ|| ಎಂದ ಧಾತ್ರಿ ಪುತ್ರಿಯ ಮಾತನೆಯೆ ಕೆಲ್ಸಾ ತನಂ ನೊಡಿ:.... 
ಕಂ|| ಪೊಟಿವನೆ ಭಾವಿಸ ದೆಜ್‌ಯು | 
ನಿಟಾಯೆಯು ಮಾಗಳ್‌ ನಖಾಗ್ರ ವಾಲಾಗ್ರದಿ ಕೊಂ | 
ಡುಟ್‌ಯೆ ದವಯವಮ ನವಯವ | 
ಮುಚುಯದು ಮೆನಿಸದೆ ಕುಮಾರಿ ನೋಡಿದ ಳಿನಿಸಂ॥ ೧೧೦ || 
ವ|| ನೋಡಿ: 
ಕಂ|| ವರನ ಕೊರಲಳನಿ ಗೆತ್ತಿ | 
ರ್ದ ರತ್ನ ನವಮಾಲೆ ನೇಲೆ ನೆಲನ ನೋಡು | 
ತ್ತಿರ ಕನ್ನಿಕೆ ಧಾತ್ರಿಜೆಯಂ | 
ತಿರದೆ ಕುಮಾರಿಕೆಯ ಮನದ ಪರಿಚಾರಿಕೆಯಂ | ೧೧೧ | 


ವ॥| ರಥಮಂ ನಡೆಯಿಸೆಂಬುದುಂ: 


100 


ಸಾಂತಿಪುರಾಣಂ. 


ಚಂ) ತಡೆಯದೆ ಚಿತ್ರವೇ ತ್ರಧರೆಯುಂ ರಥಮಂ ಕ್ಲಿತಿಪಾಂತರಕ್ಕದಂ | 


ಉ| 


ನಡೆಯಿಸಿದಳ್‌ ಸಮಾರಣ ಸ ಸಮುತ್ಕ ವಿಲೊೋ"ಲ ತರಂಗಲೇಖೆ ಜೆ || 
ಲ್ರಿಡಿದ ಸಕೋರುಹಾಂತರಕೆ ಮಾನಿತ ಮಾನಸರಾಜಹಂಸಿಯಂ | 
ನಡೆಯಿಸುವಂತೆ ಸುಂದರನತಾಂಸೆಯ ನಲ್ಬ ಕಪೋಲಮಾಂಸೆಯಂ || ೧೧೨ | 
ಮತ್ತಿತ್ತಂ ಅಲಿತಾಂಗ [ನಂಗ] ನಿಷಯಾಧೀಶಂ ಸುರಸ್ತ್ರೀ ಜನೋ | 

FN ರ್ಥಿತ ಯೌವನಂ ದಿವಿಜರಾಜತ್ವಂ ತರಾಸ್ಪಕ್ಕೆ ನೆ | 
ಪಿತ ತ್ತೃತ್ತೀಸರಮೇಶ್ವರಂಗೆ ಗಜತಿಕ್ಸಾ ಸೂತ್ರದಿಷ್ಟಕ್ಕೆ ಮೂ | 
ವಕ್ಷಿರ್ವರ್‌ ನಯಕಾರ ರೀತನ ಗಜನ್ರಾತಂಗಳೆಂ ತಿರ್ದುವರ್‌ | ೧೧೩ | 

ಕಂ|| ಅರಿಯುವತಿ ಬಾಷ್ಟ ಬಿಂದೂ | 
ತೃರಕಗಳವನೂ ತ್ರ ಹಾರಮಂ ಸೃನದೊಳ್‌ ಪೊ | 

ಲ್ರಿರೆ ತವಿಸೆ ಪಗೆವರಂ ಸಕ | 
ಳರಾಜ್ಯಮಂ ವೀರಭೋಜ್ಯ ನೆನಿಸಿದನೀತಂ | ೧೧೪ | 


ಆ 


ಎಂಬುದು ಮಂಗರಾಜನೊಳಿದಿರ್ಚಿದ ಭಾ ಪೊಚ್ಚ ಮಾಗೆ ಹೇ | 
ಮಾಂಬುರುಹಾಸ್ಯೆ ಸೋಲ್ವುದೆನಿ ಕನ್ನಿಕೆ ಜನ್ಯೆಯ ಕೊತ್ತೆ ಪೋಯ್ತು ಯಾ || 
ನಂ ಬಿಡದಾತನೊಳ್‌ ಗ ಭಾವಕೆ ಕೂಟ ಮಾದುದಿ | 
ಲ್ಲೇಂ ಬಗೆ ನಾದಿ ಭಿನ್ನರುಚಿಯೋ ರಮಣೀ ರಮಣೀಯ ಸೃಷ್ಟಿಯಾ | ೧೧೬ | 
ಕಂ ದಾದಿಯು ಮಾಸುಕುಮಾರಿಕೆ | 

ಗಾದರದಿ ನವಂತಿ ನಾಥನಂ ತೋಟದ ೪೦ | 

ದೂದಯ ಕಾಂತನ ನಹಿತನಿ | 

ಷೂದನನಂ ದಿನಿಜರಾಜಲೀಖಾಸ್ಪದನಂ | ೧೧೭ || 

ಈತನ ಯಾನಜೊಳಗ್ರ ಪ 

ಸದೋದ್ಧೂತ ಧೂಳಿ ಸಾಮಂತ ಶಿಖಾ | 
ನೂತಮಣಿ ತರಣಿ ಕಿರಣ | 
ವ್ರಾತಕ್ಕಸ್ತಮಯ ಸಮಯಮಂ ಪುಟ್ಟಿಸುಗುಂ | ೧೧೮ | 


ಈ ನವಯೌವನ ನೊಡನೆ ಮ | 
ೇೀನಯನ ಶರೀರ ಸುಖಮ ನನುಭನಿಸುಗೆ ಶಿ || 
ಪ್ರಾನದಿ ಯೆರಡುಂ ತಡಿಯು | 
ಸ್ಯಾನಪರಂಪರೆಯೊ ಳತನುತನುತನುಲತಿಕೆೇ | ೧೧೯ | 


ಪಂಚಮಾಶ್ವಾಸಂ. 101 


ಜ್ಯೋತಿಃಪ್ರ ಭೆ ಖರಕಿರಣ | 
ಜ್ಲೋತಿಯೊ ಳೆಳಸದವೊ ಲೆಳಸಲೊಲ್ಲಳೆ ಸಮಭಿ || 
ದ್ಯೋತಿತ ಮಿತ್ರಾಬ್ಜ ನೊಳಭಿ | 

ತ ಳಂತವಂತಿೀಶ್ವರನೊಲ್‌ || ೧೨೦ [| 


ತದನಂತರ ಮಿರದಾಕೆಯ | 
ನುದಾತ್ತ ಧಾಶ್ರೀ ತನೊಜೆ ಸ 
ದಿದಿರೊಳ್‌ ನಿಜೂಸಿ ತಗುಳ 
ಡಿದಲ್‌ ಪ್ರಪಂಚಮ ನನೂಸ ನಿಷಯಾಧಿಸನಾ | ೧೨೧ | 


ಎರಡೆ ಭುಜಂ ಮನೆಯೊಳ್‌ ಸಾ | 

ಸಿರಮೆ ಭುಜಂ ಮೊನೆಯೊ ಳೇ ಮಹಿ” ಸತಿ ಗರಸೆಂ '| 
ಬೆರಡಕ್ಕರ ಮನ್ಯರೂಳ | 

ರ್ಥರಹಿತ ಮನ್ವರ್ಥ ನಿನಾತನೊೋ್‌ ಮೃಗನೆಯನೆ | ೧೨೨ | 


ಬಗೆಯೊಳ್‌ ತನಗಹಿತಮ ನಾರ್‌ | 

ಬಗೆದೊಡ ಮಾಗಳೆ ಕೃತಾಸ್ತ್ರ ನವರಿದಿರೊಳ್‌ ತೊ | 
ಟ್ವಿಗೆನಿಂದು ಕೆಡಿಸುಗುಂ ಪ್ರಜೆ | 

ಬಗೆ ಕಿಡೆ ದುರ್ಮತಿಯಿ ನಿಂತು ಸಿರಿಯರು ಮೊಳರಿ | ೧೨೩ 1 


ಶ್ಲಿತಿಸತಿ ಸುತೆ ನೀ ನಿ'ಮಜ | 

ಪತಿ ಯುತ್ಸಂಗಸ್ಥೆ ಯಾಗಿ ವಾತಾಯನ ಪ | 
ದ್ವತಿವಿಡಿದು ನೋಡು ಮಾಹಿ | 

ಸ್ಮೃತಿಗೆ ಸಭೀಸೂತ್ರ ಮಾದ ರೇವಾನದಿಯಂ | ೧೨೪ | ' 


ಅತಿಸುಂದರ ನಿರತಿಶಯಾ | 

ಕೃತಿಯಾಗಿಯು ಮಾತ ನಾಕೆ ಯೆರ್ಜಿವುಗನೆ ಶರ | 

ದ್ಗತ ಜಲದ ಗಗನತಳ ವಿಲ | 

ಸಿತೇಂದು ಸೊಗಯಿಸದ ತೆಜದಿ ನಬ್ಬಿನಿ ಗಿನಿಸಂ | ೧೨೫ || 


ವ|| ಎನೆಯುಂ:-.- 
ಕಂ|| 
ವ|| ಎನೆ: 
ಕಂ|| 
ಕಂ 


ನೃಷಪುತ್ರಿ ಶೂರನೇನಾ | 
ಧಿಪನಿದಿರೊಳ್‌ ರಥಿನಿ ನಿಲ್ವುದುಂ ಚತುರಕಳಾ | 
ಪನೆ ನೃಪೇಶ್ವರ ವರ್ಣನ | 
ನಿಪುಣೆ ಸತಿಂವರೆಯ ಮುಂದೆ ನಿಂದಿಂತೆಂದಳ” | ೧೨೬ || 


102 ಶಾಂತಿಪುರಾಣ 
0 
ವ॥ ನಿನ್ನಿ: ಸಯೋಧರ ಚಸ್ರವಾಕಯುಗಳಕ್ಕೀತನ ಭುಜೋರುಸಂಜರನೆ, ನಿನ್ನಿ: ರಂಭಾಸ್ತಂ 
ಭೋರುದಂತಿಗೀತನ ಕುಸುಮಶರ ಶರಧಿ ಸ್ರತಿನಿಧಿಯಾದೂರುಯುಗಲಾಲಾನಸ್ತ ಂಭನೆ ನಿನ್ನ ಸಕಳ 
ಕಳಾಧರೆ ಮಂಡಳೋಸಮಾನ ಗಂಡಚಿತ್ತಿಗೀತನ ದಿಜ್ನಾಗ ಕಪೊ'ಲಫಲಕ ಸರಿಹಾಸಿಯೆನಿಸಿದ 
ಕಸಪೋಲಯುಗಳೋದಯಾಚಳನೆ, ನಿನ್ನ ರಕ್ತಾಶೋಕ ಸಲ್ಲವೋಲ್ಲಾಸೆ ನಿವಾಸಿಯಪ್ಪ ಧರಪಲ್ಲವರುಚಿ 
ಗೀತನ ಕುಂದಕುಟ್ಮಿಳಾವಳಿ ಲೀಲಾವಲೇಪ ಉೊಪಿಯಪ್ಪ ಸುಲಿಸಲ್ಲೋಳೆಯೆ,ನಿನ್ನ ಹೇಮಲತಾನಿತಾ 
ನೋಸಮಾನಶನುಲತಾಪ್ರತಾನದ ತಗುಳ್ಲಿಂಗಿತನನಲ್ಪಕಲ್ಪ ಸಾದಪೊ' ಸಮಾನಾನೂನಾಂಗಯಸ್ಟಿಯೆ 
ಹೊರೆ ಮತ್ತ ಮಿಾತಂ.... 





ಕಂ|| ನೀಪಕುಲನಾಗಿ ನೃಪತಿಲ : | 
ಕೋಸಮ ಸೀತನನೆ ಸಾರ್ಮು ಗುಣಗಣ ಮುಲಟಾದ ! 
ತ್ತಾಪೊಸೆವೊೋರ್ತಮ ನಘಕುಲ | 
ಶೊಸಕನಂ ಸಪೊರ್ದಿ ಪಗೆಯ ನುಳಿದಂತೆ ಜಗಂ | ೧೨೭ !! 
ಅಂಗದ ತೊಲಗದ ಕಾಂತಿ ಮ | 
ನಂಗೊಳಿಸುವು ದೀತನೋಲಗಂ ಗೊಟ್ಟರ ಸೆ 
ಪ್ರಾಂಗದ ರಾಜ್ಯದ ತೌಜಮ | 
ಸುಂಗೊಳಿಸುವು ದನ್ಯಮಂಡಲಾಧೀಶ್ಶರರಂ | ೧೨೮ || 
ಈಶನರಸಿಯರ ಕುಚಪರಿ | 
ಧೂತ ಶ್ರೀಖಂಡ ಮುದುರೆ ಮಧುಕೆಯೊಳಾ ಪೆ || 
ರ್ಮಾತಿನ ಕಳಿಂಗ ಸುತೆ ಗಂ | 
ಗಾತರಳತರತ್ತರಂಗೆ ಯೆನೆ ಸೊಗಯಿಸುಗುಂ | ೧೨೯ || 
ಈ ವರನುಂ ನೀನುಂನಾ/| 
ನಾವಿಧ ನವಕುಸುವು ರಯ್ಯೆಯೊ್‌ ರಮಿಯಿಸು ಬ್ರಂ.| 
ದಾವನದೊ ಳಿಂದ್ರವನಸರ | 
ಭಾನಿಯೊ ಳಗಲಡೆ ಸುಗಂಧ ಸಾಟಳಗಂಧೀ || ೧೩೦ | 
ಘನಸಮಯದೊಳಿರ್ದು ಶಿಲಾ | 
ಸನದೊಳ್‌ ಶೈಳೇಯ ಸುರಭಿತಳಡೋ್‌ ಗೋವ || 
ರ್ಧನ ಕಂದರದೊಳ್‌ ಶಿಖಿ ನ | 
ರ್ತನಂಗಳೆಂ ನೋಡು ಮದನ ಮದಗಜಗಮನೇ | ೧೩೧ || 

ವ॥। ಎನೆ ಮನಂದಾರದೆ-.- 

ಕಂ|| ಅಂಗದನಿರಾಜಿ ಭುಜನ ಕ | 
ಳಿಂಗೇಶಭ ಮುಂದೆ ನಿಲಃಸಿ ನೃಪಕನ್ನೆಯ ನಿಂ! 
ತೆಂಗು ಭುಜಿಸ್ಯೆ ಮದನನ | 
ಭೃಂಗೀಥ್ವನಿ ತನ್ನ ದನಿಗೆ ಸಮ ನೆನಿಸುವಿನಂ | ೧೩೨ | 


103 





KN 


ಆ 


ಪಂಚಮಾಶ್ವಾಸಂ. 
ಖ್ಯಾತಂ ಮಹೇಂದ್ರಗಿರಿ ಸಾ| 
ರಾತಿಶಯಂ ಪತಿ ಮಹೇಂದ್ರಗಿರಿಗಂ 
ಗುಣಹತ ಕರಯುಗ ಕಾಳಿ 
ತ್ತಣಿಯರ ಮಲಲೆ ಸನಿತಶೊಃ | 


ಕಿಣಂಗ ಳೆಸದಿ? 


ಬಿಂದುವೆಂಬ ಬಗೆಯಂ ಸಡೆಗುಂ | ೧೩೪ | 


೧ 


ಚಂ/ ರವಜಿತ ಯಾಮತೂರ್ಯರವಮಾಶ 


ಧ್ರಂ 


ಮಿ ಹ 
ಬ ಸೌಂ 


ಡ್ಯ 
ಬಿ 


ಮಿ ~~ 
*ಂದ್ರನಂತೆ ಫಾಂ 


ವದಿ'ಯ ಪರಮಗುರು ಚ | 


1" 


ಗಳ 


೦! 


೯ದಿಗ್ತಿಇ 


ವತಿ 


3 


ಯದಡೊಳ್‌ ಕರಂ ತಡೆವುದ ಠಿ 


ವ 


೧೩೯ || 


ಕ 
il 


ve | 


 ನಂಬುಧಿ ತಟಿದೂ 


pe) 
gu 
ಆ 


ಡವಂ ತಡೆಯದೊಂ ತ್ರಿಪ್ಪ 


ನದೆ ಡಿಗ್ವಿಜಯಾ | 


( 
| 
t 


ಡೆ ರಥಾಂಗ ವಿಜಯಾಂಗ ಫಲಂ | ೧೪೦ 


104 


ಶಾಂತಿಪುರಾಜರ 


ವಿಕೆ ಯಸ್‌ A LS ಜು 


ಕಂ ಶ್ರೀಮಜ್ಜಿ ನಬಿಂಬಂ ಚೂ | 
ಡಾಮಣಿ ಮಣಿಮಕುಟದೊಳ್‌ ಕುಳಂ ವೃಷಭ ಜಿನ | 


ತೆಂ] ಹೆರಿಪೀಲವರ್ಣ ನೀ ಸುಂ | 
ದರತನು ನೀಂ ರೋಚನಾಭಯೊಳ್‌ ನೆರೆಯಲೊಡಂ | 
ಪರಭಾಗಮಾಗಿ ನಿಮ್ಮಿ | 
ರ್ವ ರಿರವು ಕಾರ್ಮುಗಿಲ ಮಿಂಚಿ ನಿರವಿನ ತೆಜದಿಂ || ೧೪೩ ॥| 
' ಆತಿ ದಿನಿಜೇಂದ್ರ ನಿಳಾಸನೊ | 
ಳತಾಂತಮಿಾತನೊ ಳಡಂಗಿ ರತ್ನಾಕರಭೂ || 


ಸತಿಗೆ ವಿಳಾಸವತಿ ಸವತಿಯಾಗಿರು ಸುಖದಿಂ | ೧೪೪ | 


ವ|॥ ಎಂಡಹೂಡಂ:--- 


Fe | 


KN 


ತ) 





ಕ್ಯಾವರಥಿಂದತ್ತ ಪೋದಳಧಿಕೇಜ್ಜೆ ಜೈಯೂಳ | 
ನ್ಯಾವನಿಪತಿಯೊಳ್‌ ತಡೆಗುಮೆ | 
ದೇವಾಪಗೆ ತಡೆಯದಜೆಡೆಯೊಳಂಭೂ?ಧಿವರಂ | ೧೪೬ || 
ಆ ವಧುವೊಲ್ಲದೆ ಬರೆ ಸಕ | 
ಆಾವನಿಸರ್‌ ತಮ್ಮರಾಗ ಮೋಗಡಿಸಿರೆ ಕೆ | 
ಯ್ದಾ ನಿಗೆ ಬರೆ ಪೆಅಗಣ ಭವ | 
ನಾವಳಿ ಮಸುಳ್ಳ ೦ತೆ ಮಸು ಕಲ ಶರಥೋಳಿಯೊಳೆಂ || ೧೪೭ | 
ಸುದತಿ ಸ್ಕಂದನ ಮಾತ್ಮಮಂಚ ನಿಕಟಾಗ್ರೋದ್ರೇಶಮಂ ಮುಟ್ಟಿ ವ | 
ರ್ಪುದು ಮಿನ್ನೆನ್ನುಮ ನೂಲ್ಲು ಮೊಲ್ಲ We ಪುಟ್ಟ ತ್ತುಚಿ| 
... ಬೇಗದೊಳುರ್ವ ನ ಆಲಕಂ ಗತ್ಯುನ್ನತೆಂ ದಕ್ಷಿಣಾಂ | 
ದ ಬದ್ಧಶ್ಲಥ ಬಾಹುಕೀರ್ತಿ ಕಳೆದ ತ್ತಂದಾದ ಸಂದೇಹೆಮಂ || ೧೪೮ || 


ಪಂಚಮಾಶ್ಚಾಸ೦. 105 
ವ| ಅಂತು ದೀನಜನತಾಕಲ್ಪಾಂಳ) ಸಂ ವನಕರಿ ಕದಡೆ ತಿಳಿದ ಸರೋವರದಂತೆ ಪ್ರಸನ್ನಾಂ 
'ರಂಗ ನಾಗಿರ್ಸನ್ನೆಗಂ ಕನಕ ದಂಡಹಸ್ತೆ ಯಾಗಳಿಂತೆಂದಲ್‌:- 





ಉ|| ಕೊಣಿಗೆ ಹಾರಮಲ್ಲೆ ರಜತಾದ್ರಿ ತದದ್ರಿಗೆಣಂಕೆ ನೋಡುಭ | 
`ಣಿಗ ಳಂತವಂ ವಿನಮಿಯುಂ ನಮಿಯುಂ ನಯದಾಳ್ಬರುತ್ತರ 
*ೆಗಧಿ೯ರ ನೊರ್ವ ನದಿತಪ್ರತಿಸಾಲಕ ದತ್ತದಕ್ಷಿಣ | 


ಇಎಸಿ] 
ಭತರ) 


“ಣಿಯ ನಾಳೊ ನೊರ್ವ ನವಕೊಳ್‌ ನಮಿವಂಶ ನಪಾರ ಸೌರುಸಂ 


ಕೆಂ! ಜ್ವಳನಜಟಓಯೆಂಬೊ ನಹಿತ | 
ಜ್ವಳನಂ ಜಾಜೃಲ್ಯಮಾನ ಮಣಿಮಕುಟಾಂರೂ || 


ಜ್ಞೃಳೆ ಖೇಚರೇಂದ್ರ ಪರಿಷ | 


ದ್ರಳಯೆಂ ಕೋಡ ಸಕತ ಮುಗ್ಗಾ ೦ಪಾಂಗೆ? | ೧೫೦ ' 


ಉ|| ಆಗಗನೆ”ಚರೇಂದ್ರನ ಮಗಂಸಿ ಸೆಸರಿಂ ನೆಗಟ್ಟಿ ರ್ಕಕೀರ್ತಿವಂ | 

ಇಗತ ಖೇಚರೆ”ಂದ್ರ ನಿಭವಂ ಭನದೀಯ “ಏನ ನಾನಾ | 
ನೋ ಗಸರಂಪರಾಸರಿಗತಂ ಮಗನಾ 
ಬಾಗಿ ಖರೋಧಿ ದರ್ಪಮಥನಂ Na "ಚಕ್ರ ವಾಳಪಂ [pene 


೪ 


ಆ 


೨ 





2 


₹೬ 3 


ಕೆಂ! ಅನಗತ ಪತೃಲತಾವಳ | 


ರಪುಯುವತಿಕೆಸೊಲಪಾಳಿ ಪೇಟ್ಗುಂ ನೆಗಲ್ಲಿ” | 
ಫ್ಮ ಪನ ಫಿರತಿರಯ ಶೌರ್ಯ | 
ಪ್ರಸಂಚಮಂ ಚಂಚರಿ*ಕ ಸಮಚಿಕುರಚಯೇ | ೧೫೨ 


Eo ವಿಶ ಹ ವಿಕಾಸಿ ಕೇಯೂರಂ ಕೆ: || 

ಸುರೇಂದ್ರನೊ | 

ಕೋರಾಸೆನ ಮಿರ್ಸ ನರ್ಹ ದಾಸ್ಥಾಯಿಕೆಯೊಳ್‌ | ೧೫೩ | 

ಕುಲನಗಮ ನಡರ್ವ ಜಲನಿಧಿ | 

ಜಲಮಂ ಪಾಯ್ತಹಿನಿವಾಸಮಂ ಪುಗುವ ಮರು | 
ನ್ನಿಲಯಕ್ಕೊಗೆ 'ನೀತನ ಕೆ | 

ತಿನಲತಾಂಗಿ ಚಲಾಂಗಿ ಖಚರ ನಚಳಿತ ನಬಲೇ || ೧೮೪ || 
ಇಲೆಗೆ ಗುಣಕಾಂತಿ ವಯೋ | 

ಲೀಲೆಗೆ ವಿನಯಪ್ರಧಾನ ಗುಣಗಣೆಗೆಣೆ ಭೂ | 

ಪಾಲಂ ನಿನಗದಜಃಂ ದನು | 


ಕೂಲಂ ಬಿದಿ ಬಿಸುಗೆ ಸಿಂಧುವೊಲ್‌ ಮಾನದಿಯೊಳ್‌ | ೧೫೫ || 
14 


100 ಶಾಂತಿಪುರಾಣಂ. 
4 


ತೋ ಪ ರಹ ಪಾಸ ರಾ ಕಾರಾ ತೂತ 








ವ|| ಎಂದಿಂತಾಕಾರಾನುರೂಸ ದೌವಾರಿಕಾ ವಚನರಚನಾಶ್ರವಣಸಮುಪಜಾತ ಸಾಧ್ವಸಭಯಮು 
ಮೆಜಕಮುಂ ಪೆರ್ಜೆ ಸಂಜಾತನೇಸಥು ಕರಸಲ್ಲವ ಪರಿಚ್ಯು ತಸ್ಪೇದೋದಬಿಂದು ಸೆಂದೋಪಸಿಕ್ತಾ 
ಪೂರ್ವಪ್ರವಾರಾಂಕ ಮಧೂಕಮಾಲಾ(ಭಾ)ಪರಿಷ್ಕೃತಚಂಚತ್ಪಂಚರತ್ನಮಯದಾಮಾಬಭಿರಾಮಭಾಸ್ಟ 


ಜ್ಜೆನಚಂದೃ ಚಂದ್ರಸ್ರಭಿಗೆ ಜ್ಯೋತಿಸೆ ಸೊಲ್ವಂತೆ ಜ್ಯೊತಿಃಪ್ರಜೆ ಸೋಲ್ಲು:-.- 


ಜ 


ಕಂ] ಅವಯನ ಸಮುದಯ ಶೊಭಾ | 
| ಗಃ | 


ನನದ್ಯ ನಪ್ಪುರ್ವರಾಸ್ಯ ತಿಲಕೆತರನಂ || 
ನವವಧು ಪೊಲ್ಲಳೆ ಮಧುಕರಿ | 
ನವಾಮ್ರಜೊಳ್‌ ಸಾಯ್ಗು ಮೆಲವದೊಳ” ಪಾಯ್ದಸುದೆ | ೧೬೬ | 





pe ಎಲ್ಲಿ ಮ ನಿ 
ಸೊಗಯಾಕೆಮಾಣೆನಾಣಿಸಿ | 
ಛಿ 
ಬರ ಲ್ಸ ಯು ೪%») ಮ ಗರಿ ಎ pee 
ಸಗಲೆ ನೆಯೆಂಬಿೀಜ ದಿಟ್ಟ ನೆಯಿ ಲ ಪೊಸವಾ || 
[4 ಟ್ರ 


ವ॥ ಅಂತೆಯ್ದೆ ಸೋಲ್ಲು ಮಧಿಕಲಜ್ಜಾ ಭಾವದಿಂ ಮಾಲೆ ವೂಡಲಜ*ಯದೆ ಕುಮಾರ ಗ್ರೀವಾ 
ಳೋಕನೆಯಾ ಗಿರೆ:-. 
ಕಂ ಮನಮಜಾದು ನಗೆಯೊಳಾ ನೃಪ | 
ತನಯೆಯ ರಥಮಂ ನೃಪಾಂತರಕ್ಕುಯ್ಚುದೊ ಪೋಲ್‌ | 
ಎನೆ ನೊಂದು ನಿಷಾದಿಗೆ ಮುಳಿ | 
ದನಂಗ ನ್ಮ ಪಯಾನ ನಾಗಮಂ ನದು ಪೋಲ್ತರಳ್‌ | ೧೫೯ | 


ಕಣ್ಣ ಟತನದಿಂ ಸೇಟಲ್‌ ! 

ನಾಣ್ಚಿರ ತನ್ನೊಳಗ ನಬಲೆ ಸೊಳ ಪೊಣ್ಮಿದುದಾ || 

ಕಣ್ಣೆ ಲ್ಲದ ಬಳಸುವ ಕಡೆ | 

ಗಣ್ಣಪಳತೆ ಯೊಡ ನಲಂಸು ಸೊಅಸೊಣ್ಮುವಿನಂ || ೧೬೦ || 


ನ॥॥ ತದನಂತರನಿರಿ; 





ಇ ಮಮಂ ಕನ್ನೆ ತ | 
ನ್ನಯ ಕೆಯ್ಯೊರ್‌ ಕುಡೆ ಮಾಲೆ ಪೂಡೆ ಸಮದಂ ಕಂಠಸ್ಥ ನಕ್ಷತ್ರ ಮಾ | 
ರೆಯಿ ನೈೈರಾವತದಂತೆ ತತ್ಯರತಳಾಯಾತ ಸು 


PN i ERENT ಮಬನ ಹೌ 
ಲಯ ನುದಾ ಸಿಸಿದಂ ಸ್ವಯಂವರದೊಳಾ ಸಳಜ 
KR] 9 


ಪಣಚಮಾವಾಸಣ. 





ಂದ್ರಂ ಇ. 


!(ಠೀ| 
ಶಾಂತಿಪುರಾಣಂ. 
ೇೀತಕರನಂ ನವಚಂದ್ರಿಕೆ ಪೊರ್ಮವಂ ತಕೂ | 


ಕ 
ಷಸ್ಮಾ ಶ್ವಾಸಂ. 
ಗುವಂತೆ ಸುರೊಭಮ ನಭ್ರ್ರಮೂಗಜ | 


ಕಿ - 


ು 


ಪ್ರ 


ನು 


ಜ್‌ 
೦ಧು 


ಳಿ 


[a 


ಕೋ ಸಮ ಮಾಮಾಲೆ ಕೊರಜೊಳಿರಿ ಕರ 


| ಶ್ರೀಪತ್ಲೀಮೃದು ಭುಜಲತಿ | 


ಹ 


ಮ 
ಆ 


( 
| 
| 


50 


ಇದ 
ಉ|| ನೌರದಮು 


ಇ 


2 ತ (ಬಿ ಬು LL ಈ ೬ 2೧. 
ಜಸ ಸ ಸಿಡಿ ಇಳಿ 
ಜ್‌ ಭ್ರ ಯು] ಲ Bn 
ಜಿ ೪.3೫ ೫ GH 
> 133 ಟಿ ಖಿ ೫ 
(ನ ಆಸು ಜೆ 2) 
Bre 1 » ಟೆ 3 
ಬಿ ಗು ಇದ್ದೆ ಎನಿ ೦ ee © 
|e ೧ಡಿ ೧ 5 3 ಟಿ (3 
(3 3 4 ೧ 
೦ ಇ LL Bm 
a Ee 
ತ 1A BE 
Be 13 ಬ ಟ್ರ ಇ 43 
pe ರ ತ್ತ 
ಇ ಸ... ಎಐ 
ಡ್‌ ಸಚಿ ಅಯ ಯಾ ಇ ಹ್ಮ 222 
G pt ಬಳ ಆ ಸ ದ್ದ ಟ್ಟ ಸ ವಿ 
3 Ww ಇ. ದ ಸ 
wn ಫಡ ಸಃ ಟನ 
ನ ವಿ ಣು ವ 
ಎಸಿ ಭಕ್ಷ ಫೆ ಸತ್ತಿ ಜಸ್‌ 
5 ಎ ೧ ಈ 
EES # RB ಲ 
ps) 72 © bh ಭಿ ೧ 3 
2H RABE NG, 
pe ಗ 2 ಸು 
ಜ್ತ 4 dD ಜು % gn 
೦ ೫ 7 ೫) ಖಾಲಿ 3 ಲ ತಿ ಇನೆ 
ಡಿ 30 ww ¥ ¢ Re « Hn 
ನ ಜೃ ಇಳಿ ಸತ್ತೆ ಸ] 38 
೦ 7 ೦ ಇತ bk o> ಡ್‌ ಬು ಣ್ಣ 
ಎಂ ೧ ಜಿ ಜಔ% 6 bb 
ಕಾ ತ್‌ [1 ೬1 ಲ್ಲಿ ಭ್ರ ಟ್ಟಿ 
ಇ 62 
me ಡದ ಟಿ ಡೆ 3 1 3° 
LS ಜು 
ಬ್ದ ೦ 
೨ 9% 23 ಸ > 
4 2 ಳಿ fb Ke) ಕ್ಟ 
3 J ಬ I: ತ A Xx 4 
9» % ಅ ಸ್‌ 12೨ 3೭ ಟ್ರ TF 
ತ ಗಿ ೫132 ಚ ಜಬ 
ಹ] » DP pn 12 
32 23 ವಿ ೦ 12 2 ಸ್ರ {> 


ಷ್ಣ 


(2 ಇಪ ಇ: ಜೆ 
pa 


A 
WO 
ತ್ರ 


ಸೆ 


ಜಿ 
ಗರಿ 
ಲ್‌ 


| 


0; 


ಕೆಯುಂ ಕುಮಾರನುಂ || ೪ || 


(| 
| 


೧ 


೩೬ 


ನ 
ಆ 


ಪೇಶ್ವರ ಕ 


pe 
ಲೃ 


100 
ಗಿ 


ತ್ರಿ 


ಊಳ್‌ ಕುವಳಯಿತಂಗ 


೨ ಶಾಸ 


ಸಷ 





32 
> 
3 
ಜ್‌ 
ಚ 
ಈ ೦. ಸ್ವ 
ಟು £3 ಐದ 
೬B ಹ ಎ = 
18 ೫ ಷಾ — ಟ್‌ 
೦ ೫ J ಈ ಈ ಶಾ ದ್‌ ಹು 
ಬು ಚ ಯ ತೂ ಭದ ಜಾ 6 
153 A ¢ K ಛಿ ನ 2 ಕ್ಷೆ 
ವಿ 1) ನಿ py (2 ತ 5 ನ Bo 
2 ಸ G 13 3 ) 4 
12 2 1c ವ > ೨ A 
1 ೨ ಜು ಬ ಛಿ ಜ್‌ ಶ್ರ ಇ ಡಿ 
೨ ಕ ೦% 1 Ne 33 ಲ (ಡಿ 33 
_. ಖಿ ಟ 12 (ಸ ೩ ಡಿ 
(೧ ಆಡ G3 PRS ಭ್ರ ಏ ತ 6೨ 
ke » 8B ಎ 33 ೦ ಇ ಇಂ ಯಂಕ ಲ್ಲ ಸತ್ತ 
72 ಸತ್ರು ನದ್ದು ಬಜಿ ಇತ್ತಿ G 2 pS Ny ky} 
ಡಿ B ನ ಸ [ಲಿ 1 ್ಪ 3 ೧ ™ Oo = § “He 
py ಸ ೪ ye TR ಚ 1 1 
3 2 12 ಆ pe 12 RY) (ವ ನೌ c ಮ 2 ಕಿ ಡಿ ಡಿ ಟ್ಕ ಎ pe) 
ಗತಿ ಲಿ | A | ಓಿಕ್ಕ 12 2 ಕ್‌ ಚತ ಗ್ಗೆ ಎಷ ೨ ಖ್‌ 2 ಣಿ ೩) 
to 3 PE Se EN a a 93 
RE a) a 
ಸಂ WE ಭದ ಚತದ ಅಂ ಪಚ ಜೂ ಚ ॥ 
12 3 LS ಡಿ He ಪ x2 
ಭ್ರ pS ಇ 3 p>: 3 ma 3 ©/ vp ೫2೭. ಈಕಿ 12 ವ 
ಬ್ಲೂ ಚ ಬು ಇಲಿ ಅಯ್ಯ 2 ಸು ಗ ಭ್ರ ಡ್ಡ ಡಾ ಗ 
~ 4 $ಎ ನ 73 ಯ ಟೆ ಟ್ರಿ nad SLRS ಡೆ 
6 ಕಿ a PBB 0220 ಓಿಚ್ಮ ಡಿ 7ಕ್ಷ35 8 
ಣ್ತ ಲ್ರ ಗ್ರ ತಿ 1೭ ಟಿ 3ಎ Vp ಟಿ ೦ ೧ ಡೌ 3 2 3 Ne 
೨೨ “ಇ ೫೦ ಇಂ. ೦ ಔಡ ಂ ಡಿ ಡಿ. 70. 33 352 323 'ರ ಬಭ 721% 25 
Ww pl BAB ೦ A 0 ೦ ೫ ಲ ಓಿ ೨೮8 ಇ5ಿ 68 CN 1೨ 
4% RBPEB ಣ 7ರ 73 NM ANAT ಶಿ ಇಇ ಇಪ 7ರ. ೫0 
೧೦ ಸವಗ 
ಇ ನ 
೦ 
3 w 
ಡಿ 
ಣಃ । 
೫ 
| ಸ 
ನಿ) 


~ 


hs 


(| 
% NE 


ಗಳ 


ಗಂಗ 


ಡಿ 


ಎನು 
0೨ 


ಕಾಸ್ಟ ದಾಲ ಎಬಿ 
ದು ವವರ 


ಸ 
ಬು 


ಕನಕ ಸರೋಜಂಗ 


ಸುಮಾ ಸಾಮು ಹೆ ವ ಮಸಾಯಿ ವಾಯಸ ತತಾ ಹಾ ಒತತ ಯಂತಾ ತಾತ 


- ಕಂದಣಂಕುರನೆ 


ಶಿ 


ಕ 


ಡಿ 


ವಾ್‌ 


| ಅಂತುಸೆ 


ವ 


110 


3 a Lk ೦. .'[ ೦ ಸಿ 
೧ ಆ 13 ಇಡ. 3೧ ೫ 2 
» ೫ ೫0 ಇ ಓ ನಿ 
5 ©: 2 [C2 33 | 
3 32 G ka ಸವ ಲ್ಲ i 
3x ಈಕಿ BN (93 
ಟಿ ಪ 3 ೦ ವ್‌ Ky 0) 
iw 322 ಫಿ (ಸ ಕತಿ ಖಿ 
ನ ನ KE 0 ಖ್ಯೂುೌ 
ಸ ೫1 ಸ 
“} ಐ ಳು ಶ್ರ ೦ 12 5 2) ಐ 
ಕ್ಸಿ ಸಕ್ತಿ ಕಸ್ಯ 3 
EN ‘ ತ - 
ತ ಅ 03 ೧% ಜು ಸಜ ~'p ಟ್ಟಿ ಟಿ ಗೆ ಹ್ಮ 
ಸ್‌ ಆಸ 6 ಎಳಿ 13 ಟಿ 12 ne 3 ಂಂ KN) (2 
TR ಕ ಮ p ದು 
ಶಿ ಡ್‌ ಜು We ಹಲ ಬಜ ಸಃ ತ 
m mv gps TL 3 ಟೌ fe ಜಡ ಲ್ಲ 
ತ ಶ್ಯ ಚ 32 ಇ 2 ಜಿ ೮3] ಭಧ OE 3 33 1 7 
ಲಂ ೪೯% ೭ ಸ ೦ Cc Fe ವ್ರ ಪ್‌ pe 1 0] 3 (2 3 
2 pS ಇಎ (ಬಿ 3 0 xy [eS ೫2 ಎಸ 32 ಷ್ಠ (2 c Hd (ತ್ರೆ 
ಲ ನ ಭಟ್‌ರ ೫ 32 ೀ 1. 3B ೦ 2 0 13೫% ಎ ಸ ದ ಸ 
Ae ed ಜ್ಯ ಹ ಸ Fe] 12 ಜು e (ಡಿ ಬ 6 ಣಿ ಓಜ ॥್‌ | 2 ಸ 
3 2 mB Ae ಸ ಓ pM 2 11. © ex »> w 1 
ಗ ತ್ಕ 3 ಣ್‌ 3 ಸೆ ಜ್ಜ ವಿ G eo 32 by 4 2 ಯ್‌ 12 ಎಡ vp 3 
i ಬ್ದ ಗಾ [i p ಎ 2 9 ಪ್ರಜೆಯ ಜ್‌ ಸ್ಟ್‌ ಅಟ 5 ೨೮ ಬ ಕ 
ik ದಿ | "1! 16601 ಜ್ತ nn 32 ಆ 2 ಇ. 1% ಸು (ಸ ಇ 4 
ಸ ಇಡಿ ಸ ಬ pAB SS ಡಿಸಿ ಸಟ್ಟಾ ಕೈತ ಪ್ರಿ ಇ ಎಳ ಎ ಜು ಜಾ ತೆ 
Bus ಸುಡ ಐ ‘A pl A ES ANE ಟರ ಡಿ 
WA ಬಜ ಚ್‌್‌್ಸ' ಗ” WHR EN ಜಸ್ಟ oH on REG 
ಚಿ ಬ ಭ್ರ ಜಾ DE 3ಬ ನನ್‌ ನಂ ಸ 
23 ಡಿ. ಸೆ 72 ಟಿ ಇತಿ SNS | ಬಳು RE NG SNe ೫. ೦ PB G 
ke ೨ ೨3 ಲ್ಭ ೫ ಇತ i ತೆ ಟು we, 1 3) AR ke: J ತ ೬3 A ರ ಟ್ರ 4 3 ನ್ದ pW ೫೪1 
ಕ ಕ a ನನ್‌ Bm ತೆ ಎ _ ಸ ೫ ಈ) “ಫ್ರಿ ದ 
ಬ್ರ ಜ್ಯ ಗಿ ದ್ರ ಸುರಸಾ ಇ. ಡಿ ESE ಶ್ರಿ ಕಚ ಜ್ರ ಜಲ್ಲಿ NW 
ಟ್ರ ಎ ಇಕೆ ಬ. ಇಲಿ R ME ೧ 1 Ke) "ಗಿ ಜೈ ಸಹಿಸಿ ಭ್ರ 3 14 ಬ ಆ ೫ ಜೆ ಬಬ 
38 2 °K ch ಟಾ ಸ ರಾ 3 141 1 3) * » 4 p ಬ ಟು 0 
NS ದ ಇ ರಸಲ್‌ ಸತ ತ a8 ಜತೆ ನದೇ (6 ಇತ್‌ 32 » ೧ 32 mW i ೫ (3 
3 QA 2D Sy 2B (| «4 Gus NOK‘ CE ಜೆ ಚ ಡೆ 
Mc < [4 3 12 3) 33 32 ೫ y 2. % ಎಎಪಿ ೮ 12 0 5) ಸ Ww ೨2೭ 132 Ww ೦ ೭ ರ ಸಾ 3 43 
Wa SS ನ EN ಬಿ ಜರ ಬ ಎ ಜಟ 
ತ ಪ ಇತಿ ಸಂ ™ [a ಅ ಣೆ ¥ 3 ಬ | [3 ped > C4 
ಜಿ ೫ 8೫ mE NS ಎಂ ಜಟ ಬದಿ ಪಚಾ ಜ್‌ ಭಟ ಜಿ ಎಇ ಜಟ್ಟಿ 
4 ೦ ಅ (2 ( ಕು ಜಟ ಜಃ ಜಟ ಗ ೧ HHH 
ಥ್‌ pe 13 5 NN > ಭತ ಡರ 3 { ರಂ ಗರ್‌ | ಸಿ 
[a ¥ Bs 0 32 ೫. | 2 ಬದ್ರಿ ಸದಾ ಡಿ 2 » © © 9 
ನಿ A TS 32 1೫೭ 12 32 iy ಟೆ w 3 
32 Ep Bp ಪಿ ಈ > 11 (ವ 
2 ೨3 ಎನ. ಸಟ > 2 | ೦. 3° ಆ 
ja 9) LB eV 4 OO p 
5 pip ೧ ಬ 
ವ = ಬ) ೫ಬ 7 ಇತ್‌ Ne 
5 mn WK ಕೆ 3 ಖಿ = ೧ 
೦ ೦ 4, © ಶೌ 0 WP 32 ೫ 32 
-3 mW KE ಟ್ರ ಟ್ರಿ ದ್ರ 32 
. RE ಸಾ ಜೆ ತ್ತ 
1 ೭ 22೫-132 ಟಿ ಟೆ. ಟಿ 


11| 


ವ ಅಂತಲ್ಲಿಂ ಬಬುಯಂ 


«) 

ಕ 

ತ್ರ ಜ್ಯ 

ನ 3 

1s 1) 

ಜತ ಭ್ಯ 

© 302 

RA pe 

(೮ ಇ 

4 2 

ಲ oOo 

— ಖೂ ದದ ಇದ್ದ 

12 ಖಿ ಇ 3 

ಟು ನ 

260 ಟ್ಟ 12 

22 HP Da 

ಡಿ ವ್‌ <p A 

ಲ » 2 ಲಿ 

ಆ 6... 2 

ಇಲ್ಲದ್ದ 7 

ಇ [ನ aN 

2 5 

4 132147 

DMD 
ವ್ವ 
w 


ಇ) 
( 
33 
3 
ಲ 
42 
ಸ 
Re 
(2 
39 ೧೯೭ 
32 62 
pe 
KA 
Xe 0 
(೨೫ ಕ 
ಟ್ರ 32 
[E13 32 
೨ 32 
ರಿ ಬಿ 
™ 2 


KN 
ತ 


(ತಾ; ಬೀಚಾಂತ 


ಇಂ) 


ತ] 


ಗ್ರ 


ಜಭಯೊಂದು 


ನನು 


ಎದೆ ಶಿವ 
ಬಂ 


ನ್ಸೂ ತಿ 


ನಿ 
ಟ್‌ 


ಇ 


1 
[ವ 


12 
ನ 


ಡಿದಂ ! 


೨ 
ಬೌ 


- ವಿಜಯಂ ವಿವಾಹಮ ನೊಡಂಬಜೆ ತಂಗೆಗೆ ಮಾಡಿ: 


)) 


ky) 
ಟು 


ಉ।/ 


(., 
( 
೦ 
ಡಿ 
2 
ಅತ 
ಇ ನಂ 
2 
ಸ 
ಆಡಿ 
™ 3 
yD 
ಜತನ 
6 ತ 
ಜು 3 
ಇ) ಡಿ 
ಲ. 3೭೬: 
೧ 12 
132 ೪೨2 
ನಿ ಗಲ 
>» 
ಇ ೦ 
WR 
೦ ೦) 
pe } 
32 (ಡೆ 
ಇತ್ರ ™ 
೨ 
KE ೦ 
ಇ ೭ 
& ತ 
w ದ್ಧ 
pis 
ye 
EE 
‘k) 
3 3೩ 
By 
ತ 
5» ಇಗೆ 


$ 


ಸ 


ಆದ 


ದ ರೂಸ್ಯ 


ಗಿರಿಕೆ 
ನೇಲ೫ಯಿಂದಂ ಬಂದ ಕೊರಗ ಹೆಮಂ 


ವ॥ ಅದಜಂದೆಂ ತಮ್ಮುತಿರ್ವರ 


ಎ6 


K ಮಿ ವ್ಯ 
ಯಣಮೊಡವೊಳಗಿ 


ಡ್‌ 
೮ 


7 


a 


ಖಾ 


4 


+ 


ಕಟಿ 


ಯುಮಂ 


ದ್ರ 


ಸ 


9 ೨ 
ತೀಪಿ 


ಶಿ 


ಸೌ, 


ುಂ ಜೆ 


pS 
0೨. 


ತಿಲಕನು 


ಕಂ/ ಶ್ರೀವಿಜಯ 


a 
32 
ಲ 
pat 
Wo) 
43 
ಇ 
ಲ 
ಡೆ 
3B 
HE 
LE 
ಎ 62 
ಇ ಡಾ 
B ಎ 
(CY 
೪ ೫ 


ನಂಗಳಿಂ: 


ನ 
ಸಿಸಯದಿ 


ಬದು ಮತ್ತ ಕ 


ಇ 
ಜಿ 


ವ ಅಂತು ಚಕ್ರವರ್ತಿ ತನೂಜಂ ಕಳಿಸಿ ಮಗ 


ಚು ಳಾ 
— __ BD 
RR ಕ 
pO 
DM 
SE 
ನಿ 64 | pa 
8 
ಇ ಟಿ ಬಿಗು) 
13 Ry 
AW ೨2 
Bp ಇ ಸಶಿ 
೩ನ 
1] ತ್ರಿ 
ಕ ಸಜ 
ಸಸ್ಯ 
ಇತ್ತಿ 413 
ಆ ಜಾಸ್ತಿ ಸ್ರ 
ಇಲ ನನಲ 
ಎ Bw 

"2 

ಆ ಟ್‌ ಟೇಕ್‌ 
ಇಡ ಜೆ ಗ ಐ 
ಎ RTH 
RRB ಸೃ 
uP PL 
ಎತತ 
೫ 15 7ರ 1 
ಹಾ 
3B 


ಭೂತಿಯಿಂ ಪೊಕ್ಕನವರತಂ ವಿಷಯ 


118 


6 


ತಾರ 


ಸುಖ ನಿರತನಾಗಿ ಮಿತದಿನಂಗಳ 


ಯ ಸ್ವಯಂವರ 


ತನ್ನ ತಂಗೆಯ ಸು 


ಲ 
೪ 


ಮಿ 
೧೨1 


ಇಯಂ 


ವಿ 
೦ 


ನ 


ಶಿ 
೨ 
ಲ್ರೌೀವಿಜಯ 


ಬಾರ್‌, 


© 


[7 


ವಿರಾಮ 


ನೊದಲಾಗೆ. ನಿಶ್ವಂಭರಾ 


ಹ 
ತ 


೦ ಭು 
1) ಶಾ 
೨3 ೦ 
] ಹ 
1 
೨೪ 

32 ೦ 
೦ ಟಿ 
೧ ಡಿ) 
3 ಟಿ 
ಸ್‌ 
I 
೧ Ko 
ಕ್ಟ 
ಕ 
ಬಿ ಕ 
KS ಸ್‌ 
ಇ. ಸಪ 
32. 1 
2 ಈ 
೦ 

ಎ ಡು 
ಇ ೧2 
Cc: ಆ 
x23 

[4 ap 
K [3 
ಟ್ರಿ 
3) ಛೆ 
» 


c: 


il 


pee 
೦೨. 


ಉಲ್‌ 


< 
4 


ಸುತಾರಂ 


ತ 


ನಿಜಯಂ 


೧ 


ಶ್ರಿ 


RR 


ಎ 
ವರಮೂಃ 


2 ಠಿ 
ಸ್ರಯುಂ 


ಹ್‌ 
ಜಭೂತಿಯೊಸ್‌ 


೦ 


ಶೆ. ಮತ್ತೊಂ 


ನ ದುಡುಗೊಜ್‌ ಸ 


ಮ 


>) 
pS) 


ನನೆಕ 


Cy 


ವ|| ಅಂತು ವಿರಿದುಂ 


2 


7 
ಟು 


ಅ 
೪: 


po] 


ಸುತು 


ಇ ವಿರೊದದಿ ನರಸುಗೆಂ 


ಸಂಕಥಾ 


ಇಗಿಸುಖ 


ಪುರಕ್ಕೆ ಸೂ 


ಕ 


12 
೯೭ 


ವ ಇಂದಿಂಗೆ್‌ಟ 


ಬ] 


ಕಾ ೧೦ 


ು ತಲೆಯೊ 


ಹ 
ನಟಿ 


ಲ 


ಎದು 
ವಟು 


7 ಸುರಿ | 


ಳೊ 


ಮ 


ಲಂ 


ವ 
ಅ 


ಮೆಪ ೩aಯ 


ಬುದು ವೆ 


[3 ಟಿ32 
ತ] 
ಇಇ ಮಿ 
ಸ 
hy 
ಬ್‌ 6೭ 
ಜಾಟ್‌ 
> R 
2B 
೧ 
B 
3೭ ನಸ 
“ಯ್‌ 
kL ಐ 
ಜ್ತ ೦೭ 
33 
3 6 
( ತ್‌ 
© ೦ 
[ied ಈ 
NX 
AK 
ನ 
5.0 
2 1 
pe ೨ 
fe) 1 
» ಲಂ 
ಇ ೧ 
7೫ ೦ 
೧ ೦ 
ಇಪ ಜಿ 
i 
32 
ಡಿ 
ಬ 
ಖಿ 
ಹ ಲ 
ಸ 
12 ೦ 
Ae 
NN 
32 a 
(> 
(2 
ಲ 
6೭ 


(ಸಲಿ 
ಸ (ಪ 
ವ್ವ 
12 2 
3 
> ಭಜ 
೧» 
ಐ ಶ 
3 ೦ 
)೨ 
1 
332 ೬ 
ಇ) 
0 ಎ೨ 
Hy 
to ಕ 
391 1° 
72 ಡಿಡಿ 
52 0 
ಕಪಿ 32 
( 62 
2 
5 
i ಗ 
LR 
5೫ 
೧32 
ಸ 
3೭ 2 
ಇ ಚಿ 
ಇ © 
W i 
WR 
2 23 


ಏಾಂತದಿೀಯ ಪುತ್ರನೆ ನಾನ 


ಮಿತ್ತ 


« 


ನ 


ನಪುರಸ್ಕರಂ 
ಪ್ರಭೃತಿಪ್ರ ಧಾನಪುರುಷರೊಳಾಳೋಚಿಸಿ 


ೀಟ್ಲು ಶ್ರೀನಿಜಯಂ ಮಂತ್ರಿಮಹತ್ತರ ಏಪುರೂಿತ 


ನೆ 


ಮಹಾಶನಿರಕೋಪಸಾಯಮಂ 
ಮ್‌ 


3 
ತ 
3) 

೪. 


ದ 


ಮಂಜೂಸಿಜಯಾವಗಾಹಾದಿ 
ತೋಜಕಿ ಮಾಣಿ ಮೆಂದವರಂ ಮಾಣಿಸಿ 


ಶ 
ಮನಿಂತೆಂದು 


(J 
N 


ಕ್ಷ 


ತ 
ಸೆ 


ತಿ 
we 


ಸಲಾ KN 
TN) 


pe 
Ce: 


ಖೆ 


ೀಕಂಗಳಂ ಮಂತಿ,ಗಣಂ 


ಕೆ ಲಿ ಫಾಯೆಂಗಳನೆ 


0: 


pe) 
ಟು 


ಒಂದು 


೨) 


ಲ 


€ಟಿಲ್ಪಗುಳೆ ೦ 


ಸೆ 
ನು 


ನ 
ಬ್‌ 
ಆ 


ಸರದ ದಾ 
ಳಳ 


ಪಿ 


ಮಣಿ 


114 
೦೪ 
ಯತ್ತ್ವಂ 


೦ಬೊಂ 
4 


ಮಿ 
೧2 
ಹ 
A 


ಇ 


ಕೊಲಲಿರ್ದ ಕ 


RN 
NN) 


ಎ ಚಂಡಕೌಶಿಕ 


KK 


೧ 
೫ 


pe 
ಇ: 


ನು 


ಮ 
ತೆ 


ು ವಳೆಂ 


ನೊಯ ದ್ರಿ ಗುಹಾಂತರದೆಣ 


W 


© 
ಎ 


೦ಡಕೌಶಿಕನ 


೦೨ 


ರ್ಯ ಸೋಮುಶ್ರಿ €ಯೆಂ 


ಈ 


ಕಂ? 


ಖಿ 
ನ 


ರ್ವಂ ದುರಾಚರಣಂ, ಆತ 
ಮುಂಡಕ್‌ೌಶಿಕನೆಂಬೊನಂ ಮಗನಂ ಸಡೆದಲಾಮಗಂ ಬಳೆಂ 


ಪರ್ವತೋಸಕಂಠದೊಳ್‌ ಕುಂಭಕಾರಕಟಿಕಮೆಂಬುದು ಪೊಟಲುಂಟಿ 
3 


ಪ 





೧ ವ್‌ ರ 
ಇ ಲ ತ ನ್ನ 
3 3 ಸೂ ಆ 
ಲ. ೫ J 
pe ( i 0 
le ದಡ 
2 ಬ 32 ಜ 6 ್ಲ್ಸ 
ತೆ ತ 
J ಸ ) 12೨ 
2 5 pe) 1 ೧3 = 
ವಾ್‌ ಗ ಚ ಗ್ಗೆ ನ 
ತಾ ಟ್ಛ LB A 
ಇ] ತತ ಆ YDB = % 5 ಲ್ರ 
ಅ 32 W ಇ 3 [C3 ಸಾ ಇ ಕ ಸ ಸ ಹತ 
ಹ ಫಿ 1 ಸ ಷಾ a 33 3 OM ಧಿ ಇರ್‌ ದಿ 
ಹ್‌ 3 6 [Pr 0 2೫3 2 XK ೬4೫ 08 
32೭ po 12 tp ™ RHR 2m RE 12 G ಇಲ 9. ಜಾ ಐಎ 
ಇಕೆ 23 ವ 2 m8 7 GB (ಟ್ರಿ 
f° 3೭ ಮಾ ಅ ನೀ ೧ ಬ್ರಿ ಇಡಿ ಜಿ Wa 0 “ಟೆ ಹೀ ನ 
ಟಿ ೦ ._೫32 ಸ 1ಡಿ ತ +೬ ಛಟ ಆ ಬ್ರ 
72 W> B pos ೫ A |») ನ 1H CD 
ರಾ ಸ್ಯ ಆ ೫ ೦ a ನ > ® BG ೪ಇ ಗ್ದ 
3 uf © ಡಿ 5) (3 ಟು 2 ರ್‌ p 3 b Hx DB 
EB SS ET ೨ ಸಿಡಿ 0238 UR 
ಬ CO ಹ್‌ 2 ಗ ತ LH ಚ 32.33 “™ ೦ ೦ 
ಆ ಚ ಟಖ ಚ ಛಿ ಬ ಚ ಭಟ ಟ್ಟ ಬ ಜಟ 
32 5p ಎ ನಿ ಠ್ಹಾ ಡಿ ೦ (ಎ «ನಿ @ 1 0) 6 B 1 pa 30 _ ಎ 
1೫ 12 » 2.೧. HBG Bik ರ ಇರ ಬಂ ಜು 3 ಬಾಸ್ರಿ 4 
ನ 38 ಡ್ಛಿ 33 ಒಕಿನಿಡತ3ಿ ದ್ರ 12 ಡಭ93 1. mu ಬೌ KA 732% ಜು ಬಜ. 
B63 sa ೮೪ ಟಿ ಬಿ ಇದ್ದೆ - ಕ ವಂ ಡಕ m3 3 (ಬಿ (6 
ಇರ ಬ ಡೆ ಚ ಛಬಿ ಇ ಲಿ ಪ್ರ ಇ. ಸ್ಟ 3 » Bl 5 
> ನ್ದ ಆ ೫ ಕ y ಇ 0 “aw o- ಕ್ಷ ವ 
i NE AO EN TE ಸ 2 ದತ್ತಿ ಗೌ ಸಿ 1 
7 8 33 ರೌ ಜೂ ಪ. ಸ ಟಿ ೧- 2) 72 ೨ 2 ೦ po C 
ಇ BM 6 ಇದ್ದೆ 32 Ve 3 2 ಸ ಟ್‌ "ಎ ಲ % ಓಕ 7. 2.33 (ನ 72 
ವ ಹ 3೨ % ಭ್ರ 33 » YN 9 pS Lb 3- ನ ನ 3 we ಬ ೧1 33 ೦ 
WE SS BBG Sd |g ಸಗದ GEG ಇಟ ೧ 
2 ಡಿ 7೦. ಡಿಡಿ SOS 972 ಣ್ಣ ೧ಬ ೧ ೪ le > ಎ. ಇಇ ಎ) 35 ಜ್‌ 80 ದೆ ಕ್ಷೆ ಇ 
Wea ಖಂ ಜಾ 1ತೆ 32. Re Die 0% BEY ಇರಿ ಗತರ ಚ ನ್ಯು 22ಸ 
NWR ಸೆ ೧೮ 5] 
po (ಬನಿ ಯೈ ಪಂ 2) ಬು ಸಿ "ಛ್‌ ವ 
BL ಗರ ಇ ಬಜ. ak 
ಇ ೦ WB ಇಂ | ೦ 72. 2. ಡ3ಶಿ ತ್ರಾ 
ಬ CN ೧ $k ಚೆ Bm 
5 7 kt K 3 pe ಮ್‌ 
6 ER BS 
AN ದಲು 3 _ ೮ 3 a 
ದ = 6 ಬ 
ಸ ರ 32 
Le ಇ ಎತತ 
| Cs [91 2 G 
(2 ಯೃ 1% ಐ 
32 ಬ Wve WB 


ಜನಪತಿ ಸೆಜಿಂಗಿರ್ಡೊಂದುತ್ತಾ ತಮ 


114 ಶಾಂತಿಪುರಾಣಂ 


ವ ಸಂಭ್ರಮಾಕುಲಿತ ಚಿತ್ತಂ ಸ್ವಯಂ ಪ್ರಭಗ ಮಜಾಪಿ ವಿಷಾದ ವ್ಯಾಪಾದಿ ತ ಪ್ರನೋದರಾ 
ಗಿರ್ಪಿನೆಗಂ ಆಸರ AOS Sa UAE ನಿಚಿತ ಕಕುಭಾಂಬರ ನಂಬರಚರ ನವನಿ 
ಗವತರಿಸಿ ರಾಜಮಂದಿರಮಂ ಪೊಕ್ಕು ವಿನಯವಿನನಿತ ಮಣಿಮಕುಟನಾಗಿ ಸ್ವಯಂಪ್ರ ಪ್ರಭೆಯಂ 
ಕಂಡು ಧಿಜಾಗಮನಕಾರಣಮ ಥಿಂತೆಂದು ಬಿನ್ನಪಂ ಗೆಯ್ದ ಕೇ 

ಕಂ| ಆನಸ್ಟೊಡೆ ಸಂಭಿನ್ನಮ | 
ಹಾ ನೈಮಿತ್ತಿ ಕನ ಮಗನ ನೆಮ್ಮಯ್ಯನು ನಿಂ 
ದಾನು ನೊಡವೋಗಿ ಕಂಡು ಜ | 
ನಾ ನಂದನರುರ್ವರಾಸ್ಯ ತಿಲಕರ ನರಸ | ೩೧ | 
ಓಲಗಿಸಿ ನಿಜಪುರಕ್ಕೆ ನಿ | 
ಶಾಲತರಾಂಭೋದ ಮಾರ್ಗದೊಳ? ಬರೆ ಶರಣೆಂ | 
ಬಾಲಾಸ ರುದಿತ ನಿನದಮ | 
ನಾಲಿಸಿ ನಿಂದಿನಿಸ ನೆಮ್ಮ ತಂದೆಯು ಮಾನುಂ | ೩೨॥ 

ವ|| ಫಿಲ್ವಿನ ಮೆನ್ಮಿರ್ದೆಡೆಗನತಿದೂರದೊಳ್‌ ನಿಮಾನಾರೂಢಂ ನವಯೌವನ ಶ್ರಿ” ಮಧುರ 
ರೂಪಾಳಂಕರಣಭೂತ ಪರಿದೇವನಂ ಯಶೋ ಭಿರಾಮ ಪ್ರಮೋದ ಸನಾಥ ಪಾ ಶ್ರ ೯ನ ನಂಬರಚರನಂ 
ಕಂಡು ತತ್ಸಮಾನ ಸ್ರ್ತೀ ರೂಪಮಂ ಸುತಾರೆಯೆಂದಜಾದು ತಂದಿರ್ವರುಮ ನೊಂದೊವ-ರಂ ಮೂದ 
ಲಿಸಿ ತದ್ವಿಯಚ್ಚರ ವಿಮಾನಕ್ಕಡ್ಡಮಾಗಿ ಥಿಂದಾಗಳ್‌;. 


ಕಂ) ಹಾಹಾಧ್ವನಿ ಕರುಣಾವ್ಯಾ | 
ಮೋಹಮ ಜೆರ್ಜಿಯೊಳಗೆ ಬಳೆಯೆ ಸುತ್ತಿರ್ಜೊಡದಂ || 
ಸಾಹೆಸಿಗಂ ಕೆಳ್ಳು ಧೃತ | 
ಮೋಹಂ ಕೇಳ್ಲುಮೆ ಜಿತಾರ್ತಕುರರೀರವಮಂ || ೩೩ | 
ವ|| ಅಂತು ಪುಯ್ಯಲಿಟ್ಟೊಳಟಃ ಪಳೆವಿಸಿ ಬಾಯಟಾದಟ್ಟಿ ಸುತಾರೆಯ ನಂಜಲಂಜಲೆಂದು 
ಮಂಡಲಾಗ್ರಮಂಡಿತ ದೋರ್ದಂಡರೆ ಮಾಗಿ ಪೋಗಿ ಪಗೆವನೊಳ್‌ ತಡೆಯದೆ ತಾಗುನೆಮ್ಮ ರಭಸಮಂ 
ಇಳ್ಚು ನಿಮಾನಾಜಿರದೊಳಿರ್ದ ನಿಮ್ಮ ಸೊಸೆ ಬಾಡಿದ ಸಸಿ ಮಟಕಿಯಂ ಸೆತ್ತಂತೆ ರಾಗಿಸಿ 
ನಯಂಚಿತ್ರಿಂತೆಂದಳ್‌:.... 
ಕಂ|| ಜ್ಯೋತಿರ್ವನದೊಳ್‌ ಛಿದ್ರಿಸಿ | 
ಪಾತಕ ನಿತ್ತ ಶನಿಘೋಷ ನಸ್ಮತ್ಪತಿಯಂ | 
ಮಾತೇಂ ನಿಜನಗರಕ್ಕೆಟಕಿ | 
ದೀತಂ ಕೊಂಡೊಯ್ದ ಪೊಂ ನಿಯಚ್ಚರ ನೆನ್ನಂ | ೩೪ || 
ವ ಅದಲಂದಂ ಬೇಗಂ ಪೋಗಿತಂದಿರ್ವರುಂ ಮದೀಯ ಜೀನಿತೇಶ್ವರನಂ ಕಾಯಲ್ರೇಟ್ವುದು. 
ಇನ್ನಿನಿಸುಬೇಗಂ ತಡೆದಿರಪ್ಪೊಡೆನ್ನಿಂ ಕಾಣದನೋಘಂ ಪ್ರಾಣಪರಿತ್ಯಾಗಂಗೆಯ್ಗು ಮೆಂಬುದುಂ, 
ಪೋಪರ್‌ ಪೋಗರೆಂಬಾಶಂಕೆ ನೆರಸಿದ ವಿರೋಧಿ ನೋಡೆನೋಜಿ ಶ್ರೀವಿಜಯ ಪ್ರಾಣತ್ರಾಣ ನಿಮಿತ್ತಂ 
ಜ್ಯೋತಿರ್ವನಮಂ ಮನೋಜನವದಿನೆಯ್ದಿ ಸುತಾರಾರೂಪಧಾರಿಣಿಯಾಗಿ ಕುಕ್ಕುಟಿಸರ್ನದಶನ 


115 


ಜು 


ಪೂ॥ 


೪. 


ೇನಿಜಯನುಮಂ ಕಂಡು ಬೇಗ 





ಶ್ರ 


ಪೊಜಪೊಣ್ಕೆ ನಗೆಮೊಗಂ ಬೆರಸು ನ 


ಟ್ವರ್ದ ಬಹುರೂಪಿಣಿಯೆಂಬ ಅಶನಿಘೋಷನಸ 


ಟು, ಸುಡಲ್‌ 0 
ಟಿ 


0 
ಕ್ರಿ 
ನು 


ಎ 
ಯೊ 


© 
ನ 


$ 
ಗೆ 


ವ್ನಾಜದಿಂ ಬಿಟು ಪ 
ಹ 
»ಗ್ನಿಕುಂಡದಿ 


ದ(ಶಾ)ಂಶ 


pe 
೦೨. 


BA ಸಾ ಸಾ 
MRR 
೦ 1732 ಇಇ ೫ 
ನ 
Wm B 3° B 
ಜ್ರ ಇಬ ಈ ಛಿ 
WS € ಔಪ 3 
Al RN 
1 3೫-23 ೫ 
ಮ್‌ ಕಾ ಎ 3 u © ಎ [£4 
NEN BON 
ಡೆ 2 J G 121 
ಡೋ ಗಟ ಜಾತ 
೦ 2 ಷಾ Ee ನ 
ಹಬ 4 ರತ ಫಿ Bre 
೪2 a ಣೆ ಡಿ (ಐ ಪಿ 
ಹ ಇ was 3p) 
ಸ ಸ್ವ ಇ ಭೆ 3 
o 3 ಚ «% 5 
ಇ 1) SHS 
3 ಜಿಎಡಿ ತೈ ಇ ಟ್ಬಳ್ಳೆ ಕೈಸ್ಸಿ 
3 ಚ್ಟ 2 1೦ gE Enel 
೯ ago Sma” 
ಜಯ ಬ ಜ್‌ | 
ಸು ೧2. 25. ಲೃ ಬ ಡೈಟಿ ಇರಿ. A 
KBAR LSD ಇ 
ನ 9 ಇ A % 0 
RO 2 ಜ್‌ ? ಜ್ರ 
ಸ ೦ ೦ x1 ¥ ಚಿ. 3 ಇ bp 
ಇ. 8ಕ್ಷಿ ಇಇ ಕಿಸ ಶ್ಚ ₹ 
2% ಟಿ 23 23 
ಸ xe x13 ೫ B 0 ಜು oo » 
CS 8 or 
EET 
CN) ಇ ಸ್ಪ ನಿಪ" 
33 WARE ಜೋ ಇಟ 
ಡರ” Ba» 
®» 23383 
ಡು. ಬಾ 12 ಇಡ 
33 ಸ 32 ೧/೫ ಇ2೨ 
ಣಿ 7» 12 ಧಾ ಎ) 2 
೨ ೧” 1 ಜ್ನ 
1) % ಎ ಡಿವಿ 
ಹ 
1 3-8 We ಟ್ಟ 
WP o> & ೦ 
೦ 2 
3 ಣಿ » 32 


ಇ 
ನ 
ನಿಲ 
ಕು 


೨ 
N 


ನಾಡಿ ಮಿತ್ರ 


| 


pe 
02. 


»೦ || 
| ೩೮ 


pe) 
02. 


೦ಗಡ ಮೆಂದೊಡಂಗನಾ | 


ವಿದಾರಿಣಿಯುಂ ಬಂಧ 


೦ 
ಸಾಧಿತ ಮಹಾವಿದ್ಯಂ 
ಅ 
ಹಪಾಂಕುರಂ ' 


ಕಂದ 


ಥ್ರ 


ಕ 
ವ 


ವಿಜ 


ಗಳಂ ಕೊಟ್ಟು ಮತ್ತಂ 


೧ 
ಕ 


ಸಾಧಿಸಿಕೊಂಡಾ ವಿದ್ಯೆವೆರಸು. ಮನೊ 


ದಂಸೌಜ 


ಗಮಶನಿಘೋಷಂ ಶ್ರೀನಿಜಯನೊಳಳ$ ಬದ 


ಚ 


NU 
ಹಿ 


pe) 


ತ್ಮ ಪರಾಭವಮಂ ಕುಲೊ 
ಇ 


ವರ್ಷೆನೆ 
ನಿದ್ಯೆ ತನಿಸುತ್ತಿರ್ಸನ್ನ ಮಾಟಿಂದು ದೊ | 


ಸಯೊಳಿಂತೆಂದಳ್‌;:- 


ಫಿ 
ಸಭೆ 


ದ್ರಿ 
pl 
ಲು 
ಸೌಜನ, ಕಂದಾಂಕುರಂ ಶ್ರಿ 


ಲ 


೦ ನಮಿಯು ಮಿರ್ವರ ಪೂರ್ವಜರಿಂತು ಚಿಂತೆಯಂ | 
೨ pe 
ರಡುಂ ನಿದ್ಯ 


ಖೆದಮು ಮಲ್ಲು ನಾಯಕಗುಣಂ ರಿಪುಭೂಮಿಯ ನುಯ್ದು ಸಾಯ 
ನೊಜಸಹಿತಮಾಜಿಗೆ ಮುಂದಟ್ಟಿ ತಾಂ ಸಹಸ್ರ ರಶ್ಮಿನೆರಸಗ್ರಿಮಂತಮೆಂಬ 


ಇಂಗ ನಿವಂ ದಲೆಂದು 


- 
+ 


'ಗಡೆಂಗಿ 
ದೆಂತೊ ಸೈರಿಸುವರಾ 


ಬ್ರ 
py 


ಇವದಿಂ ಕಾದುವಾಗಳ್‌: -- 


n=: 


ಡೆಡೆಯಂ ಪ್ರಕಾಶಮಣಾದುಂ ತಡೆವೊ 


ರುಜಕೊ: 
ಲ[ದಂ] ತಾಗೆ ಸಿ 


ತ 
ನಾದ ಮಿ 
ಷ್‌) 
ಬ 
oe 


ರ್ವಲದೇಕ 


p) ; 
ಮ|| ನೆಲದಾಕಾಶದ ದಿಕ್ಷಟಿಂಗಳೆಡೆಯೊಳ್‌ ಪರ್ನಿರ್ದ ತದ್ರೂಪಸಂ | 


ಕುಲಮಂ ಕಂಡಸುರಾತ್ಮಜನ್ಮನ ಮಹಾವಿದ್ಯಾಬಲಂ ತೀರ್ಣಪ | 


ನುಿಗಲೀ 
ಫೊ 

ದಾ 

ಲ್ರ 


ಸ 


ರೂಪಿಣಿ ವಿ 


ಈ 
ಅ 


ರ್ದರ್‌ || ೩೯ || 


ನಿಕರಾ 


) 


ತ 
ತಿಲಕಂ ಕೊಂ 


ನಂತಿಪುರಾ 


pS 


ರಿ 


ಸ್ಟ್‌ 
[A 


ರಾ 


pe 


ಷನ ನುರ್ವ 


ಪೆ 
ಇ 


ತ ನಿಯದವನೀದಿ 
ನಜ 


ಕ ಎಲಿ 
ರೆ ಖಗೇಶಾ ವನೀಶ 


pe 
ನ 


ಲಿಗ 
ಸ 


ಸದಿಂ ಕಾದುತ್ತಿರ್ದಸುರಂ 


ಈ 


ಬಾ 


| pe 
೦ಅ೦ಟ್ರ 


ವ ಆ 


116 


ಗ್‌ 
pe 
w 


ಜ.33 ™ 
Ye ಟ್ಟ le 
ಸ ಭೇ 
1 ತ್ರ Ys 
ದ್‌ ಫಂ ೨ ಎಂ 
32 ಜಗ್‌ 
Fr ಪ 
pod Ww ಇಡ? C 4” 
ಡಿ ತ ಡ್ಡ 
೧ ವರ್ಮ ೦ BE 
3 4 ಸ ಸ ಕ ್ಷಾ ಸ 
೨ ಕ್ಯು ನ © () Pp 2 
3 ಸ್ತ 1 ಎ3 ಟಿ 6 pe ಹ್‌ 
ಸ ಆ ತ ದೂ 
ಮ ಗ fb Bn ನ 
ಣೃ PA 3 2 ಎ ೦ 32 pS 
nH» Aw ಸ ಸಗ ; 
Ne PO ಷೆ ಕ ky 
ne 2 «Bx © TY ೦ 
2 32906 ಇಡ. ಎ ತು ॥0 pS 
Fo) 2 ly ( ಛ ಎಂ 3 INA ಸ ಚ 
BRB 3p De ಶತಿ 
ಬಸ ರ್‌ & 32. 0 a “x 32 | 
ಶೃ 2 QB SRS 8 
ಇಟು 14 ೦ ಶಿ ೪ ಭ್ರ > 
EHS SAT ೦ ರ 
ಜಬ ಬಡ Da ಇಡ 
2 ಐ.ಬಿ ಾ.೦ಂ ೦ 35.೫೯ ಬ್ಯ 8 8 
ಇ ಡೆ. ಜ್ರ ಸತಿ ಇಗತ 22 02.33 1 2 
ತ SN (1 1. a ಜಾ 
PREP 6 aR a2 3 3 
NBD ಗಾಣ ಇ. 323 3d 3 
(ಎ 8 62 2 78 ನಾ kw “ಸ 
BEN ಚ ಬೇ 
s2 ದಾದಿ 32 RR Tk ತಿ zw # 
೦ 2೫3 ಜಾ 3) 9) WF ಇ) ಇತಿ ಇರಾ ಚ ಸಖ ಸು 
ಆ ಜಬ ಜ್‌ ತ 
ಜಿ 2 ಗೆ] 5೨ ಸ ಠ್‌ ‘© 
a0 a ಪಿ 
283g ಡೂ 
ಆ ಆ. ಬ 3 
ಆ ಬ ಬ ಚನ 
ಸಸಿ pe 
5 HX a ಡೇ 
ಮ್‌ 33 23 [ವಾಡಾ ಸ್ತ 
ಸ ದ 
LE ೫B 
> 
ಪೆ ( 
ಲ್ಯ ಇ (2 


pe 
೦ 
ನಸಮೆಂತಂ 


KR 
ಬಿ 


ಡಂ; 


<) 


ಕಂ ಶ್ರೀನಿಜಯನುಂ ನಿನಯಾಂಬುಜಾತ ಬಂಧು 


ರಾನತ ರೋಲಗಿಸುತ್ತಿರ್ಪನ್ನೆಗಂ ಸುತಾರ 


ಗಿ ಕುಳ್ಳಿರಲೆ 


ಅ 
ಲ 


ನಮಿತರ 


೨ 


೮ 
0. 


9 
ನೆ 


ಎಸಿ 


ಗತಕಾಲುಷ್ಣ 


1 


w 


ಇ 


ಮಯೂಖ ಮಾಲಾಲೋಲ 


pe 
ಬ 


117 


ನಾಗಳ | 


೦ | ೪ il 


ರ 


ಟ್ಟ 
ಾಂಬರಭಾನೂ || ೪೬ || 


ತ 
ಮ 
2 
ವಿ | 


ವಿತತ 
ರೋ ಕಂ ಜ್ಞಾನಂ ಸಮೂ 


೨ 
3 


A id 
ಮದು ಬಿನಗಾ ದಿಗಮಾಂ il 


ಸಷ ಶ್ಚಾಸಂ. 


ಕಂ] ವಿಜಯಾರ್ಥೇರಂ ಬಿಸಗೊಳೆ | 
ದಂ ಶ೭ರಿಗ 


ದು 


ಸಾತಂತಣಿಹಸಿದುದು ಮೊತ 
ಕಂ ಲೂಕ 


ವಾತಾಹತ ಭವತೃಷ್ಠಾ 


ಜೂ 


ಗ್ರ 


ದ್ನ ಬದ | 
ಖ 


ತಾವ 


೧೨ 
ಅಧ 


೧ ೧೫ Ne 
ಶ್ರೀಂ ಚರಿತ್ರ ಮಜ ಪರೆ | 


| 


ಟಾ 


ಣ 


ಯಂ | 


ಹ 


೦೨೨ 


KY 


ಇಯತ್ತಂಗಲ್‌ || ೪ 
೮ ೧೨ 


PES 


6ಎ 


ಕಮುಂತೆ 


೧ 


ಬೂ 


my 


ನ[ಪ]ಸದಾರ್ಥದೆ 


ಟೋಕಮು ಮಾ 


ದಾನಂ ಚತುರ್ನಿಧಂ, ಇಂ 


118 ಸಾರತಿಪುರಾಣಂ 





ಭದ್ರಾದಿಕಂ ಪೂಜಾವಿಧಾನ ಮನೇಕವಿಧಂ, ವ್ರತಸರಿರಕ್ಷಣಂ ಶೀಲಂ, ಸಾಕಾರ ನಿರಾಕಾರ ವಿರ 
ಮುಪನಾಸಂ, ಮತ್ತ ಮುಪಾಸಕಗುಣಸ್ತಾನಂಗಳ್‌: 


ಸ್ರ ಸಮ್ಯಕ್ತ್ವಂ ಸದ್ವ )ತೌಘಂ ಶಮತೆ ಸಮಯುತಂ ಪ್ರೋಷಧಂ ಗುಲ್ವವಲ್ಲೀ | 
ಸಾನ್ಯೋರ್ವೀಜ ಪ್ರಘಾತಂ ರಜಸನಿಸುರತರಾಗಂ ಮಹದ್ಬ ೨ಹ್ಮಚರ್ಯಂ | 
ಸಕಲಗ್ರಂಥ ಮಸ್ತಾಸುಮೋದಂ | 


ವ|| ಮತ್ತಂ ಯತಿನಿಕಾಯದ ವಿಶದ 


ಸ py 

ರ್ಜವಂ ನ ಮುಚಿತತೌಚಂಯಮ ಮಾ | 
ಸವಿಶೇಷ ತಪಸ್ತ್ಯಾಗಂ | 

ನಿವಿಧಾ ಕಿಂಚಿನ್ಯ ಮಸಗತ as | ೫೧ | 


ಕಂ/ ಆಕ್ನಾಂತಿಲೋಭಡಾ 
ಯ ಸೂತ್ರಾನುಭಾಷಣಾ ನಿಯಮ ಮಿವ | 

ುಕ್ಷೂಣ ಸತ್ಯಮಟಾದು ಪ | 

ರೀಕ್ಷಿಸಿ ಕೇಳ್‌ ಮುನಿಗೆ ಗಗನಚರಕುಲತಿಲಕಾ | ೫೩ | 

ಯುವತಿಕಥಾಲೋಕನ ಭೂ | 


ಸ್ಯ ಭ| 
i 


ಕ 
dW 


ವ॥ ವ ಮತ್ತ ಮದು ಬಾದರ ರೂಸದಿಂ ಸ - 


ಕಂ ಜನನಿ ಸುತೆ ಭಗಿನಿ ವಯಸದೊ | 
ಳೆನಗಧಿಕೆಯು ಮೂನೆಯುಂ ಸಮಾನೆಯು ಮೆಂದಂ | 





ಯ 
ಮನೋಹರಂ ಬ್ರಹ್ಮಚರ್ಯ ಮಾರ್ಯ ಪ್ರಣುತಂ || ೫% || 
ಕಂ|| ಬಯಸುವ ಬಯಸಿದ ಪಂಚೇಂ | 
ದ್ರಿಯ ನಿಷಯಂಗಳ ನತಿಪ್ರಿಯಂ ಸಂತತಮ | 
ಪ್ರಿಯ ಮೆಂಬಿವ ನುಲಾದ ತಪೋ | 
ನಿಯಮಂ ನಿಹ್ಕಿಂಚಿನತ್ವ ಮರ್ಹನ್ಮತಡೊಳ್‌ || ೫೬ | 


ಸಸ್ಕಾಶ್ವಾಸಂ, 110 

ವ|| ಎಂದು ದೇಶಸಕಲ ಪ್ರವರಗುಣಸ್ಥಾನ ವ್ರತರೂಸಮಂ ಸಂಕ್ಷೇಪದೊಳ್‌ ವಿಜಯ ಕೇವಳಿ 

ಬೆಸಸುವುದುಂ ನಿಬುಧನನಜ ವನಹಂಸ ನೇಕಾದರ ನಿಧಶ್ರಾವಕ ವ್ರತಮೆಲ್ಲಮಂ ಹೃದಯಂಗಮಾಧಿಕ 
ಸೆಮ್ಯಗ್ಗರ್ಶನ ಪುರಸ್ಸರಂ ತನಗಲಂಕಾರಂ ಮಾಡಿ:-- 


"ಲ 


ಆ 


ಕಂ|| ಕ್ಷಪಿತ ದುರಿತನ ವಚ ಕ | 


A 
ರ್ಣ ಪೂರಮಂ ಶ್ರವಣ ನಿಕಟಡೊಳ್ತಾಲ್ಲಿ ಸರಂ | 
ತನ ನಾಜಿನಚಂದ್ರಂ ಜೈ | 


ನ ಸಾದನತ ಮಕುಟ ನರ್ತಿಯಂ ಬಿನ ನ 


ಮದನುಜೆಯೊಳಶನಿ ಘೋಷಂ | 
ಗದೇಕೆ ನಿಣಾದಾಗ್ರಹಂ ಕಲಲ್ವೇಟು ದದಂ || 
೪. ಎಟ 
ತ್ರಿದಶೇಂದ್ರ ವಂದ್ಯ ಬೆಸನೆನೆ | 
ಪೊದಲ್ಬು ದರ್ಹನ್ಮುಖೇಂದು ದಿವ್ಯನಿನಾದಂ || ೫೮ | 
ಸ್ರ! ನಾನಾಭಾಷಾತ್ಮಕಂ ಮಾನವ ದಿನಿಜ ಸದಿ ಕರ್ಣಸಾತ್ರಕ್ಕೆ ತದಿ 
ಜ್ಞಾನಂ ತಂತಮ್ಮ ಭಾಷಾರವದಿ ನೆಸೆಯೆ ಪೊಣ್ಮಿತ್ತು ದಿವ್ಯದ್ಧನಿ ವ್ರಾ | 
ದಾನಂ ಸೇಟಕ್ಟೂಂ ಜಿನಂ ಕೇಳೊ ರಖಿಳ ನಿನೇಯಾರ್ಥಿಗಳ್‌ ತತ್ವಥಾ ಸಂ | 


ತಾನಂ ಧರ್ಮಶ್ರವಕಿಸುಂದರೆ ಮೆನೆ ಸೆಜದೆ?ವಣ್ಣಿಸ್ರೊಂ ಬಣ್ಣಿಸಣ್ಣಂ | 5೯ || 


ವ|| ಎಂಬ ಪೆಂಪು ದೊರೆವೆತ್ತು ಕಥಾರಸ ಮತಿಶಯಮುಂ ಪೊಂಪುಲಾಯೋಯು ಮಾಗೆ ವಿಜಯ 
ಕೆೇವಳಿಗಳಿಂತೆಂದು ಬೆಸೆಸಿದರೀ ಜಂಬೂದ್ರುಮೋಸಲಕ್ತ್ಮಿತದ್ವಿ ಸದ ದಕಿಣಭರತದ ಮಳಯ ವಿಷಯದ 


ರತ್ತಪುರಮಂ ಶ್ರೀಸೇಣನೆಂಬ ನರಸ ನಾಳ್ವೊ ನಾತಂಗೆ:.... 


ಇ 


ಚಂ ಸೊಗಯಿಸೆ ಸಿಂಹನಂದೆಯುಮನಿಂದಿತೆಯುಂ ತನುಜನ್ಮೆ ಜನ್ಮ ಭೂ | 
ಮಿಗಳೆವರಂದಮಾಮಹಿಭುಜಂ ಕರನಮೊಸ್ಪಿದನ್ಸೈಂದ್ರನಾರುಣಾ | 
ರಕ್ತ ನಿನ ನಗ್ಗಳ ಮೊಪ್ಪುವನೋಲಧೀಶರನಾ | 
ದ 


21 


\ 
೧ 


ಕೆಗಳೊಳೆಸತ್ಯರಂ ಸಡೆದ ನಿರ್ವರ ನಿಂದ್ರ ನುಪೇಂದ್ರನೆಂಬರಂ | ೬೦ || 
ಕಂ|| ಆ ಭೂಸನ ಭುಜಯುಗಬಲ | 
ವೈಭವಮೆ ತನೂಜಯುಗಳ ಮಾದುದು ವಿದ್ಯಾ | 
ಪ್ರಾಭವದಿನೆಸೆದು ಯೌವನ | 
ಶೋಭೆ ಗಡರ್ಪಾದರೆನಿಸಿದರ್‌ ಪ್ರಿಯತನಯರ್‌ || ೬೧ || 
ವ॥ ಎನಿಸಿ ಭವ್ಯತಾಗುಣಮಣಿ ಜನ್ಮಸ್ಥಾ ನಮಾಗಿ ವಿಜಿತಾಹಿತನರೇಂದ್ರಾತ್ಮೆ* ಸ್ಸ ಸೇನಾ 
ಪರಿಚ್ಛದರಪ್ಪ ರವರವರಿರ್ವರೊಳಂ ಕೃತದಾರಪರಿಗ್ರ ಹನಿಂದ್ರಂ ಯುವರಾಜ್ಯಪದದೊಳ್‌ ನಿಂದು ತನ್ನ 
೦ 


ಶ್ರೀಮುತಿಯೆಂಬರಸಿಯೊಳ್‌ ಕಳಾಭಿನೂತ ಚಂದ್ರಪ್ರತಿಚ್ಛಂದ 
ಸಂತಸದಿಂದಿರ್ಹಿನಂ ಆದಿರಾಜ ಪರಂಪರಾ ಪುತ್ರ ಪೌತ್ರನಕಳಂಕಾಚಾರಸಾರಂ ಸುಖದೊಳರಸುಗೆಯ್ಯೆ 
ಮತ್ತೊಂದು ದೆನಸದೊಳೊರ್ವಳ್‌: 


120 ಶಾಂತಿಪುರಾಣಂ. 


ಸುರಿ ಜಾರ ಹ My SS ಜರ್‌ ಎಮ್‌ ee 





ಉ| ಸುಂದರಿ ಸಾಧಸಾಕುಳೆ ಸಭಾಂತರಮಂ ಪುಗುತಂದು ರಕ್ಷರ | 
ಕ್ಲೆಂದು ನೃಪಂಗೆ ಪುಯ್ಯಲಿಡುತುಂ ನಿಲೆ ಬ ಭಾ ಸಾರ್ವ ಮಾ| 
RE ಮೆನ್ನರಸಿನೊಳ್‌ ನಗೆಯೊಲ್‌” ಮೊದಲಾಗೆ ಕೇಳಲಾ | 
ಗಿಂದಿದು ಚೋದ್ಯ” ವೆ ಸಂದು ಸಿರದಿರ್ದಿನಿಸಂ ೫ Sel ೬s || 


ವ|| ಬಟಂಕ ಮಾಕೆಯಂ ನಿನಗಿನಿವಿಜಮ ಭಯಾವೇಶ ಮಾರದೆಸೆಯಿಂದ ಮಾದುದೆಂದಳೆಸಂ 
ಬೆಸಗೊಳ್ಳುದು ಮಾಬಾಲಿಕೆ ಗದ್ಗದಕಂಠೆ ಪಾಮಕರಸಲ್ಲವಾಂಗುಳಿ ನಖಾಕ್ಷಿಸ್ತಾಶ್ರುಸ್ತ್ರವೆ ದಕ್ಷಿಣ 
ಹೆಸಾ ತ ಚ್ಚಾ ದ್ಯಮಾನ ಸ್ತ ಸ್ಪನಾಂಶುಕೆಯಾಗಿ ಬಿನ್ನನಿಕುಂ. ನಿನ್ನ ಪುರೋಹಿತಂ ಸತ್ಯಕಿಗಂ ಜಂಬೂ 
ವತಿಗ ೦ ಪೆಟ್ಟಿ ದೆನಾಂ ಸತ ್ಯೈಭಾಮೆಯೆಂಬೆನೆನ್ನ ನಂ ಕಪಿಳನೆಂಬೊಂಗೆ ಕೊಟ್ಟಿರ ರ್‌. ಕೆಲಕಾಲಕ್ಕಾತನ 
ದೆ ಸ ೦ ಕೊಕ್ತಂಸುತ್ತಿರಿ ತನೀಯ ಜನಕ ನೆಮ್ಮ ಮನೆಗೆ ಸೂ ಸನ್ಮಾನ 
ಸಕು ಸಂತಸಂ ಬಡಿಸಿ ಮನಂ ಗೊಂಡೊಳಸೊಕ್ಕು ಬೆಸಗೊಳ್ಚುದು ಮಾಮಹಾನುಭಾವ 
ನಿಂತೆಂದಂ: --ಮಗಧ ವಿಷಯದ ಚಲಗ್ರಾಮದೊಳ್‌ ಧರಣೀಜಟಿನೆಂಬೆ ನಾನೆನ್ನ ಪಾರ್ವಂತಿ 
ಯಶೋ ಭದ್ರೆಯೆಂಬಳೆನಗ ಮಾಕೆಗಂ ಶಿ ಶ್ರೀಭೂ ತಿಯುಂ ನಂದನಭೂತಿಯು ಮೆಂಬ ರಿರ್ವರ್‌ 
ಕೂಸುಗಳೊಳರಾಗೆನ್ನ, ಗೃ ಹೆದಾಸಿಯ ನೊಳ ಗಿಟ್ಟಲ್ಲ ಪುಟ್ಟಿ ದನಿವಂ ಕಪಿಲನೆಂಬೊನೆ:ಕ ಸಂಧಿ 
ಯೆಪ್ಪ್ಸುದಜಿಂ ನಾನುಂ ಮತ್ತಿನ: - 
ಕಂ|| ಮತ್ತನಯರ್ಕಳ ನೊ!ದಿಸೆ | 
ಮತ್ತಿವ ನಕ್ಸೇಶದಿಂ ಶ್ರುತಿ ಸ್ಮೃತಿ ಶಾಸ್ತ್ರೋ | 
ಫಾತ್ತಮುಖನಾಗೆ ಜಡರ | 


ಸ್ಮತ್ತನುಜರ್‌ ಕಬ್ಲದಿರೆ ತದಂಬಿಕೆ ಮುಳಿಸಿಂ || ೬೩ || 


5 


ಬಾಟಕ್ಕ ಮದಾತ್ಮಜರ ಬುದ್ಧಿಯುಂ ವೃದ್ಧಿಯುಮೆ*0 | 
ಬಾಟಕಿನಿನಗೆಂದಲಲ್ಬಳ್‌ | 
ತಲ್ದೂರೆ ಸತಿ ಸುಮತಿ ಕುಮತಿ ಖೇದಾಂಧತೆಯಿಂ || ೬೪ | 


ವ॥ ಮೆಲ್ಲನಾಕಾಂತೆಯನಧ್ಯಯನಜೊಳ್‌ ಪ್ರತಿಜೋಧಿಸಲ್‌ ಬಂದಾಂ ನಿನ್ನ ಮಗಂದಿರ 
ನೋದಿಸುವಲ್ಲಿಗೊಡನೊಡನೆ ಬಂದಿನಂ ಕುಶಾಗ್ರಮತಿ ಕಲ್ಲು ಂ ಮತ್ತ ,ಮಿವರ್ಕಳೇಗೆಯ್ದು ೦ ಕಲಲಾಲ 
ಕೇಗೆಯ್ತೆ ನೆಂಡೊಡಾಕೆ ನಿರುತ್ತರೆಯಾಗಿ ಎನ್ನ ದೆಸೆಯ 'ಮುಂಸ ಸುಟೀದಂ ದಿಂದಿತ್ತಂಗೆ ನಿಂದು 
ಪೊತ್ತು ಕಾಯ್ದು ಬೆಸ೦ಸಿ ನಿರ್ವಂದದಿ ನಟ್ಟ ಕಳೆಯೆ ಬಂದನಿದೀತನ ವೃತ್ತಕಮೆಂದು ವಿಪ್ರಂ 
ಪೋಪುದುಮಾಂ ಚಿಂತಾರ್ಣವಾವಗಾಹದೊಳಿರ್ದೊಡೀ ಪೋದ ರಾತ್ರಿಯೊಳ್‌ ನಿನ್ನ ನೋಲಗಿಸಿ 
ಕಪಿಲಂ:-- 


ಕಂ|| ನಿಚ್ಚೆಲಿ ಕಾ ಇರಿರುಳೊಳ್‌ ಪೊಳ | 
` ಸಚ್ಚಮ ನುಟ್ಟರ್ದಿಣುಂಕಿ ಕಕ್ಷದೊಳಾಪಾ || 
ಟಿಚ್ಚರ ಛೆಯದಿಂದುಟ್ಟು ಸ | 
ಟಚ್ಚರಮಂ ಮನೆಗೆ ವಂದು ನಿಂದಂಗಣದೊಳ್‌ | ೬೫ | 


ಷಷ್ಠಾ ಶ್ವಾಸಂ ಡೆ 121 


ವ|| ಕವುಂಕುಟಿಕೊಳಿಯುಂಕಿದುಟ್ಟುದುಂ ಮೇಲುದುಮಂ ತೆಗೆದುಟ್ಟುಂ, ಪೋದುದುಂ ಮನೆಯಂ 
ಪೊಕ್ಕು ಸಿದ್ಯಾಪ್ರ ಪ,ಭಾವದಿಂ ಮನೆಯೊಳ್‌ ನಾನದೆಬಂದೆನೆಂದು ನುಡಿಯೆ ಳ್ದಾಂ ಮನದೊಳ್‌ 
ನಾಣ್ವದ ನನೆಯದ ನಿನಗೆ ನಾಂಬುದುಂ ನನೆವುದು ಮೆತ್ತಣಿಂ ಬಂದುಜಿಂದಿರಲನ್ನೆವರಂ ಬಲ್ಲಾಳ್ತನ 
ದೊಳೆನ್ನನನುಭವಿಸಲ್‌ ಬಂದೊಂ ನೀನುಂ ವರ್ಣಾಶ್ರಮ ಗುರುವಯ” ಎನ್ನಂ ಕಾವುದೆಂದೆನಲೊಡಂ: 
ಕಂ|| ಪರಿಭನಿಸಿ ಕಪಿಲನಂ ಪುರ | 
ವರದಿಂ ಕಳೆದಿರಿಸಿ ಸತ್ಯಭಾಮೆಯ ನಂತಃ || 
ಪುರದೊಳ್‌ ಕಿಜಂಯಅಸಿಯ ಹಿರಿ | 
ಯರಸಿಯ ಪಕ್ಕದೆ ತದೀಯರಕ್ಷಣವಿಧಿಯಂ | ೬೬ | 
ವ॥ ಒಂದು ದೆವಸೆಂ ಮಧುಸಸನ್ಸಿಭಂ ಮಧುಸಮಯದೊಳ್‌ ಸೌರಪುರಾ ಭೃಣ-ಯೋ್‌ 
ಶ್ರೀಷೇಣಮಹೀನಾಥಂ:-. 
ಕಂ|| ದಾರಿತ 8. ವೈ | 
ಚಳ ಕೇಳಿಗಂಗನಾಸಹಿತಂ ಬಂ || 
a ಭಕ್ತಿ ಕುಲ ನಿ| 
ರಕ ನಾದಿತ್ಯಯಶನ ನನಶನ ಕೃಶನಂ | ೬೭ || 
ಮುಿಪತಿಯಂ ಕೆಂಡು ಮನೋ | 
ಸ್ಟಾಂಗವೆಅಗಿ ಪೊಡವಟ್ಟು ಯತೀಂ || 


ಜನಿಭಂ ಸಾಷಾ ಸ್ಟಾ 
ದ್ರನ ಪಕ್ಕಜಿ ಧರ್ಮವ ನಾ | 
ಮ ಳ್ಳು ತಾಳಿ ಮನದುಪಶಮಮಂ | ೬೨ || 


ಫೆ 
ವ॥ ಅಂತಾದಿತ್ಯ ಯಶೆ ”೦ದ್ರರ ಪಕ್ಕದೆ ಧರ್ಮಮಂ ಕೇಳು ಪ್ರಶರಕ್ಷಣ ಕ್ಷ 
ನಪ್ಪುದಜಿ೨ಂ ಜನಚಂದ್ರಂ ಆಜ ರದಿಗ ಸ ಸೊರೆದು ಮುನಿಚರಣಯುಗಳ ಕೈಜಗಿ ದ್ರವ 
ಭಾವಾರ್ಚನೆಗಳಿಂದ ಮರ್ಚಿಸಿ ಗೃಹೀತ ಧರ್ಮನುಂ ನಿಗೃಹೀತಾ ಶೇಷದೊ”ಷನು ಮಾಗಿ ನಿಜರಾಜ 
ಧಾಫಿಗೆ ವಂದು:- -- 
ಕಂ|| ವಸುಧೆಯ ನೇಕಾಯತ ಮಾ | 
ನಸ ನಲಾವಿಂ ನೆಜಿದು ರಾಜಧರ್ಮದಿ ನಭಿರ || 
ಕಿಸೆ ಸೋಯ್ತು ಕಾಲ ಮಾದುದು | 
ಬಸನಂ ಮಹಿಪತಿಗೆ ಪಾತ್ರದಾನೋಸ್ನತಿಯಾ || ೬೯ | 
ವ॥ ಅಂತನೂನ ಪಾತ್ರದಾನಾಧೀನಮಾನಸಂ ಸಮ್ಯಗ್ಗರ್ಶನವ್ರತಾಚರಣಾ ಪ್ರತೋಸೇತ 
ದೀನಜನತಾಕಲ್ಪಾಂಫ್ರ)ಸಂ ಶ್ರೀಯಂ ನಿರಾಕುಳಮನುಭನಿಸುತ್ತುಮಿರ್ದು ಮತ್ತೊಂದುಪು ಸುಣ್ಯದಿ 
ದೊಳನಃರಸಮಯದೊಳ್‌ ದ್ವಾರಾನೇಕ್ಷೆಯೊಳಿರಿ:- 
ಚಂ/ ಹಿಮಕರನಂತೆ ಸತ್ಚಥಸಚಂಕ್ರಮಣರ್‌ ನಭದಂತೆ ವೀತಸಂ | 
ಗಮ ರುದಭಾರದಂತೆ ಸಕಳಾಶಯಹಾರಿಗ ಳರ್ಕನಂ೬ ದು || 
ರ್ದಮತಿಮಿರಸ್ರ ಭೇದ ರವನೀಧರದಂತಚಲರ್‌ ಸಮುಬ್ರದಂ | 
ತಮಿತಗಭೀರ ರಾಕೃತಿಯುತರ” ಮುನಿನಾಯಕ ರಿರ್ವರುರ್ನಿಯೋ್‌ | ೭೦ || 
16 


ಇ 
ಥ್ರ 
4 


[4 


೦ 


ಇ! 


122 ಶಾಂತಿಪುರಾಣಂ 


ವ|| ಈರ್ಯಾಮಾರ್ಗಪರ್ಯವಲೋಕನ ಮಂದ ಮಂದಗಮನನಿರತ ರವಧಿಬೋಧಾವಧೂತ 
ರೂಪದರ್ಶನಕ್ಷನಿತಸಂದೇಹಸಂದೋಹರ್‌ ಚಾರಣಗುಣಮಣಿ ಭೂಷಣ ಮಂಜರೀ ರೋಚಿಃ8ಕರಂಬಿತ 
ಚರಣ ಸರಸೀರುಹೆರಾದಿತ್ಯಗತಿಗಳು ಮಮಿತಗತಿಗಳುಮೆಂಬ ದಿಬ್ಯತಪೋಧನಠಂಬರಮಾರ್ಗದಿ ನವನಿ 
ಗವತರಿಸಿ ರಾಜಮಾರ್ಗದೊಳಗನೆ ಮಾಸೋಪವಾಸಪಾರಣೆಯೊಳರಮನೆಗೆ ಚರಿಗೆ ವರ್ಪುದುಂಪಾಪೇ 
ಭಕಂಠೀರವಂ ಕಂಡು: 
ಕಂ|| ಅಭಿಗಮನಾಂಸ್ರಿ ಕ್ಸಾಳನ | 
ಶುಭಾಸನಾರ್ಜಾ ಪ್ರಣಾಮಕರಣಾಹಾರ || 
ವ್ಯಭಿಚಾರತುದ್ಧಿ ನವ ಚಿ | 
ದಭೂತ ಪುಣ್ಯೈಕ ಪಣ್ಯನಿಧಿ ನಿಲಾಸುನುದುಂ || ೭೧ || 
ವ॥ ತನ್ಮುನೀಶ್ವರರ್‌ ಸಲೆ 
ಕಂ|| ಬಗೆಯಲ್ಲೂಗೆ ಶಕ್ತಿಗೆ ಭ | 
ಕಿಗೆ ವಿಪುಳಕ್ಷಮೆಗೆ ದಯೆಗೆ ತಿಳಿವಜಾವಿಂಗಾ || 
ವಗ ಮೊದನಿದುದಾರತೆಗಂ | 
ಜಗದಧಿಸತಿ ನೆಜಕಿದು ನಿಜ್‌ಸಿದಂ ಮುನಿವರರಂ | ೭೨ || 
ವ॥ ಅಂತುಂ ತನ್ನಿರ್ವರಗ್ರಮಹಿಷಿಯರುಂ ದ್ವಿಜತನೂಜೆ ಸತ್ಯಭಾಮೆಯುಂ ಪರ್ಯನ್ಚಿಸಕ್ತೆ 
ಯರು ಮನುಮೋದಾನುರಕ್ಕೆಯರು ಮಾಗಿರ ತನ್ನೊಡನೊಡನೆ ಸಮಶುಭಸರಿಣಾಮದೊಳ್‌ ನೆಗಬಕಿ 
ಪರಮ ಪವಿತ್ರೋತ್ತಮ ಪಾತ್ರಕ್ಕೆ ಶ್ರೀನೇಣಂ:- 
ಕಂ|| ಧನ ಮುಚಿತದಾನಡೊಳ್‌ ಜ | 
ವ್ವನಂ ತಪೋನಿಯಮದೊಳ್‌ ಸ್ವಜೀವಂ ಸನ್ಯಾ || 
ಸನದೊಳ್‌ ಪೋದಂಗೇ ವೋ | 
ಯ್ತೆನೆ ಸುಜನರ” ನೃಪತಿ ಪಾತ್ರದಾನಮ ನಿತ್ತಂ|| ೭೩ | 
ವ|| ಈನುದುಂ ತದನಂತರ ಮಿನ್ನಪ್ಪ ಮಹಿಮಾಶ್ಚರ್ಯಮ ನಜುಪುವಂತೆ ಸಂಚಾಶ್ಚರ್ಯಂಗ೯; 
ಉ|| ಧ್ವಾನಿತದೇ ವದುಂದುಭಿರವಂ ಸುರಿತರ್ಸ ದಳನ್ನಮೇರು ಸಂ | 
ತಾನಕವೃಷ್ಟಿ ಕೊಳ್ತ ಪೊಸರನ್ನದ ಪೊನ್ನ ಪೊದಲ್ಪಿ ಸೋನೆ ಮಂ 
ದಾಫಿಳ ನಿಚ್ಚ ಬೆರ್ಜೆಯೊಳ ಗಚ್ಚಿ ಅದಂತಿರೆ ದೇವರಾರ್ವಹೋ | 
ಧ್ವಾನ ನಿನಾದ ಮೊಪ್ಪಿದುದು ರಾಜಿತ ರಾಜಗೃಹಾಂತರಾಳದೊಳ್‌ || ೭೪ | 
ವ| ಆಶ್ಚರ್ಯಂ ನೆಗಟಕಿ ಲೋಕಂ ಪೊಗಟ8 ತದ್ಧ ರಣೀಶ್ವರಂ ಪುಣ್ಯೋಪಾದೇಯ ನಾಗಿರ್ಪಿನಂ 
ನಿರಿಯನಪ್ಪಿಂದ್ರನರಸಿ ಶ್ರೀಮತಿಗೆ ಬಬಾವಟೀಯೆ ಬಂದ ವಸೆಂತಸೇನೆಯ ನೊರ್ಮೊದಲೆ ಕ. ಡು: - 
ಕಂ ನಿಧಿಯಂ ಕಂಡಂ ತೊಳಗಿಡೆ | 
ಮದಿರಾಕ್ಷಿಯ ನಿಂದ್ರ ನಿಡಿದ ನನೆಗಣೆಯಿಂ ಕೀ || 
ನಿದ ದೊಣೆಗೆಣೆಯಾಗೆರ್ದೆ ಕೋ | 
ಟ್ಲುದಿ ಗೊಳೆ ಸೈರಿಸದುಪೇಂದ್ರ ನವಳೊಳ್‌ ನೆರೆದಂ || ೬೫ | 


ಸಷ ಶ್ವಾಸಂ, 123 








ವ ಅನ್ನೆಗಮದನರಸೆ ನಳಾದು: 
ಕಂ'| ಬಾರಿಸೆ ವಾರಿಸೆ ಬಂದು ಮ | 
ನೋರನಮೆಗಳುಪಿದ ನುಸೇಂದ್ರ ನತಿರಕ್ತರನಾರ್‌ || 
\ವಾರಿಸುವರ್‌ ಸಂಧ್ಯಾರಾ | 
ಗಾರುಣ ರುಚಿ ವಾರಿಸಲ್ಕೆ ವರ್ಕುಮೆ ರವಿಯೊಳ” || ೭೬ | 
ವ|| ಎಂಬಿ? ವೃತಿಕರಮ ನಿಂದ್ರ ನೆಣುಡು: .-- 
ಕೆಂ! dk ಕಿವಿವುಗೆ ದು | 
ನೇಯೊಕ್ತಿ ಕೊಲೆಗೆಯ್ದೆ ತನ್ನ ಬಗೆಯಿ೨ ತತ್ಕಾಂ | 
ತೆಯೊಳಳುಪಿ ನೆಶಿಜೊಡೆಸಂ ಕ | 
ಯ್ಬೆಯುಣ್ಬರಂ ರಸಮೆ ಬಾರಿಕುಂ ಕೆಮ್ಮಸಿರಿಂ || ೭೭ | 
ತಪ್ಪದೆ ಗುರುವಚನೆಮುಮಂ | 
ತಪ್ಪಲ್‌ ಬಸನಿಗೆ ಮದೀಯ ಕೋಪದ ಪದನೆಂ | 
ತಪ್ಪಿದುಷಿ ಸರಕಳತ್ರಮ | 
ನ್ಸಿಮರಂ ಬೆರಸು ಖಳನ ತಲೆಯಂ ಕೊಳ್ಳಿಂ | ೭೮ ॥| 
ಗಳೆ 


o | 
ಶಂಕು ಸಂಕುಲ ಮವನಂ || 


a 


Wy 
ಭರದ 
ವ 


ಜ್ಞ 


ಟ್ರವ ನಿಟ್ಟಿ 
ನಟ್ಟೊ fs 
ನಟ್ಟೂ ಮಿ ಮಿಭಮಂ | 

೬ ಅ ಣೆ ಎಳ. 4 KR (1 ೧ 

ನಿ ಮುಳಸೆನಜೀಯಲ್ಕಕ್ಕುಂ || ೭೯ | 


ಡ 
ಡ ಮಿಭ 
ನಜ ನಟ್ಟೂಡ ನ ಸ್ಟ 

ಒಡಪುಟ್ಟಿದ ನರಸಿಯ ನೆಂ | 
ನೊಡಪುಟ್ಟದ ರನ್ನದಬ್ಬೆ ಯೆಂದತ್ತಿಗೆ ಯೆಂ | 
ಥೊಡೆ ನಾಲಗೆ ಯಾತನ ಶಲೆ | 
ಸಿಡಿಲ್ಫು ಸಾಜಕೀಟ್ಗು ಮೆನ್ನ ಸಾಜುಂಬಳೆಯೊಳ || ೮೦ | 
ಒಡಲ ವಡವಡಬ್ಬನಮೆ | 
ಲ್ವ ಡಗನ್ಪಿನ ; ಮಲಸದಾಯ್ದು ಸುಡುವಿನ ಮಿಭದೂ | 
| ಸೈಡಗುಮ EE ರತಿಯ 
Su ಸದ್ದಿನ ಮಿಭೆ”ಂದ್ರದಿಂ ತುಳಿಯಿಸುವೆಂ | ೮೧ || 


ವ|| ಎಂದಿಂದ್ರಂ ಮೃಗೆಸಿಂದ್ರನೆಂತೆ ಗರ್ಜಿಸಿ ಚತುರಂಗಬಲಸನೇ ತಂ ಪೊಅಮಟ್ಟು ಬೂತಟ್ಟಿ 
ದೂಡು; ₹0ದ್ರ ನುಮಿದಿಂದಿರಂ ತು ಪಾನ್ರ ಬರ್ಸಂತೆ ಬಂದು ತಾಗುವುದುಂ - ' 





ಕಂ ಉಭಯಾಭಿ 
ಯಿ ಭಭಟಿಯೊಳ್‌ ಕುದುರಿ ಕುದುರೆಯೊಳ್‌ ತೇರ್‌ ತೇರೊಳ್‌ (| 

ಸುಭಟಿರ್‌ ಸುಭೆಟಿರೊಳುಅದಿಜ | 

ದ 


ುಭಯಬಲಂ ನೊಟ್ಟಿನಾದೊಡಿಂದ್ರ ನುಪೆ ಂದ್ರಂ || ಆ೨ || 


124 ಶೀಂತಿಪುರಾಣಂ 


ವ॥ ಮೂಗುರ್ಚಿದೆಮ್ಮೆ ವೋರಿಯುಂ, ಪೆಜಮೆಟ್ಟದ ತಗರುಂ ತಾಗುವಂತೆ ತಂತಮ್ಮೇಅಾದಾನೆ 
ಗಳಂ ನೂಂಕಿ ಚಕ್ರಾಚಕ್ರಿಯುಂ ಖಟಣ್ಸ ಖಲಿ ಯು ಮಾಗೆಯುಂ ಪೆಣೆದಿಜುವ ಪದದೊಳ€?*..... 
ಕಂ|| ಕಡುಗರ್ನಿಡಿದೆರಡಬ್ಬದ | 
ನಡುವೆ ಬೆಡಂಗಿಡಿದು ತೊಳಗಿ ಪೂಳೆನಳಮಿಂಚೊಂ | 
ದೆಡೆವುಗುವ ತೆಜದಿ ನೆರಡಿಭ | 
ದೆಡೆವುಗೆ ಮಣಿಕುಂಡಲಾಭಿಧಾನಂ ಓಚರಂ | ೮೩॥ 
ವ ಇಂದ್ರನುಮುಪೇಂದ್ರನುಂ ನೋಡಿ;...- 
ಕಂ|| ಎಡೆವುಗುವುದು ಮಾನೆಯ 
ಯೆಡೆಯಿಂ ದಳವಡಿಸಿ ನಿಜಾ 
ಜಡರಿರೂ ವಸಂತಸೇನೆ ದ 
ಲೊಡವುಟ್ಟಿದ ಳಕ್ಕು ಮಿಜಾವ ನಿನಗಂ ತನಗಂ || ೮೪ | 
ವ|| ಎಂತೆನೆ:- -ಧಾತಕೀಷಂಡದ ಮೂಡಣಮಂದರದ ಪೂರ್ವನಿದೆಹದ ಸೀತಾನದಿಯ ಬಡಗಣ 
ತಡಿಯ ಪುಷ್ಕಳಾವತೀ ವಿಷಯದ ವಿಜಯಾರ್ಧ ಪರ್ವತದ ky ಜಿಯೊ ೪ ೨.1೬. ಸ 
ಸುಕುಂಡಲಂಗ, ಮುಮಿತೆಗಂ ಸೀತಾನದಿಯ ಬಡಗಣತಡಿಯ ಪುಷ್ಕಲಾವತಿ ವಿಷಯದ ಪುಂಡರೀ 
ಕಿಣಿಯ:- 


ಜಥ 
ಸವ ುಣಿಕುಂಡಲನೆ ನಂ | 


ಕಂ|| ಕುಸುಮಿತ ಬಹಿರುಪವನ ಭೂ | 
ಪ್ರಸರದೊಳಿರ್ದಮಿತ ಕೀರ್ತಿ ಕೇವಳಿಯಂ ಬಂ | 
ದಿಸಿ ಮದ ವ ಪದ್ಧ ತಿಯಂ | 
ಬೆಸಗೊಳ : ಜೆಸಸಿದ ನಘಾರಿ ದಿವ್ಯಧ್ವನಿಯಿಂ | ೮೫ | 
ವ॥ ನೀ ನತೀತಭವದೊಳ್‌ ಉರಾರ್ಜತೊ ತನದ ನೌಧಮನ ಕಲ್ಪದೊ್‌ 
ಜೀವನಾದೈ, ನಿನ್ನ ಮೂವರ್ಮಗಲ್ಲಿ ರೂಳ ಗಿರ್ವರಲ್ಲಯೆ ದಿವಿಜರಾದರ್‌, ಒರ್ವಳನೆಂಗರಾಗರೆಸ 
ರಸಿಕತೆಯಿಂದ ಮಸ್ಸರಃಸಮುದಯಜೂ ಳಮರವಾರವಥಿತೆಯಾದಳ್‌, ಎಂದು ಕೇವಳಲೋ ಜನಂ 
ಸಸುವುದುಂ ಎನಗಾಮೂವರುಂ ಮಗಳ್ಳಿ ರಾದಂದಮುಮಂ ನಾನಾಭವದಿಂದ ಮತ್ತಣಭವದೊಳೆ 
ಪುಟ್ಟ ಬಂಜಿ ನೆಂಬುದಮಂ ಬೆಸಸುವುದೆ [ನೆ] ಸೌಧರ್ಮಕಲ್ಪ ಸಮುತ್ಪತ್ತಿವರ ಮಲ್ಲಂದತ್ತಣ ಭವ 
ಪ್ರಾದುರ್ಭಾ ವಮುಮಂ, ಭವಾವನೀರುಹನಿದಾರಕುಶಾರಂ ಬೆಸಸಿದಂ. ಪುಷ್ಕ ರವರದ್ವೀಷದ ಸಡುವಣ 
ಕ ಅಪರ ವಿದೇಹದ ಸೀತಾನದಿಯ ತೆಂಕಣ ತಡಿಯ ಸರಿದ್ವರ ವಿಷಯದ ನೀತಶೋಕ 
ಪುರಮನಾಳ್ಪೊ ಚಕ ಕ್ರಧರನೆಂಬೊಂ ಸಕಲ ಚಕ್ರವರ್ತಿ, ತದಗ್ರಕಾಂತೆಯರ್‌ ನಿದ್ಯುನ್ಮತಿಯುಂ 
ಕನಕಶ್ರಿ oo ವಿದ್ಯುನ್ಮತಿಗೆ ಇ ಭಾ ಮಗಳ್‌, ಮತ್ತಿನ ಕನ್ನಕಶ್ರೀಗಂ 
ಸದ [ಲತೆಯುಂ, ಕನಕಲತೆಯುನೆಂಬ ಮಗಳ್ಳಿ ರಾಗಿ: 
ಉ॥ ದಂಡಿತವೈರಿ ಚಕ್ರಧಗನೆಂಬ ನೆಗಟಕಿ_ ಯ ಚಕ್ರ ವರ್ತಿ ಷ | 
ಟ್ಟ ಂಡತು ನೇಕಭೋಗ್ಯಮ ನನಾಕುಳ ಮಾಳೆ ಜನಾಸಿಮೋಕ್ತಿ ಕೆ || 
ಯ್ಕೊ ಂಡಿರೆ ಚಿತ್ತಮುಂ ಸುತೆಯರುಂ ನೃಸಕಾಂತೆಯರುಂ ವ್ರತಂಗಳೆಂ | 
ತೊಂಡೊರೂಡರ್ಶೆ ಸುವ್ರತ ತಪೋಧನೆ ತಮ್ಮ ಸಣುವ್ರತಂಗಳ ಳಂ | ೬ || 


ಸ ಜಿ 
38 


ಪದ್ಧ 


೪ 


ಇಮಾನಿಕ ದೇವ 


ದರೆಂಬುದಂ ಎನಗೆ 


KN ಸ 


೨೮ 
೧) 
yo, 
ವಾ 

ಟಿ 


ಇಯ ನೀಂ ಬಂದಿಲ್ಲಿಯೆ 


ರ್ಶನಮನಸ್ಪಳತ ಮಾರಾ 


ಪು 


ರ್‌ ಮೂವರುಂ ಶ್ರಾನಕವ್ರತಂಗಳಂ 
ಗೆ 
ಎ 


ು೧ ಸಮ್ಮ 


ಆ 
ಟಿ 
y 

ಖಿ. 


ಷಸ್ನಾ ಶ್ಲಾಸಂ, 





ಂಹೆನಂಡೆಗ ಮನಿಂದಿತೆಗಂ ಕನಕಲತೆಯಪ್ರಂದಿನ ದಿಪಿಜನು ಮಾ 


ವ॥ ಅಂತು ನೃಪ ನಗ್ರಮಹಿಸಿಯರಿರ್ವರುಂ ಮಗ 


ಕೆಯ್ಕೊಂಡರಲ್ಲಿ ಕನಕಶ್ರೀಯುಂ ಕನಕಲತೆಯುಂ ಪದ್ಮಲತೆಯ 
ಧಿಸಿ ನಿಚಾಯುರವಸಾನದೊಳ್‌ ಸಮಾಧಿವಡೆದು ಮುಡುಪಿ ಸೌಧರ್ಮ 


ದಳಿಃಂ ಪದ್ಮಾವತಿ ಮೊದಲ ನಾಕರೊಃ 


ನೀಂ ಮಣಿಕುಂಡಳನಾದೆಯೆಂಬುದು ಮೆನ್ನ ಮ 


(4 


ರಾಡೊರ್‌, ಆ ವಿದ್ಯುನ್ಮತಿಯುಂ ಪದ್ಮಾವತಿಯುಂ,ಸು 


ಯವು 


12 © 


| |) 


ನಂ ಕ| 


pe 
0೨. 


:ರುಮಾಗ 
ಟ್ರ ಮೊಟಗಿಂಗಂ 


0 


7 
ಟು 


ಬೆಜಗುಮಾಗಿ ತಮ್ಮ 
[a 
ತ್ಮನಿಂದೆಗ: 


ಯ್ಯಂಬೇನಧಟು ಮ 


ದಂಬಕಮುಂ ಸೆ 


೧೧ 
ಟಂವಿಗ ಮಗಿಮಲ್ರ 


ಡಂಬಿಳುಂ 


ು ಮಾಗಳ ಕಾದಿದಪರೆಂಬುದಂ 
ಲಿ 


ಅ 
ನ 


ಎಲ್ಲ ಕರಿಂ ಗ್ರಣ್‌ 
ಮುಎಷಸಂದ್ರ 


| 
1 


(2 
13 
2 
62 


ಪುಟಾಯೆ 


೯ 
|| 
ತ್ಮ J 
ಲೀಯಹಯೀಾವೊಂ 


[| 
1| 


ದರ್‌ 
ುರಪಾತಕ್ಕೆ ಪಕ್ಕಾಗ 


ಸು 


ಸಾರಾ 





ಜಾನಾ 
DN 
ಸಾರ ಸಂಸಾರ 


q 
‘a 


ರ 


ಮಾಭವದೊಳ್‌ ತಂದೆಯಾಗಿಯುಂ ಪೀನ 
ಇ 
1” 


ರಾಭಸಿಕವೃತ್ತಿಯಂ ವಾ 
ಸ್ವೈಭವದಿಂ ಕಳೆದು 


ಜಿಯ ಸೌಜನ 


ಕಂ] ಆಭವದೊಳ್‌ ತಾಯಾಗಿಯು | 
ು ಗಭೀರ 


೧೨ 


ವ|| ಅಂತು ಮಲ್ಲ 
ಸಿದೆ ಯಲ್ಲದಂದ 


ವ|| ಆಗಿ: 


ಪ್ರಜೋಧಿ 


126 


ಶಾಂತಿಪುರಾಣಲ, 





ನಲ್ಲದೆ ಪೆಅರಿಲ್ಲೆ ಂದಷ್ಟ್ಯಾಂಗವೆರಸಿ ಪೊಡವಟ್ಟು ಖಚಕೇಶ್ರರನಂ ವಿಸರ್ಜಿಸಿ ಸಕಲಕರ್ಮನಿಜ”ರಾ 

೧೧ ಲ ವ | 
ಕರಣ ಕಾರಣ ನಿರಂಜನ ದೀಕ್ಷೆಯಂ ಸುಧರ್ನುಮುನಿನಾಥ ಪಾದಪದ್ಮೋಪಕಂಠದೊಳಿಂದ್ರೊ 
ಪೇಂದ್ರರ್‌ ತಾಳ್ಚ ಲೊಹಂ:-- 


ಕಂ 


| 


| 


ಬೇಗಂ ಜಿನಚೆಂದ್ರನೆ ಮೊಗ 
ರಾಗಂ ಬೇಸಗೆಯ ಬಿಸಿಕೊಳಲಾದ ಹರಿದ್ರಾ || 

ರಾಗದ ತೆಜದಿಂ ತನಯವಿ | 

ಯೋಗದಿ ನೊರ್ಮೊದಲೆ ಕಂದಿ ಕುಂದಿದುದಾಗಳ್‌ | ೯೧ ॥ 


ವ ಆಂತು ಪ್ರಿಯಪ್ರುತ್ರನಿಯೋಗ ಏಹ್ಮಲೀಭೂತ ಚಸತನೆಯಿಂ ಮೆಯ್ಯಂ ನಿಳಾಸಲಾಜದಯುಂ 
ಪರಿಣತವಯಸನಾಗಿಯುಂ ಬಾಳಮರಣಮ ನೆತ್ತಿಕೊಂಡು: - 


ಕಂ|| ನಂಜಿನೊಳೂಡಿದ ಕಂಜಮ | 


ನೆಂಜಲಿಸಿದ ಮಧುಪನಂತೆ ಏಿಷವಿಷಮಕನ | 
ತಿಂಜಲ್ಕಮ ನುತ್ಸಲಮೊಂ | 
ದಂ ಜನಸತಿ ಕಂಪುಗೊಂಡು ತೂಂಕಂಗೊಂಡಂ | ೯೨ | 


ಮಕುಳಂ ನಂಜಿನ ಸುಯ್ಯ ಗಾಳಿ ನೃಪನಂ ಕೊಂದಿಕ್ಕಿ ತಾರ್‌ ಕಾವರಂ | 
ತಕರಾಜಂ ಬಲಗರ್ನಿತಂ ಮುಳಿದೊಡಂ ತಾಯ್ವಾಲೆ ನಂಜಾದೊಡಂ || ೯೩ | 


ಉ| 


ಬಾಯಲಾದಲ್ವ ಮೆಬ್ಟಡುವಡಂಬಿಪ ರಂಡೆತನಕ್ಕೆ ಪೂಣ್ಣ ಭಿ | 


ಪ್ರಾಯಮೆ ಸಿಂಹನಂದೆಗ ಮನಿಂದಿತೆಗಂ ಮೃಗಕಂತಮಾದ ತ 
ತ್ಸಾಯಕಮುರ್ಚೆ ಪೋಗದೆ ಮೃಗೀಯುಗಳಂ ಮಡಿವಂತೆ ಸತ್ತ ರಾ | 
ಘ್ರಾಯಿಸಿ ನೀಲಧಿ?ರಜಮ ನಿಷ್ಟವಿ ಗಮ ನಾರೂ ಸ್ಫರಿಪರ್‌ | Fe | 


ವ| ಮತ್ತಂ ಪುರೋಹಿತನ ಮಗಳಪ್ಪಾ:- 


ಕಂ| ಸತಿ ಸತ್ಯಭಾಮೆ ವಿಕಸಿತ | 


ಶತಪತ್ರಪರಾಗ ಮಾತ್ಮನಾಸಾಪುಟ ನಿ || 
ಪ್ಪತಿಶಂ ಕೊಳೆ ಮಡಿದಳ್‌ ಮಹಿ | 
ಪತಿಯೊಳ ಮರಸಿಯರೂಳಂ ಪೊದಲು ೨ ನೋಹಂ || ೯೫ | 


ಪಲುಜಿಳಲಸೆಯರುಮ ನಿಭಪತಿ | 


ಸಲದ ನವಾಮ್ರಮುಮ ಕೆಯ್ದೆ ಪೋಲ್ಲುಬ್ರ ಜೀವಂ || 
ಪಜೀಸಟ್ಟು ಪೋಗೆ ತನುನಿಂ | 
ಕಜಂಗಿ ಕಾಂತಾಶರೀರಮುಂ ನೃಪವಪುವುಂ | ೯೬ | 


ರ್ರ ಉ 


ಆದಿತ್ಯನಿರಹದೊಳ ಮ | 
ಕ್ಷೋದತಮಂ ಪರ್ವವಂತೆ ಜಗಮಂ ಜೀವಂ | 
ಪೋದೊಡ ಮದಂಗರುಚಿ ಬೇ | 
ಅಾದುದು ನಡೆಜಂತ್ರಮಲ್ಲೆ ನರರ ಶರೀರಂ | ೯೭ || 
ವ ಆಗಳ್‌ ಮಂತ್ರಿಪುರೋಹಿತಸೇನಾನಾಯಕಾಂತಃ ಪುರಾವರೋಧಜನಂಗಳ್‌ ಹಾಹಾಕರುಣ 
ಧ್ವನಿಬಧಿರಿತಾಶಾವಳಯರರಸಂಗಮರಸಿಯರ್ಗಂ ಸತ್ಯಭ ನಾನೆಗಂ ಶರೀರಪೂಜೆಯಂ ಮಾಡಿ ಕರ್ಪೂರಾ 
ಗುರು ಮದಾರ್ಕ ಚಂದನ ಹರಿಚಂದನಾದಿ ನಾನಾವಿಧ ಸುರಭಿತರಿ'ಂಧನಂಗಳೂಳ್‌ ಶರೀ ಂಸ್ಕಾರ 
ನಿಧಿಯಂ ವಿಧಿಪೂರ್ವಕಂ ನಿರ್ವರ್ತಿಸಿ ರಾಜ್ಯಾರ್ಹನಸಪ್ಪಿ ಂದ್ರನ ಮಗಂ ಚಂದ್ರನಂ ತ 
ಚೂ ಮಾಡಿದರಿತ್ತ ಶ್ರೀಸೇಣಂಗ ಮಾಮೂವರು ಮಂಗನೋತ್ತಮೆಯಗಗಮುತ್ತಮಸಾತ್ರ 
ನದ ದಾನಾನುನೋದದ ಭೂತಪುಣ್ಯದಿಂ ಧಾತಕೀಷಂಡದ ಮೂಡಣ ಮಂದರದುತ್ತರದಿಗಾ ಗ 
Se ಸುರುವೆಂಬುತ್ತಮ ಭೋಗಭೂನಿ ಸಮುತ್ಪತ್ತಿಸ್ಥಾ ನಮಾದುದಲ್ಲಿ: 
ಕಂ|| ಮರಕತಮಣಿ ಕುಟ್ಟಿಮ ಮು | 
ರ್ವರೆ ಚಂಚತ್ಪಂಚ ರತ್ನ ರುಚಿ ಬೆಳಗು ರಸಂ || 
ಪರಮಾನಂದರಸಂ ಸುರ | 
ತರುಗಳ್‌ ಸವಿಯುರಳ ಪುರುಳಿ ಯರಗಿಳಿಯ ರವಂ | ೯೮ | ` 
ಏಮಾತೊ ಮೊಜಕಿದು ಪಾಜುವ | 
ಕಾಮಶರ ಸ್ಥಿತಿಯೊಳರ್ಪ ನೆಣಕಿಗೊಳ್ಳೆಡೆಗಂ | 
ಕಾಮಶಿಳೀಮುಖಮಲ್ಲೆ ಶಿ | 
ಳೇಮುಖ ಮಾರೆಯ್ದೆ ಸೊಗಬ್ಬ ರುತ್ತರ ಕುರುವಂ | ೯೯ | 
ಅಭಿನುತ ಕಲ್ಪ ಮಹೀಜ | 
ಪ್ರಭೆಗಳನಲ್ಲಿರುಳ ಪಗಲ ರುಚಿ ವಿಷಯ ವಿಭು | 
ಪ್ರಭುತೆಯ ಮನೋಭವನ ಜ | 
ನ್ಮಭೂಮಿ ತದ್ಭೊ ಗಭೂಮಿಭೂಮಿವಿಭಾಗಂ | ೧೦೦ | 
ಅಮರನಿಮಾನಮು ಮಹಿಪತಿ | 
ನಿಮಾನಮಂ ನಾಕನಾಗಲೋಕಂಗಳೂಳು | 
ತ್ತಮ ಮಲ್ತಿವರ್ಕ್ಕ ಮತ್ಯು | 
ತ್ತಮ ಮುತ್ತಮ ಭೋಗಭೂಮಿ ಭವನಾವಳಲಗೇಣ | ೧೦೧ || 
ವ| ಮತ್ತಮಲ್ಲಿ: 
ಮ|| ಜಳದಗ್ರೀಷ್ಮ ಹಿಮಂಗಳಿಲ್ಲ ಮೊಳೆವುಲ್ಲಾಲ್ಕಂಗುಳೆಂಗಳ್ಳರೆಂ | 
ಬಳೆಗುಂ ತಣ್ಬಿನ ಬಿಣ್ಬಿನಂತೆಸಗುಗುಂ ಸಾರಭ್ಯ ಸಮೌಂದ್ಯಂಗಳ ಳಂ || 
ತಳೆದುದ್ಯಾನಭವಾನಿಳಂ ಸರಸಿಜಂ ಶೈಮಂ ವನಂ ಕೋಕಿಲಾ | 
ಕುಳ ಮಬ್ಬಾ ಕರ್ತ ಮಂಬುವಿಷ್ಕಿರಚಿತಂ ನೀಜೋಚ್ಚನೀರೂ*ಸಮಂ || ೧೦೨ | 


128 ಶಾಂತಿಪುರಾಣಂ. 


ವ॥ ಅದಲ್ಲದೆ ಚೋರ ಡಾಮರಾಕ್ರಾಂತಿಯು, ಮಿಲಿಯ ಪಸವಿನ ಪೆಸರ್ವೆಸರುಂ, ಸ್ವಾಮಿ 
ಭೃತ್ಯಸಂಬಂಧದ ದೆಸೆಯುಂ, ಬಡವರ್‌ ಬಲ್ಲಿದರೆಂಬ ದೇಶಭಾಸೆಯುಂ, ಆಯಿಲದಳುಸಿನಿಟಿ 
ವಿಟಿಯುಂ, ಕುತ್ತದ ಮರುಕದ ಚಿತ್ತವೃತ್ತಿಯು, ಮಪಮೃತ್ಯುವಿನ ಸತ್ವಬಾಧೆಯ ಗಂಧಾಗಂಧಮು 
ಮಿಲ್ಲಿನ್ನಾ ಭೋಗಭೂಮಿಗಳುತ್ತ ಮಮಧ್ಯಮಜಘನ್ಯಭೇದದಿಂ ತ್ರಿವಿಧಮಕ್ಕು ಮಲ್ಲಿ ಯಾರ್ಯರ 
ಸಂಹನನಂಗಳ್‌: -- 

ಕಂ|| ಸರಮಪ್ರಮಾಣಮಜು ಸಾ 


ಮಧ್ಯಮಸಿ ತಿ ನಾಲ್ಕಾ 


hd 
pa 
ಸ 
ರಾಸನ ಮದುಕ್ರಮಕ್ರಮದಿಂದಂ | ೧೦೩ || 


ಫ್ರಿ ಸ 
ಐ 
£೬ 
Ci 
ಆ) 
ಆಈ 
FE, 
21 
ಲ 
೧ 
ಯ 
೭ 
2೭ 
೪) 
೪ 
wu 


ುಶನಂ ತ್ರಿ ದೈ ಸಿಟಿ ಸಂಖ್ಯಾತ ಮಾ | 
ಶ್ರಜೊಳಾಯುಷ್ಯದ ಸಂಖ್ಯೆ ಮೂಜಕಿರಡು ಮೊಂದೊಂದಲ್ಲಿ ಸಲ್ಯೋಪಮಂ | 
ಪದೆದಿತ್ತುತ್ತವು ಮಧ್ಯಮಾಧಮ ಮಹಾ ಸತ್ಪಾತ್ರದಾಹಾರದಾ | 
ನದಿ ನಾಭೂಮಿಗಳೊ೪್‌ ಕಷಾಯ ರಹಿತರ್‌ ಸರ್ಯಾಯದಿಂ ಪುಟ್ಟುವರ್‌ ॥ ೧೦೪ || 
'ವ॥॥ ಮತ್ತಮುತ್ತಮ ಭೋಗ ಭೂಮಿಯ ದಂಸತಿಗಳ ಶುಕ್ಲ ಶೋಣಿತಂಗಳೊಂದೊಂದಳಕೊ 
ಳೊಂದಿ ಗರ್ಭಶಯನದೊಳ್‌: 
ಕ| ಸನಿ ನಿಲೆ ಕಲಿಲ ಘನಪೌ | 
ಷ್ಯರ್ವುದಸರಿಣತಿಯನುಕ್ರಮಂ ನೆಜಕಿವುದು ಮಿ || 
ರ್ನಿರ್ವಕೆ ನವಮಾಸಾಂತದೊ | 
ಭೂರ್ಪಳಯೊಳಮಳ್ಗಳಾಗಿ ಸಂಕ್ರಮಿಸರವರ್‌ || ೧೦೫ || 
ವ| ಸಂಕ್ರಮಿಸಿ:- 
ಉ| ಪುಟ್ಟಿದ ಜೀವರಾ?ಿ ಮಿಥುನತ್ವದೊಳಲ್ಲದೆ ಪುಟ್ಟ ದಾತ್ಮ ಜರ್‌ | 
ಪುಟ್ಟರಿ ಸೀಂತು ಮಾಗುಳಿಸಿಯುಂ ಸಿತೃಗಳ್‌ ಕಣಗುತ್ತೆ ಸಗ್ಗ ದೊಳ್‌ | 
ವ ರಬ್ಲೆದಾದಿ ಪರಿಚಾರಕರೀರಿಲ ಕಾಪು ಕಾಸೆ ಕೂ | 
ರ್ತಿಟ್ಟವರಾತ್ಮಪುಣ್ಯಮೆ ನಿಪುಣ್ಯರ ನೋಳಿಯೆ ಕಾಪು ಕಾಗುಮೇ || ೧೦೬ || 
ವ| ಅಂತವರ್‌ ಕರ್ಕಟಕೇಶ ಚರ್ಮರಾಗಿ ಪುಟ್ಟಿ ಸೂರ್ವೋಪಾರ್ಜಿತ ಸುಕೃತಮಹೀರುಹ ನಿಶಾ 
ಕರ ನಿಜಾಂಗುಳನಿಸ್ರವದ್ದು ಗ್ಳಾ ಜ್ಯಧಾರಿಯ ಸವಿಯಂ ಸೇವಿಸಲೇಟಕೀಟು ದೆವಸಂಗಳುಂ ೋಗೆ 
ವೋಗೆ:-_- 
ಚಂ], ತಡೆಯದೆ ಕುಳ್ಳಿರಲ್‌ ತುರಿಸದಿಂ ತೆಮಳಲ್‌ ತದನಂತರಂ ತಳ | 
ರ್ನಡೆ ನಡೆಯಲ್‌ ಬಲಕ್ಕೆ ಸದುಳೆಂ ನಡೆಯಲ್‌ ಕಳೆಯೆಲ್ಲಮಂ ಕಲಲ್‌ | 
ಜಡರಿನ ಲಿ'ಯದೋದ ನಳೀಯಲ್‌ ನವಯವ್ವನರಾಗಿ ಚೆಲ್ವನ | 
ಚ್ಚುಡಿದಿಡಿದಿರ್ದ ಲಕ್ಷಣದಿ ನಾಂತಿರ ಲಂತವರಂತು ನೋಂತರಾರ್‌ || ೧೦೭ | 
ವ॥ ಅಂತು ನಾಲ್ವತ್ತೊಂಭತ್ತು ದಿವಸದಿಂ ಓಟಿಯ ಮವರ್ಗಂ ಜೀವನೋಪಾಯ ಭೋಗೋ 
ಸಭೋಗ ನಿತರಣನಿರತ ಸುರತರು ಪ್ರಕರಂಗಳೊಳ್‌:-- 


ಷಷ್ಕಾಶ್ವಾಸ೦. 129 
ಕೆಂ] ಮದಿರಾಭರಣಾಂಬರಸುರ | 
ಭಿದಾಮ ವಾದಿತ್ರಮತ್ರ ಭೋಜನ ನಾನಾ || 
ಸದನಪ್ರದೀಪ ತೇಜೋಂ | 
ಗದ ಪತ್ತುಂ ತೆಅದನಲ್ಪ ಕಲ್ಪ ಕುಜಂಗಳ್‌ || ೧೦೮ || 
ವ॥ ಒಳವವರೊಳ್‌: 
ಕಂ|| ಈಗುಂ ಮಿಥುನರ್ಕಳ್ಳುರೆ | 
ರಾಗದ ರತದೊದವ ನೀವ ಕಣ್ಣಂ ಮನಕಂ | 
ರಾಗಮ ನೀಯದ ಸವಿಯ ಸ | 
ಮಾಗಮಮಂ ಪಡೆವ ಮದ್ಯಮಂ ಮದ್ಯಾಂಗಂ || ೧೦೯ | 
ಪೂಳೆವ ಮಣಿಮಕುಟ ಮೆಕ್ಕಾ | 
ವಳಿ ಹಾರಂ ಕಟಕ ಮುದರಬಂಧಂ ಮಣಿಮೆ£ || 
ಖಳೆ ಮಕರಕುಂಡಳಂ ತೋ | 
ಳ್ವಳೆ ಯೆಂಬಿವ ನವರ್ಗೆ ಭೂಷಣಾಂಗಂ ಕುಡುಗುಂ || ೧೧೦ | 
ಕುಡುಗುಂ ಚಿತ್ರಾವಳಿ ಹಳಿ | 
ಯಡವಟ್ಟಿ ಸುವರ್ಣ ಚೇಲಮುಂ ತಿವಟಂ ಪೂ | 
ವಡೆ ಕರ್ಮಂ ನೆರೆವಂ ಮಣ | 
ಲೆಡೆಯಂ ರತ್ಯಂಗ ವಸನಮಂ ವಸನಾಂಗಂ | ೧೧೧ | 
ಅದಿರ್ಮುತ್ತೆಯ ವಕುಲದ ನಾ | 
ಗದ ಪೊಂಗೇದಗೆಯ ಹೇಮತಾಮರಸದ ಕುಂ || 
ದದ ಬಣ್ಣುವಾಸಿಗಂಗಳ | 
ನುದಾತ್ತಮಾಲ್ಯಾಂಗಮಹಿರುಹೆಂ ಕುಡುತಿರ್ಕುಂ | ೧೧೨ | 
ಅನವರತವಿತತ ಸುಷಿರಾ | 
ವನದ್ದ ಘನತತ ವಿಚಿತ್ರಭೇದ ನಿನಾದಂ || 
ಜನಯಿಸೆ ತೂರ್ಯಾಂಗಂ ಕನ | 
ದನೋಕಹೆಂ ಪಲವುತೆಅದ ಪಜಕಿಗಳ ಸೀಗುಂ | ೧೧೩ | 
ಅಹರಹದಭಿನವ ಮಣಿರುಚಿ | 
ರಹಾಟಕ ಪ್ರಕರವಿರಚಿತಂಗಳ ನೆಂದುಂ | 
ಬಹು ಭಾಜನಂಗಳಂ ಫಿ | 
ರ್ವಹಿಸುವು ದವರವರ್ಗೆ ಭಾಜನಾಂಗ ಮಹಿ*ಜಂ | ೧೧೪ | 
ಉದರ ಸಮಾಗ್ನಿಯ ಚಿಹ್ನದ | 
ಪದದೊಳ್‌ ವೈದ್ಯೋಕ್ತನಪ್ಪ ಬಾಣಸಿಗನಮವೋಲ್‌ || 
ತ್ರಿದಶಾಮೃತಾನ್ನಮಂ ಕುಡು | 
ಪ್ರದವರ್ಗೆ ಭೋಜ್ಯಾಂಗ ತುಂಗ ಕಲ್ಪಮಹಿಸಜಂ | ೧೧೫ ' 
17 


180 ಶಾಂತಿಪುರಾಣಂ 


ಕಂ|| ಎಸೆವ ಪವಡಿಸುವ ಮನೆ ಚಿ | 
ತ್ರಸಾಲೆ ಸುರತಾಲಯಂ ಮಹೀಗೃಹಮಾರೋ || 
ಗಿಸುವ ಮನೆ ಮಂಡಪಂ ಗುಣ | 
ನೆ ಸಾಲೆ ಯೆಂಬಿನಿತುಮಂ ಗೃಹಾಂಗಂ ಕುಡುಗುಂ || ೧೧೬ | 
ತಳದಳಿಸಿ ತೊಳಗಿ ಬೆಳಗುವ | 
ವಿಳಸನ್ಮಣಿಕಿರಣಶಿಖಿಯ ಬಳಗದ ಬೆಳಗಂ || 
ತಳೆದೆಸೆವ ತಾಣದೀವಿಗೆ | 
ಗಳನವರ್ಗಿೀಗುಂ ಪ್ರದೀಪ ದೀಪಾಂಗಕುಜಂ | ೧೧೭ | 
ಇಡಿದಡರೆ ಕೊಂಡ ಕುಸುಕಅ | 
ಕಡುಗಲ್ತಲೆ ತಲೆಯ ಫೆತ್ತದೊತ್ತರಿಸದಣಂ | 
ಸೊಡರದೆಲೆ ಮಿಡುಶದಿರೆ ನೆಲೆ | 
ಸೊಡರ್ಗಳನಾ ಜ್ಯೋತಿರಂಗತರು ಕುಡುತಿರ್ಕುಂ | ೧೧೮ || 


:ವ॥ ಮತ್ತಂ ಸೆಅವು್ರ ಮಜಃಕೆಯ ಸುರತರು ನಿಕರಂಗಳೂಳ್‌: 


ಕೆಂ| ಕರಗದವರಂತೆ ಸೂಲಾ | 
ಯ್ತರಂತೆ ಕಂಚುಕಿಗಳಂತೆ ಪಡಿಯಅರಂತ | 
ಜ್ಮರಗುಜ್ಜರಂತೆ ಮನದಣು | 
ಗರಂತೆ ಮೇಳದವರಂತೆ ನೆರೆಡೋಲಗಿಕುಂ | ೧೧೯॥ 


ವ। ಅಂತೆನಿಸುವನೇಕಸುರತರುವಿಕೇರ್ಣಭೋಗೋಪಭೋಗಂಗಳುಮಮನವರತ ಮನುಭವಿಸು 
ವಾರ್ಯರೊಳ್‌:--- 
ಚಂ|| ಮುಳಿಸು ವಿಘೂರ್ಣನಂ ತಿಳಿವುದಂಬು ಸರೋನ್ನತಿ ತತ್ತರಂಗಸಂ | 
ಕುಳವಮರ್ದಪ್ಪು ತೆಪ್ಪ ಮೆರ್ದೆಗೊಂಡ ರಸಂ ರಸ ಮಕ್ಷಿಕಾಂತಿ ಮಾಂ || 
ಜೊಳಸೆನೆ ಮೇರೆದಪ್ಪಿದ ರತಾಮೃ ತವಾರ್ಥಿಯ ನೀಸಿ ಮೂಡುತುಂ | 
ಮುಳುಗುತು ಮಿರ್ಪರಲ್ಲ[ದ]ವರ್ಗಾವುದು ಮತ್ತಿನ ಕಜ್ಜದುಜ್ಜುಗಂ | ೧೨೦ || 
ಧರೆಯ ಲಲಾಟ ಮುತ್ತರಕುರೂರ್ವರೆ ಧಾರಿಣಿಗುತ್ತಮಾಂಗ ಮು | 
ತ್ರರಕುರುದೇಶ ಮುರ್ವರೆಯ ಕತ್ತುರಿಯೊಪ್ಪುವ ಪತ್ರಭಂಗಮು | 
ತ್ತರಕುರುಧಾತ್ರಿ ಮೇದಿನಿಯ ಹಸ್ತ ನಿಳಾಸದ ಹೇಮಪದ್ಮಮು | 
ತ್ತರಕುರುಭೂಮಿ ಯೆಂದಿನಿತ ನಬ್ಬದೆ ಬಣ್ಣಿ ಪನೆಂತು ಬಣ್ಣಿ ಪೊಂ | ೧೨೧ ॥ 


ಮ| 


ಅಣಿಮಾದ್ಯಷ್ಟ ಗುಣಂಗಳಿಂ ನೆಲೆಗಳಿಂ ಮೇಗಾರ್ಯರಿಂಹೆಂದು ಟಿಂ | 
ಟಣಿಸುತ್ತಿರ್ಪುದು ತಮ್ಮ ಮೆಚ್ಚುಗುಡೆ ಪೆತ್ತಾಮಾರ್ಯರ ಕ್ರೋಧರು | 
ಲ್ಪಣರಿಂದ್ರಾದಿಗಳಾರ್ಯ ರಾರ್ಯಚರಿತರ್‌ ನೋಕರ್ಮ ನೋದುಃಖ ಭೀ | 
ಷಣಮೆಂದುಂ ಸುರ ನಿರ್ವಿಶೇಷ ಸುಖಸರ್ವಸ್ವಂ ಕುರೂರ್ವೀತಳಂ || ೧೨೨ || 


ಸಷ್ಠಾಶ್ಚಾಸಂ. 181 





ವ ಅಂತು ನಾಕಕ್ಕಮುಚ್ಚನೀಚನಿಚಾರದೊಳ್‌ ಸಮಾನಮುಂ ಮೇಗು ಮಾದುತ್ತಮಭೋಗ 
ಭೂನಿಯೊ ಉಳುರ್ವರಾಸ್ಯತಿಲಕ ನಪ್ಪ ಶ್ರೀಸೇಣನುಂ ಸಿಂಹನಂದೆಯು ಮನಿಂದಿತೆಯುಂ ಸತ್ಯ 
ಭಾವೆಯುಂ:-- 

ಮ|| ಗರಳೇಂದೀವರವಾಸಿತೋಗ್ರ ವಿಷಮಂ ಪುಣ್ಯಾಮೃತಂ ಫಿರ್ವಿಸೀ | 

ಕರಣಂ ಗೆಯ್ವವೊಲೊರ್ಮೆಗೊರ್ಮೆಗೆಡ-ಯೊಳ್‌ ಬೈತಿಚ್ಛಿಯೊಳ್‌ ಕೂರ್ಮೆ ತ | 
ಳ್ರೈರವಿಂ ಮಚ್ಚುಗೆವೆತ್ತ ಸತ್ತುಗೆಯಿನಂತಾ ನಾಲ್ವರಂದಿರ್ವರಿ | 
ರ್ವರಿ ಯುಗ್ಮದ್ವಯಮಾದರಿ”ಂ ಸಫಲಮೋ ಸತ್ಪಾತ್ರದಾನೋದಯಂ || ೧೨೩ | 
ಕಂ|| ಪ್ರಮದೆಯರಾನೃಸದಾನಾ | 
ನುಮೋದ ದಿಂದಲ್ಲಿ ಬಂದು ಪುಟ್ಟವರೇನು | 
ತ್ತಮಮೊ ಮುನಿದಾನ ದಾನಾ | 
ನುನೋದ ಸುಕೃತಾಗ್ರಗಣ್ಯ ಪುಣ್ಯ ಮಗಣ್ಯಂ || ೧೨೪ || 
ವ| ಅಂತಲ್ಲ ಜಿನಚಂದ್ರ(ನೆನಿಸ)ಶ್ರೀಷೇಣನುಂ ಸಿಂಹೆನಂದೆಯುಂ ಮಿಥುನರಾದರ ಬಾನ 
ಶುದ್ಧಿ ನಿಶೇಷದಿಂದ ಮನಿಂದಿತೆಯು ಮಾರ್ಯನಾಗೆ ಸತ್ಯಭಾಮೆ ತದಾರ್ಯೆಯಾದಳಿಂತು:--- 
ಕೆಂ | ತವದ ಪುರಾತನ ಭವಬಂ | 
ಧನಿಸ್ಸುರತ್ವೆ?ಮಮಂತೆ ಬಂದವರ್ಗೆ ಪುನ | 
ರ್ನವಮಾದುದು ಪರಕಾಯ | 
ಯೋಗ ಯೋಗಿಯೆಂತಾಭವದೊಳ್‌ || ೧೨೫ || 
ಮ|| ಕಳಗೇಯಂ ಬಗೆಗೊಂಡ ರೂಪು ಕುಸುಮಾನೋದಂ ರಸಾಸ್ಟಾದಮ | 
ಗ್ಗಳಮಪ್ಪಂಗಜರಾಗ ಮೆಂಬಿನಿನಿತುಂ ತಳ್ಳೂಯ್ಯೆ ಪಂಚೇಂದ್ರಿಯಂ || 
ಗಳೊಳಾರ್ಯೋತ್ತಮ ನುತ್ತಮಾರ್ಯವೆಸರವ್ಯಾಬಾಧದಿಂ ಮೂಡುತುಂ | 
ಮುಳುಗುತ್ತುಂ ತಣಿದಂ ಸುಖಾಂಬುನಿಧಿಯೊಳ್‌ ಸೌಜನ್ಯ ಕಂದಾಂಶುರಂ | ೧೨೬ | 
ಇ ಗದ್ಯ ಘಾ 
ಇದು 
ಜಿನೇಂದ್ರ ಚರಣ ಸರಸೀರುಹ ಶಿಲೀಮುಖಾಯಮಾನ 
ಶ್ರೀಮದುಭಯಕನಿ ಚಕ್ರವರ್ತಿ 
ನಿರ್ವರ್ತಿತಮುಂ 
ಅನ್ಮು ನಭಕ್ತಾಭಿಧಾನ ನಿದ್ಯಾನಿಧಾನೆ ಮಲ್ಲಸಾರ್ಯ 
ತದನುಜಾತಾಭಿಜಾತ ಸಾರಸ್ವತ 
ಪುನ್ನಮಾರ್ಯ ಕಾರಿತಮು ಮಪ್ಪ 
ಪುರಾಣ ಚೂಡಾನುಣೆಯೊಳ್‌ 
ಷಷ್ಕಾಶ್ಟಾಸ೦. 


(24 
[4S 
೫4. 
[8 
[38 
[ಈ 
[48 


ee 


| ಈ 
po ಹ 
ಶಾಂತಿಪುರಾಣಂ. 


ಷರಿ 


ಸಪ್ತಮಾಶ್ವಾಸಂ. 


ಕಂ॥ ಶ್ರೀಕುರುಭೂಮಿ ಭವಂ ದಿ | 
ವ್ಯಾಕೃತಿ ಜಿನಚಂದ್ರದೇವನಿರೆ ಪರಸೆಲ್‌ ಬಂ || 
ದಾಕಾಶ ಜಾರಣರ್‌ ತಪ | 
ದಾಕಾರಮೆ ರೂಪುಗೊಂಡು ಬಂದಂತಾಗಳ್‌ || ೧ || 


ತಾಗೆವರೆ ಗಗನಚಾರಣ | 

ರಾಗಮನಮ ನಣಃದು ನಾಲ್ವರುಂ ನಡೆದಿದಿರಂ || 
ಪೋಗಿ ಜಿನಪಾದ ಪದ್ಮ ಪ | 

ರಾಗಪರಾಗತ ಲಲಾಟತಟಮಂ ತಳೆದರ್‌ | ೨ || 


ವ॥ ಅಂತು ಯಶೋಧರ ಗುರುಚರಣ ಸರಸೀರುಹ ಮಕರಂದ ಬಿಂದು ಸಂಜೋಹ ಚಂದ್ರಕಬಲ 
ಚಂದ್ರಕಿತಮುಖಚಂದ್ರರಾಗಿ ಸಮುತ್ತುಂಗಾಸನದೊಳಿರಿಸಿ ಧರ್ಮಮಂ ಬೆಸಗೊಳೆ ಸಂಕ್ಷೇಸದೋ: 


ಕಂ|| ಸದಲಂಕಾರೋದಾರಂ | 
ವದನೇಂದು ಸುಧಾಚ್ಛೆ ಟಾಂಬು ಪಸರಿಸೆ ಮೊದಲಿಂ || 
ತುದಿವರ ಮುಚಿತಾಸ್ತಾಗಮ | 
ಪದಾರ್ಥಸೂತ್ರ ಪ್ರಸಂಚಮಂ ಮುನಿ ನುಡಿದಂ |೩| 


ದೋಷೇತರನಾಪ್ತಂ ತ | 

ದ್ಭಾಹಿತ ಮಹಹಿಂಸ ಮಾಗಮಂ ಷಡ್ಸೇದಾ | 

ಕ್ಲೇಶಂ ಸದಾರ್ಥಮಿದೆ ಗಂ | 

ಡೂಷಂ ನಿನಗಕ್ಕೆ ದುರಿತ ಕಫ ವಿಳಯನದೊಳ್‌ || ೪ || 


ಮ|| ಕೊಲೆಯಿಂದೊಂದ ನಸತ್ಯಮೆಂಬೆರಡ ನನ್ಯಾರ್ಥಕ್ಕೆ ಕಣ್ಣಿಟ್ಟು ಸಂ | 
ಬಲಿಸುತ್ತಿರ್ನಿರವಿಂದೆ ಮೂಅನೆ ಪರಸ್ತ್ರೀಯೆಂದು ನಾಲ್ಕಂ ದನಾ || 
ಕುಲಮೆಂದಯ್ದ ನನಾಕುಳಂ ತೊಜಕಿದೊಡೇಂ ಹೃಲ್ಲಾ ಸಮೇ ದೋಷಮೇ | 
ಮಲಮೇ ತಲ್ಲಣಮೇ ಕೃತಾಂತಭಯಮೇ ಸಂತಾಸನೇ ಬೇವಸಂ || ೫ | 


ಸಪ್ತ ಮಾಶ್ಚಾಸ೦. 133 
ಕಂ ಈವ್ರತಗಣ[[ಮಣ]ಮಾಜೊಡ | 
ಣುವ್ರತ ಮಾಶ್ರಾವಕಂಗೆ ಗುರುತರವಿಧಿಯಿಂ | 
ಪ್ರವ್ರಜಿತದೆ ನಿಲೆ ನೆಲಸೆ ಮ | 
ಹಾವುತಮಕ್ಕುಂ ಜಿನಾಗಮಾಂಚಭೂಃನಿಧಿಯೊಲ್‌ | ೬ || 
ಆವ್ರತ ಶಿತಾಸಿ ಸಂಸಾ | 
ರವ್ರತತಿಚ್ಛಿ ದುರಮಕ್ಕು ಮಾಸಂಸಾರಂ | 
ತೀವ್ರತರ ದುಕಿಖದಂ ನಾ | 
ಳೀವ್ರಣಸದೃಶಂ ಶರೀರಿಗದ ಕಿಡೆ ನೆಗಟಿಸ0ಂ || ೭ | 
ಮ|| ತವದಾಯುಷ್ಯದ ಕುಂದ ದಂದದ ಬಿಯಂ ಗೆಯ್ದುಂ ಪವಣ್ಣೊಅದು | 
ದೃವದೇನೊಂಂತೆನೆನಿಪ್ಪ ರೂಪಿನ ಮನಂ ಗೊಡಿರ್ನ ಲಾವಣ್ಯಜೊ 
ಪ್ಪ ನೇಪಥ್ಯದಮರ್ಕೆ ನಿಲ್ಲವನಿಮೇಸೇಂದ್ರಾದಿಗಳ್ಳೆ ಂದೊಡಾ | 
ರ್ಗೀವು ನಿಲ್ಕುಂ ನವಸಾಂಧ್ಯರಾಗ ಹಿಮರುಂಡ್ರೇೇಂದ್ರಾಯುಧಾಭಾಸಿಗಲ್‌ || ೮ || 


ನ॥ ಎಂದು ಪ್ರತಿಬೋಧಿಸಿ: 
ಮ|| ನಿಟಲನ್ಯಸ್ತ ಕರಾಬ್ದಸಂಪುಟಿ ವಿನಮ್ರಾತ್ಮಾಂಗರಂ ಭಕ್ತಿಲಂ | 
ಪಟರಂ ತನ್ಮುನಿ ಧರ್ಮವೃ ದ್ಧಿ ನಿಮಗೆಂದಾ ನಾಲ್ವರಂತಸ್ತಮಃ | 
ಸಟಿಮಂ ಪಿಂಗಿಸಿ ಭೋ 1ಭೂಸು4ಕ ಕಣ್ಗಾಗಳ್‌ ನಭೋ ಮಾರ್ಗ ಸ | 
ರ್ಯಟನಂ ಶಿಕ್ಷಿಸಿ ಪೋದರಾತ್ಮ ನಿಯಮಕ್ಕೆ ತ್ತಾರ್ಯರಿತ್ತನ್ನೆಗಂ | ೯ || 
ವ| ನಿಜಸ್ರತಿ ತಿಬಂಧಕಲ್ಲಪ ಬ್ಬ ಪಾದಪೋದ್ಯಾನದೊಳೊಂದುದಿವಸಂ ತೊಬಲ್ಬು ನೋಡುತ ಸ್ವಂ ವೈಶ್ರ ವಣ 
ನಿಮಿತ್ತಮೊಂದು ಪುಳಿನತಳೋದ್ದೇಶದೊಳ ಕುಳ್ಳಿರೆ:.... 
ಚಂ|| ವನರುಹ ಮೆಡ್ಡಮಪ್ಪ ಮೊಗಮಾದ ತಳಿರ್ತಳಮಾದ ಕೋಕಿಳ | 
ಧ್ವನಿ ಸರಮಾದ ಪಣ್ಣಡಕೆ ಬಾಯ್ದೆ ಜಕಿಯಾದೆಳವಳ್ಳಿಯೇಳೆ ನೂ | 
ತನ ತನುವಾದ ಮಲ್ಲಿಗೆಯ ತುಂಬಿಯ ಕೂಟಮೆ ನೋಟಮಾದ ನಂ | 
ದನವನ ಲಕ್ಷ್ಮಿ ಕಣ್ಣೆಸೆದು ತನ್ನನೆ ನೋಡಿಸಿದಲ್‌ ತಯಾರ್ಯರಿಂ || ೧೦ | 


ವ॥ ತದನಂತರಂ ನಿಜಾವಾಸಕ್ಕೆ ಪೋಗಿರ್ದು ಪ ಪಲವುಂಕಾಲಮನಂಗರಾಗರಸೈೈ ಕ ನಿಷ್ಕಿತರುಂ 
ಮದತಾದೆ ಫ್ರೈ ತಮಾದ ಸಮಯ ಯುಗಳಂಗಳಂ ಕಂತುನೆ ಸರಮಾತ್ಮನಾಗೆ ತನ್ಮ ತಮೆ ಸ ಸಿದ್ಧಾ ಂತಮಾಗೆ 
ಕಾಮುಕೀ ಕಾಮುಕರೆ ಸಧರ್ಮರಾಗೆ ಮುಂಪುಟ್ಟ ದಾಚಾರ್ಯರಾಚಾರ್ಯರಾಗೆ ಸುರತೆಸ ಸುಖಮೆಃ 
ಸಂಸಾರನಿರತ ಸುಖಮಾಗೆ ಪ್ರಾ ಣೇಶ್ವ ರರ ಸಂಸರ್ಗಮೆ ಸ ್ಟರ್ಗಮಾಗೆ ನಿಜಾಯುಕ ಸಲ್ಯೊ ಸಮತ್ರಯಾ 
ವಸಾನ ಮೆಯ್ದರೆಯುಂ ವಸತಿ: ಸತ 

ಕಂ|| ಬಗೆಯದಿರಯಿರೆ ಕೃತಾಂತಂ | 
ಬಗೆದಂ ಸೆಅತೊಂದನಾರ ಪುಳುವಗೆಯುಮವಂ | 
ಬಗೆಯದಿರೆ ನಿಮಿರ್ಗು ಮಾತಂ | 
ಬಗೆದೊಡೆ ಬಗೆದಂತೆ ಬಗೆದ ಬಗೆ ನಿಮಿರ್ದಪುದೇ | ೧೧ ॥ 


"184 ಶಾಂತಿಫಪುರಾಣಂ. 











ವ|| ಅಂತು ಸರಲೋಕಪ್ರಾಪ್ತರಾಗಿಃ- 
ಮ|| ಬನದಿಂದಂ ಬನದಾನೆಗಳ್‌ ಪಿಡಿಗಳಂ ಮುಂದಿಟ್ಟು ಸೋಸಪಂತೆ ಕಾ| 
ಮಿನಿಯರ್ಕಳ್ಳೆ ರಸಾರ್ಯರಾತ್ಮತನುಗಳ್‌ ತತ್ಕಾಲದೊಳ್‌ ಮಾಯಮಾ | 
ಗೆ ನೆ ಳಟ್ಟಚ್ಚಿಯ ರೂಪಿನಂತೆ ತಳರ್ದರ್‌ ಸೌಧರ್ಮ ಕಲ್ಪಕ್ಕೆ ಭಾ | 
ಪಕ ಜೈನೋಕ್ತಿ ಯೊಳಾಗೆ ದುರ್ಗತಿಗಮಾಜೀವಕ್ಕ ಮೇಂ ಸಮ್ಮದಂ | ೧೨ | 
ವ॥ ಅಂತು ಮೊದಲ ಕಲ್ಪದ ಶ್ರೀನಿಳಯ ನಿಮಾನದೊಳ್‌ ಶ್ರೀಷೇಣಾರ್ಯಂ:...- 
ಕಂ|| ಉಪಪಾದ ಭವನತಳ್ಬಡೊ | 
ಳುಪಚ್ಛದಾಚ್ಛಾದ್ಯ ತಳದೊಳನವದ್ಯದೊಳ | 
ಗ್ಗ ಹಿತನಿರೆ ಪಾಸಿನೊಳಿ ನೂ | 
ಸೆ ಪಾಸು ಕೃತಿಗೆಂದು ದಿವಿಜ ರುಲಿದರ್‌ ತಮ್ಮೊಳ್‌ | ೧೩ | 
ವ।॥| ಅಂತಾತನವತರಿಸಿ ಗಂಗಾತರಂಗ ತರಳದುಕೂಲವಸನಾಂತರೀಯೋತ್ತರೀಯಂ ಅಜಿನ 
ಸುಜಾತನಾರಿಜಾತಸುಮನಶ್ಶೇಖರಂ, ಅನರ್ಫರತ್ನಮಣಿಮಕುಟಿಕಿರಿಟಿ ಮಯೂಖಮಾಲಿಕಾನರಿ 
ಚಿತಪ್ರಭಾಕದಂಬಕಪ್ರತಿಬಿಂಬಿತವಿಮಾನ ಭಿತ್ತಿ ನಿತಾನಂ, ಪ್ರಲಂಬಕರ್ಣಾಭರಣಮಕರಿಕಾವಿಶಾಡ್ಯ 
ಮಾನಕಪೋಲಫಲಕಂ, ಅವತಂಸೀಕೃ ತಸುಂದರ ಮಂದಾರಸ್ರತಿನವಪ್ರವಾಳಂ, ಏಕಾವಳೀವಿಳಾಸಾ 
ಸಹೆಸಿತಾಮೃ ತಡಿಂಡೀರಹಿಂಡಪಾಂಡುರಂ, ಉಪಾಸನಾಗತಶಾರದಶಶಾಂಕಶಂಕಾಜನನಮನೋಹರ 
ಹಾರಂ, ಅಂಥಿ)ನಖಬಕಿರಣಾಚ್ಛಾರುಣ ಸಂಕಾಶ ಮೌಕ್ತಿಕ ಪದಬಂಧಂ ಆಡೇವಂ ಶ್ರೀದೇವನಾಮಮಂ 
ತಾಳ್ವೆಃ--- 
ಚಂ|| ಸುರಧನುವಂ ವಿಮಾನಮಣಿಕುಟ್ಟಮ ಮಾ ಶರದಭ)ಮಂ ನಿಜಾ | 
ಸ್ವರಣ ದುಷಚ್ಛದಂ ಪೊಳೆವ ಮಿಂಚಿನ ಗೊಂಚಲನಂಚಿತೋತ್ತಮಾ | 
ಭರಣದ ದೀಪ್ತಿ ತೋರವನಿಯಂ ಪೊಸಮುತ್ತಿನ ಲಂಬಣಂ ನಿರಾ | 
ಕರಿಸೆ ವಿಮಾನಮಂ ಜಲದಯಾನನೆ ಗೆತ್ತಮರೇಂದ್ರ ನಾಯಕಂ | ೧೪ | 
ವ|| ಕನಸಿದು ನೆನಸೆಂದು ನಿಶ್ಚೆ ಪಿಸಿ ಮನದೊಳಿಂತೆಂದು ಬಗೆದುಂ: 
ಉ| ಭೋರ್ಗರೆವಷ್ಟ ತೂರ್ಯರವಮಾರ್ಗೆ ಜಯಧ್ವನಿಯಾರ್ಗೆ ಪೇಟೀ ಮಾ | 
ನಾರ್ಗೆ ನಿಮಾನಮಾರ್ಗುಲಿವ ವಂದಿಗಳಾರ್ಗೆ ಸುಖಾಮೃತಾಬ್ದಿ ತಾ || 
ನಾರ್ಗಿದ ಭೂತಪೂರ್ವಮೆನಗೆಂದಮರಂ ಬಗೆದಂ ವಿಮೋಹೆಮಾ | 
ರಾರ್ಗೆಭವಾಂತರಾಗಮದೊಳಾಗಳೆ ಪುಟ್ಟನೆ ಗರ್ಭಸಂಧಿಯೊಳ್‌ || ೧೫ || 
ವ॥ ಆತನಪ್ರಾಪ್ತ ಪೂರ್ವ ಸುಖನಿಸ್ಮಯ ಸ್ಮೇರ ಮುಖಕಮಳಂ, ವಿದಿತಾನಿದಿತ ವೃತ್ತಾಂತಂ, 
ಅತ್ಯಂತ ಸಂತೋಷ ಪೀಯೂಷ ಸರೋವರಾವಗಾಹಂ, ಮಜಕಿದುದನಂತೆ ನೆನೆವಂತೆ ಅವಧಾನಾಧೀನ 
ಮಾನಸನಾಗಿ:-- 
ಚಂ) ಧೃತಕಾಲಾಗುರುಧೂಪಧೂಮ ಮವನದ್ದೊ "ದ್ದಾ ಮದಾಮೆಂ ವಿಲಂ | 
ಬಿತಲಂಬೂಷವಿಶೇಷ ಮುಚ್ಛಿ ತಪತಾಕಾನೀಕ 'ಮಾತೋದ್ಯ ಶೋ | 


ಭಿತ ಮೊಪ್ಪಿ ರ್ದುಸನಾದಸದ್ಗ ಎಹೆದ ಮುಂದುಶ್ಚುಲ್ಲ ಪುಸ್ಬೋಪಹಾ | 
ರಿತ ಚಂಚನ್ಮಣೆ ಕುಟ್ಟ ಮಂ ರಸ ಭಾ ಶ್ರೀಸುಂದರಂ ಮಂದಿರಂ | ೧೬॥ 


ಸಪ್ತ ಮಾಶ್ಚಾಸಂ. 135 





ವ॥ ಆ ಸಭಾಗೇಹಜಡೊಳ್‌ ಉತ್ತಮ ಮಹತ್ತರ ದೇವರೆರಡುಂ ಕೆಲದೊಳಂ ವಾಹನಾಭಿಯೋಗ್ಯ 
*ಿಲ್ಬಿಷಿಕಾಪ್ಸರೋರಗಗಂಧರ್ವರೋರೂರ್ವರೊಳ್‌ ಸಂದಣಿಸಿ ಭಗವದರ್ಹತ್ವರಮೇಶ್ವರಗುಣೋಸ 
ರಚಿತ ವರ್ಣಪೂರರಸಗೇಯ ಪೂರಪರಿಪ್ಲಾ ವಿತಾಂತರಂಗನಾಗಿರೆ:.- 

ಕಂ) ತೆಅಕಿಯದೆ ರನ್ನದ ಪಡಿಗಳ | 
ತೆಜಕಿದುವು ತಮ್ಮಿಂದೆ ದಿವಿಜ ಕೃತಪುಣ್ಯಮೆ ಕ| 
ಣ್ಹೆಜಕಿದಂತೆ ಮೊಅಕಿದು ಪಾಜುವ | 
ಪಜಮೆಗಳೊಡ ನುಣ್ಮಿ ಪೊಣ್ಮೆ ಧೂಪಾಮೋದಂ | ೧೭ | 

ವ|| ಆಗಳ್‌ 

ಕಂ|| ಜಯ ಜೀವ ನಂದ ವರ್ಧ | 
ಸ್ವ ಯಥಾ ಕಾಮಾರವಂ ತದೈೆಶ್ವರ್ಯ ನವೋ | 
ದಯಮಂಗೋಸನೆಗಳೆವಂ | 
ತೆಯು ಮೆಸೆದುವು ದಶದಿಶಾವಸಾನಂಬರೆಗಂ | ೧೮ || 

ವ॥ ಶನ್ನೈಗ ಮವ್ಯಕ್ತಕಾಲದೊಳೋದಿ ಮಜಕಿದ ವಿಷಮಶಾಸ್ತ್ರದ ಮೂಲಗ್ರಂಥಕ್ಕೆ:... 

ಕಂ|| ವಿವರಣೆ ಬರ್ಸನೊಲಿರದವ | 
ಧಿನಿಬೋಧದೆ ಬರೆ ಮನಕ್ಕೆ ಬಗೆಯೊಳ್‌ ಕಂಡಂ | 
ದಿನಿಜಸತಿ ತನ್ನ ಮುನ್ನಿನ | 
ಭವಮಂ ಪೊಲಗೆಟ್ಟ ಬಟ್ಟೆ ಗಾಣ್ಬಿಂತಾಗಳ್‌ | ೧೯ | 

ಮ] ತಿಳಿದೆಂ ಒಮೂಟನೆಯನ್ನುತೀತಳವಕೊಳ್‌ ಹ್‌ ೇಣನೆಂ ಕೊಟ್ಟನಾ | 

ಕುಳಮಾಹಾರದ ದಾನಮಂ ಮುನಿಯುಗಕ್ಕಾ ಪುಣ್ಯ ದಿಂ ಭೋಗಭೂ | 
ತಳೆಡೊಳ್‌ ಪುಟ್ಟ ಕಷಾಯಮಿಲ್ಲದುದಳಿ೨ಂ ದೇವತ್ವಮಂ ಸೆತ್ತೈ ನು | 
ಜ್ವಳ ದಾನಂ ಕಿಅದುಂ ಕರಂ ಪಿಜೀದೆ ದಲ್‌ ಸ ಸತ್ಕ್ರೇತುಬೀಜೋಸಮಂ || ೨೦ || 
ಸ್ರ ಸೌಧಮರಂ ಕಲ್ಪಮಾ ಶ್ರೀನಿಲಯ ಮಿದು ನಿಮಾನೋತ್ತಮಂ ತನ್ನಿಬದ್ಧ ಂ | 
ಮಾಧುರ್ಯಾತೋದ್ಯ ಮಿಂತಿೀ ಪೊಜಗಣಮರರೆಂದಾಲಸದ್ನೊ” ಧನವ್ಯಾ i 
ಬಾಧಂ ತಾತ್ಸರ್ಯದಿಂದಂ ಬಗೆದಜೀವುದು ಮಾಡೇವಜೇವೀವ್ರಜಂ ಪೊ | 

ಕ್ಯಾಧನ್ಯಂಗೆಯ್ದೆ ವಂದಂದೆಅಗಿದುದುಚಿತ ಸ್ವಾಮಿಜನ್ಯಪ್ರತೀತಂ | ೨೧॥ 
ಚಂ|| ಎಜಗಿ ಮಹತ್ತರಾಮರರಣಂ ಕರಮಂ ಮುಗಿದಿರ್ದು ಮುಂದೆ ನಿಂ | 

ದಜಾಪಿದರಿಂತಿವರ್‌ ನಿನಗೆ ದೇವಿಯ ರೀ ಗಣಿಕಾಳಿ ನಿನ್ನ ಕ || 

ಣ್ಲಜಾದು ವಿನೋದಮಂ ಸಲಿಸುಗುಂ ನಿನಗೀ ಸುರರಾಳ್ಗ ಳಿತ್ತ ನೋ | 

ಡೆ[ಅಕಿ]ಯನೆ ಯಾನಿಮಾನತತಿ ಗಿಂದ್ರನಿಭೂತಿಗ ಮದ್ವಿತೀಯನ್ಯೆ ॥ ೨೨ || 

ಕಂ|| ದೇವಭವತ್ಸುಕೃತಾ ವಿ | 
ರ್ಭಾವಿತ ನುತಪುಣ್ಯನಾಷುದಿಂದಂ ನೀಂ ಶ್ರೀ | 
ದೇವನೆ ಯಿಂತೀಕ್ರಮದಿಂ | 
ಶ್ರೀನಿಜಯ ಭವದ್ದಿಮಾನಮುಂ ಶ್ರೀನಿಳಯಂ || ೨೩ || 


136 ಶಾಂತಿಪುರಾಣಂ 








ಮ|| ಸ್ರ ಇದೆ ಸಾರಂಸ್ವರ್ಗಲೋಕಕ್ಕಿದೆ ಸುರಸಮಿತಿ ಪ್ರಾರ್ಥಿತಂ ಯೌವರಾಜ್ಯಾ | 
ಸ್ಪದ ಮಿಂದ್ರ ಪ್ರಾಜ್ಯರಾಜ್ಯಕ್ಕಿದೆ ಬೆಳಸು ಸುಖಕ್ಕಾನವ ಶ್ರೀಗೆ ಚಿತ್ತಾ | 
ಭ್ಯುದಯಕ್ಕುತ್ಪತ್ತಿ ರಾಗಕ್ಕಿರಲೆಡೆ ವಿಭವಕ್ಕಾಲಯಂ ಲೀಲೆಗುದ್ಯ | 
ನ್ಮದನಾವಾಸಂ ವಿಲಾಸಕ್ಕನವರತ ಮನೋಭಾಗ ಭಾವ್ಯಕ್ಕೆ ನಿಚ್ಚಂ || ೨೪ | 
ಮ|| ಅದಜಕಿಂದಂ ನಿನಗೀಪರಾರ್ಧ್ಯನಿಲಯಂ ಶ್ರೀಪ್ರಾಭವಂ ಜೈನ ಪಾ | 
ದದುಪಾಸಾಸ್ತವದಿಂದ ಮಾಡುದು ಜಿನಾನಿಂದ್ಯಾಲಯಂಗಳ್ಲ ಮಾ || 
ಟ್ರುಮು ಪೂಜಾವಿಭವೋತ್ಸವಂಗಳನವಂ ಮುಂದಿರ್ದು ನಂದೀಶ್ವರಾ | 
ದ್ಯುದಿತದ್ವೀಪ ನಮಸ್ಕಿ ,ಯಾ ವಿಧಿಗಳಂ ನೀಂ ಮಾಡು ದೇವಾಧಿಪಾ | ೨೫ 
ಕಂ|| ಎಂದು ಮಹತ್ತರ ದೇವರಿ | 

ದಂ ದೇವಂ ಗಂದು ಬಿನ್ನಪಂಗೆಯ್ದೊಡೆ ನೀ | 

ಮೆಂದಂತೆ ಧರ್ಮದಿಂ ದಮೆ | 

ಯಿಂ ದಾನದಿ ನಲ್ಲದಾಗವಖಿಳಸುಖಂಗಳ್‌ || ೨೬ || 


ಎನೆ ಎನೆ ತತ್ತಣದೊಳ್‌ ಸಿಂ | 

ಹನಂದೆ ತತ್ಯಲ್ಪ ದೊಳ್‌ ನಿದಾನದಿ ನಾದೇ | 

ನನ ದೇವಿಯಾಗಿ ಪುಟ್ಟಿದ | 

ಳನಂತರಂ ಶ್ರೀಪ್ರಭಾಭಿಧಾನ ಸಮೇತಂ | ೨೭ || 

ಇನಿಯನ ನಿಯೋಗಭರದಿಂ | 

ಮುನಿದಿರಲಣಮಾಅಳೀಕೆ ತಡೆದಿರ್ಕುಮೆ ಮಿಂ || 

ಚಿನ ಬಟೀಯ ಮೊಟಗುವೋಲ್‌ ಬೆ | 

ನ್ನನೆ ಬಂದಳ್‌ ಸಿಂಹನಂಜಿ ಗದು ಸಂಜಿಯಮೇ | ೨೮ || 

ಚಂ|| ಪೊಸಮದದಾನೆಯಂ ನಸೆಯ ಪೆರ್ಬಿಡಿ ಜಂಗಮಕಲ್ಪವೃ ಕ್ಷಮಂ | 
ಮಿಸುಗುವನಲ್ಪ ಕಲ್ಪ ಲತೆ ನೀರದಮಂ ಕುಡುಮಿಂಚು ಪೊರ್ದಿ ಶೋ | 
ಭಿಸುವವೊಲಾಸುರಾಧಿಪನನಾ ಪರಮೇಶ್ವರಿ ಪೊರ್ದಿ ನಾಡೆ ಕ | 
ಣ್ಗೆಸೆದಳತೀತಜನ್ಮಕೃತಪುಣ್ಯಸಮಾನ ಮನಃಪ್ರವೃತ್ತಿಯಿಂ | ೨೯ | 


ಡಿ 


ವ॥ ಮತ್ತ ಸಿಂದಿತಾರ್ಯನು ಮಲ್ಲಿಯೆ ಬಂದಮಳಪ್ರ ಭವಿಮಾನದಮಿತಪ್ರ ಭಜೀವನಾದಂ, 
ಆ ದಿವಿಜೇಶ್ವರಂಗೆ ಸತ್ಯಭಾಮಾರ್ಯೆ ಸುಪ್ರಭೆಯೆಂಬ ದೇವಿಯಾದಳಂತಾ ನಾಲ್ವರು ಮಂದೋರೂ 
ರ್ವರ ನಗಲ್ಲಿ ರಲಾಅದಿ ಮೋಹದಿಂದಮೊಂದೆ ಕಲ್ಪ ದೊಳ್‌ ಪುಟ್ಟಿದರ್‌, ಶ್ರೀದೇವಂ ವಿಮಾನೋ ಪಾಂತ 
ಸ್ಥಿ ಫಿಯೊಳ್‌, ಜಿನನಿಲಯಪ್ರಾಂಗಣದೊಳ್‌;.... 
ಕಂ ಪೊಸಮುತ್ತಿನ ಮಂಡಪದೊಳ | 

ಗೆಸೆವ ಕನತ್ಯನಕ ಸೀಕದೊಳ್‌ ವಿಧಿಸಹಿತಂ || 

ಮಿಸಿಸಿ ಬಟಕ್ಯರ್ಚಿಸಿ ಪೂ | 

ಜಿಸಿ ಮಣಿಮಯ ಜೈನಬಿಂಬಮಂ ಜಿನಚಂದ್ರಂ || ೩೦ | 


ಸಪ್ತಮಾಶ್ಚಾಸಂ. 137 
ಚಂ|| ಜಿನನದಪದ್ಮದೊಳ್‌ ಮಣಿಕಿರೀಟಿತಟಂ ಜನನಾಥತತ್ವದೊಳ್‌ | 
ಮನಮನವದ್ಯಜೈನಗೃ ಹದೊಳ್‌ ವಿವಿಧಾರ್ಚನೆ ಭಕ್ತಿಯೊಳ್‌ ವಿಭಾ | 
ನೆ ಪರಿಶುದ್ದಿ ಯೊಇ ತ್ರಿಕರಣಂ ಸಮಸಂದಿರೆ ಮುಖ್ಯಸೌಖ್ಯಭಾ | 
ಜನ ನಮರಂ ತ್ರಿಲೋಕತಿಲಕಂಗೆ ಮಹಾಮಹಮಂ ಪೊಣರ್ಚಿದಂ | ೩೧ || 
ನ॥ ಅಂತಾಸ್ಟ್ರಾಹ್ನಿಕಮಹಾಮಹಿಮೆಯ ಸೆಂಟುದಿವಸಂಬರಂ ಮಾಡಿ ಜನೆ ಂದ್ರಮಹಮಂ 
ನಿರ್ವರ್ತಿಸಿ ತದನಂತರಡೊಳ್‌ ಜೈನಶಾಸನಚೂಡಾಮಣಿ ಶ್ರೀಡೇವಂ ಸೌಧರ್ಮೆಂಂದ್ರ ನಿಂದ್ರಾಣಿ 
ನೆರಸು ತನ್ನ ವಿಮಾನಕ್ಕೆ ಬರ್ಪುದನಳದಿದಿರ್ವಂದು ಯಥಾರೂಪಪ್ರತಿಪತ್ತಿಯಿಂದಮರಪರಿಷನ್ಮಧ್ಯ 
ದೊಳಮರೇಂದ್ರನ ನಿಟಾಸಿ ತಾನುಂ ನಿಜೋಚಿಶಾಸನದೊಳ" ಕುಳ್ಳಿರ್ದು ಜೀವಾಂಗನೂಸೆಂಗೀತ 
ಪ್ರಸಂಗಪ್ರಸ್ತಾವನೆಯಂ ಪ್ರಾರಂಭಗೆಯ್ಯಲ್ವೇಟ್ವುದುಂ, ನಿಚಿತ್ರಸುರಸೂತ್ರಧಾರನಪ್ಪರುಶಾತ್ರಿ” 
ಪ್ರವೇಶ ಪ್ರದೇಶ ಪ್ರರೋಚನಾನಂತರಂ ಪುಷ್ಪಾಂಜಲಿನಿಕ್ಷೇಪಂ ಗೆಯ್ಯೆ:-- 
ಕಂ|| ಕೆದಣ್‌ದ ಪುಷ್ಪಾವಳಿ ರಂ | 
ಗದೊಳೆ ನಯಂಬಡೆಯೆ ರಂಗಭೂಮಿಕೆ ಪೂತೊ || 
ಪ್ಪಿದಪುಜೆನಿಸಿದುದು ಸಮಹ | 
ಸ್ಪದೆ ಗಾಂಧರ್ವರಿ ನಪೂರ್ವಸಂಗೀತಕದೊಳ್‌ | ೩೨ | 
ಷ|| ಅಂತು ಕೈಶಿಕೀವೃತ್ತಿನರ್ತನೋಪೇತಮು ಮಂಗನಾಕುಸುಮಸುಕುಮಾರಾಂಗಸಮುಚಿತಮು 
ವಪ್ಪ ಲಾಸ್ಯಮ ನಚ್ಚರಸೆಯರಾದಿ ಸಂಧ್ಯಂಗಗತನೃ ತ್ಯಾಂಗರಸಭಾವಾಭಿನಯಂಗಳ ನಿಂದ್ರಂ ತ್ರಿ" 
ದೇವಂಗೆ ನೋಡಿಕೊಳ್ಳಿ ಬಂತೆ ಸರಿಸ್ಬುಟಿಂ ಮಾಡಿ ಕರಣಾಂಗಹಾರಚಾರಿಸರಿಕ್ರಮಂಗಳೊಲ್‌ 
ಪೊಸಮಸೆಯ ಮಿಂಚಿನಂತಮರಸಮಾಜದ ಕಣ್ಣ ಳೊಳ್‌ ಪಳಂಚಿ ರಂಜಿಸಿ: 
ಕಂ|| ಮಂಜೀರಕ ಮಂಜುಳ ಮೃದು | 
ಸಿಂಜಸರಿಸ್ಸುರಿತ ಮೆಸೆಯೆ ಭರತದ ಪಲವುಂ | 
ಪಂಜಿಕೆಗಳಂತದೇಂ ಸುರ | 
ಲಂಜಕೆಯರ್‌ ನಿಷಮಮಂ ಸಮಂ ಮಾಡಿದರೋ | ೩೩ || 
ನಿಲೆ ಸೂಚಿಯಲರೆಸಳ್ಲ್‌ ಕೊರ | 
ಗಲೀಯದಭಿನಯದ ಕರಣದ ಭ್ರಮರಿಯ ನಿ | 
ಶ್ವಲತೆಯ ಲಘುತೆಯ ಮಾರ್ದವ | 
ವಿಲಾಸ ನರ್ತನದಿ ನಮರಿಯರ್‌ ನರ್ತಿಸಿದರ್‌ || ೩೪ || 
ವ ಅಂತು ಸೂಚೀನಾಟ್ಯಪರ್ಯವಸಾನಂಬರಮಾದಾಕೆಗಳಾಡಿದಾಟಮನಿಂದ್ರಂ ನೋಡಿ ಮಚ್ಚಿ 
ಮಚ್ಚು ಗೊಟ್ಟು ಪಸಂಹಾರಿಸಿ ನಾಡೆಯುಂ ಬೇಗಮಂ ಶ್ರೀಜೀವನೊಳ್‌ ಸಂಭಾಸಿಸಿ ತದ್ದಿ ನಿಜನೊಡವರೆಿ 
ವಾಸವಂ ನಿಜಾವಾಸಕ್ಕೆ ಪೋಗಿ ಶ್ರೀದೇವನಂ ವಿಸರ್ಜಿಸೆ ಬಂದಾದೇವಂ ನಿಜನಿಮಾನದೊಳಿದು 
ಶ್ರೀ ಪ್ರಭೆಯುಮಮಿತ ಪ್ರಭೆಯುಮಮಿಶಪ್ರಭನುಂ ಸುಪ್ರಜೆಯುಂ ಬೆರಸು: 
ಉ| ಒರ್ಮೆ ಹಿಮಾದ್ರಿ ಗೊರ್ಮೆ ರಜತಾದ್ರಿ ವನಾವಳಿ ಸೊ[ರ್ಮೆ]ವಾರ್ಥಿಗೊ | 
ರೂರ್ಮೆ ಪಯೋಧಿಗೊರ್ನೆ ಜಿನಮಂದಿರಸುಂದರಮಂದಿರಕ್ಕೆ ಮ | 
ತ್ತೊರ್ಮೆ ಮನುಷ್ಯಲೋಕಜಿನಪೂಜೆಗೆ ಪೋಗೆ ದಲಟ್ಟಾ ಗೊರ್ಮೆ ಸಾ | 
ಧರ್ಮದೊಳಿರ್ದುದಿಲ್ಲ ಮನಮಾ ದಿವಿಜೇಶ್ವರನೇಂ ಸಧರ್ಮನೋ | ಒಃ || 
18 


138 ಶಾಂತಿಪುರಾಣ 


ವ॥ ಅಂತು ವಂದನಾಭಕ್ತಿಗೆ ಸೆಳವುಮಟ್‌ಕೆಯ ಕೃತಿ ತ್ರಿಮಚೈತ್ರಾಲಯಂಗಲ್ಗಿ ನಿವಿಧಾರ್ಜನಾ 
ಗ್ರಾಗ್ರಹಸ್ತ ಸುರಸರಿಜನನಾಗಿ ಪೋಗಿ: 
ಮ|| ಮುದಮಂ ಮಾಡುವ ಧೂಸಧೂಮಲತೆಯಿಂ ಕರ್ಪೂರಸಪಾಳಿಸ್ರದಿ | 
ಸದಿ ನೆತ್ತಂ ಬಿಡುಮುತ್ತಿ ನಚ್ಚ ಗಡೆಯಿಂ ಮಂದಾರ ಪುಸ್ಫೋಸಹಾ || 
ರದಿ ನುದ್ಗ ೦ಧಸುಗಂಧದಿಂ ದಮ )ಿ ತಸಾನ್ಲಾಯಾ ಸ್ಯಜ್ಯದಿ ೦ ಗಂಧತೋ | 
ಯದಿ ನಾಸ್ತಾಂಫಿ)ಯ ನಾದ ಮರ್ಚಿಸಿದರಾ ಶ್ರೀಃ ದೇವನುಂ ದೆ”ವಿಯುಂ || ೩೬ [| 
ವ|| ಅಂತನುಮೋದಮಾನ ಶ್ರೀ :ಪ್ರಭಾಜೀವ್ಯಾದಿಕಂ ಜಿನೇಂದ್ರ ಸಾದಾರನಿಂದಂಗಳ ನರ್ಚಿಸಿ 
ಮಗುಟ್ಟು ಬಂದು ನಿಷಯಸುಖಾಸ್ತಾದನ ರಸಾಮೃತ ತತ್ಪರನಾಗಿರೆ:...- 
ks NS ಇ ರಡ ಬ 
ಮ ತವದುತ್ಯಂಠತೆ ಮಳ್ಳು ಮಳ್ಳ ದೆಳಿಕಂ ತಳ್ಯ್ಳಯ್ಸದಬೈೆಜಿ್‌ ಮನ | 
ಕೃವಚಂ ಮಾಡದಳುರ್ಕೆ ಕಂದದಳುನೆ (ನಂ ಗೊಳ್ಳ ಸಕ ಕ್ಲ 


KX 


hi ಮಿದಲ್ಲಿರದಿರ್ದೇಡಂಬಡಗಲಲ್‌ ನ ಮೆಯ್ದಾ 1... ವಂ 


ಇ 
ದಿನಿಜಂ ಶ್ರೀಪ್ರಭೆಗಿತ್ತ ನಾಕೆ ದಿನಿಜಂಗಿತ್ತಳ್‌ 'ಸತಕ್ರೀ ಡೆಯೊಲ್‌ || ೩೭ | 
ವ॥ ಅಂತು ಶ್ರೀದೇವಂ ಶ್ರೀಪ್ರಭೆಯುಂ ತಾನುಂ ಸುಪ್ರ ಭೆನೆರಸಮಿತಪೃಭನುಂ ಅಯ್ದು 
ಸಲ್ಕೋಸಮ ಪರಿಮಾಣದಾಯುಷ್ಯಮು ಮಾಗೆಯುಂ ಏಟುವರೆ ದಿವಸಮುಮೆ ಸುರಭಿ ನಿಶ್ವಾಸಾವಧಿ 
ಯಾಗೆಯುಂ, ಅಯ್ನೂರು ವರ್ಷ ಮಮೃತಾಹಾರ ಸಂಸ್ಕರಣ ಮರ್ಯಾಜಿಯು ಮಾಗೆಯುಂ, ಪುಣ್ಯ 
ಸುಖಮಹಿಮಾಧಿಷ್ಕಾ ನಮಾದ ಮೊದಲ ಕಲ್ಪಡೊಳ್‌ ನಿಖಿಳ ನಿರಾಕುಳ ಧಿರ್ದ್ವಂದ್ವನಿಳಿಂಪ ನಿರತಿಶಯ 
ಪರಮಾನಂದ ನಿಳಯಮುಮಪ್ಪ ಶ್ರೀನಿಲಯ ವಿಮಾನದೊಳಗೆ ಸಲ್ಯೋ ಸಮಪಂಚಕಾವಸಾನದೊಳಜು 
ದಿಂಗಳಾಯುಷ್ಯಮುಂಟಿನೆ: Ny 
ಮಾಳಿನೀವೃತ್ತ ೦ ಸುರಭಿಕುಸುಮದಾಮಂ ಬಾಡಿ ನೀರೋಡೆ ದಿವ್ಯಾ 
ಭರಣರುಚಿಗಳಸ್ತೋದಸ್ತ ಸೂರ್ಯಾಂಶುಗಳ್ಳೊ* i 
ಲಿರೆ ಮಸುಳೆ ನಿಜಾಂಗಂ ಮಂದಮಂದಾಯಮಾನಂ | 
ತರುತಿರೆ ಮುಖಜೃಂಭಾರಂಭಮಂ ಜಿಂಹಭಾವ || ೩೮ || 
ಕಂ|| ಅಜುದಿಂಗಳ್ವ ರೆಗಂ ನೆಲ | 
ಸೆಲವನನುಸ್ವಿ ಸಜೆ ಜಿನಪದಾಂಭೋರುಹದೊಳ್‌ | 
ನಿಟೀಸಿ ಜಃ ಸುರರ್‌ ಕ| 
ಯ್ನ್ನಿಅಿ ನಿಲ್‌ ಮೊಡನೊಡನೆ ಪೊಗಟಕಿ ತಟ್‌ಸಂದಮರರ್‌ || ೩೯ | 
ನ॥ ಅಂತು ಸಣ್ಮಾಸಾವಧಿವರಮಾ ನಿಬುಢೇಶ್ವರ ನಾತ್ಮಾತೀತಭವಜ್ಞಾ ನವಿಳಸಿತಮನಮನವ 
ಧಾರಿಸಿ: 
ಚಂ॥ ಅತಿವಯನಾಗಿ ಬಾಳಮೃ ತಿಯಿಂದಲಾದಂದಿನ ಮೂರ್ಜವೃತ್ತಿ ಸಂ | 
ಡಿತಮೃ ತಿಯಿಂದ ಮಲ್ಲದದು ನೀಗದು ಪೋಗೆನಗೆಂಬ ಭಾವಿತಾ || 
ತ್ಮತೆ ಗಮರೇಂದ್ರನುಂ ಶಚಿಯು ಮಾಮರಣಂ ನಮಗಾದೊಡಲ್ತೆ ಭ | 
ವ್ಯತೆ ಬಳೆದಿರ್ಕುಮೆಂದು ಬಯಸುತ್ತಿರೆ ಜೈನಗೃಹಾಂತರಾಳದೊಳ್‌ || ೪೦ | 


ಸಪ್ತ ಮಾಶ್ಚಾಸ೦. 139 


pf] 


೫ 
2 
ಇ. 
10 
ಐ 
ತ್ತ 


ವ|| ಆಗಲ್‌ ತನ್ನ ಸಹಜಾತದುಕೂಲಾ ೦ಬರಮಂದಾರಮಾಲಾಭರಣಂಗಳೆ ರಸು 
ಭವನದೊಳಿರ್ದು ತನ್ನಲ್ಲಿಗೆ ವಂದ ಸೌಧರ್ಮೆೇಂದೃನಂ ಬೀಟಕ್ಕೂಂಡು:-. 
ಕೆಂ] ಅಸಿತ ನಿಸೋತ್ಚಳ ಪರಿಮಳ | 
ದುಸಿರೊಳ್‌ ಮಡಿದಂದಿನೆಗ್ಗು ನೀಗೆ ಜಿನಾಂಫಿ_ | 
ಶ್ವಸದಮೃತಾಬ್ಜಮ ನಾಫಘ್ರಾ | 
ಯಿಸಿದಂ ಜಿನಚಂದ್ರ ನಾಸಹಾಯ ಸಮೇತಂ | ೪೧ | 
ವ|| ಅಂತು ಮುಗಿದ ಕೆಯ್ಯುಂ ನಿಶ್ಚಲಿತಮಪ್ಪ ಮನುಮುಂ ಎಜಿಗಿದ ಮಣಿಮಕುಟಮು 
ಮುಚ್ಚಾರಿಸುವ ಪಂಚನಮಸ್ಕಾರ ಸದಂಗಳುಂ ಮೆಯ್ವೆತ್ತಿರೆ: -- 
ಕಂ|| ಉದಯಿಸೆ ರವಿ ತಾರಿಗಳೊ | 
ರ್ಮೊದಲರಿತು ಮದೃಶ್ಯ ಮಪ್ಪ: ವೋಲ್‌ ಯಮನುದಯ il 
ಕ್ಯದಿರಾಗಿ ತಮ್ಮ ನ | 
ಮದ್ಯ ಶ್ಯರಾದರ್‌ ಜಿನಾಂಥ್ರಿ ಕಮಲದ ನೊದಲೊ೯ಳ | 
ವ|| ಅಂತದೃಶ್ಯರಾಗಿ ಬಂದರ್ಕಕೀರ್ತಿಗಂ ರ ಶ್ರೀಧೇವನಾದ ಫಿ” 
ig os ಸಾರನಯಾಗಿ ಪುಟ್ಟಿದಯ್‌. ಶ್ರೀಪ್ರಭೆಯುಂ ತ ನಿನಗೆ 
ಜ್ಯೋತಿಃ ಪ್ರಭೆಯಾದಳ್‌, ಅಮಿತಪ್ರಭನುಂ ಬಂದಿಲ್ಲ ತ್ರಿಪೃಷ್ಟಂಗಂ ಸ್ವಯಂಪ)ಭೆಗಂ ಶ್ರೀವಿಜ 
ನೆಂಬ ಮಗನಾದೊಂ, ಸುಪ್ರಭೆಯು ಮಾತಂಗರಸಿ ಸುತಾರೆಯಾದಳ್‌, ಸಿಂ ಶ್ರೀನಷೀಣ ಟಕ, 
ಸತ್ಯಭಾಮೆಯಂ ಮದುವೆ ಸಿಂದೊಡೆ ತನ್ನಂ ನಿರ್ದಾಟಿಸಿ ಕಳೆಯೆ ಪೊಗಿ ಸತ್ತು ವಿವಿಧಜವಂಜವ 
2 





೪೨ || 


GL 


ಮು 


u ೩ 
A 


ಲಭ 
೧೧ 


38 


ಅಧಿ 
ಚ ೨ ಕ್ರಮಣದಿಂ ಬಂದು ಭೂತರಮಣ ಾಇಮಕಾಂತಾರದೈರಾವತೀತಿ*ರದ ಶಾಸಸಾಶ್ರಮದೊಳ 
ಮಿಥ್ಯಾತಸಶ್ಚ ರಣಸರಿಣತ ತಾಸಸನಿಕಾಯದೊಳ್‌:-- 
ಶಂ] ಉಟಜ ಕುಶ್ಶವಾಗ್ರಹ ಲಂ | 
ಪಟನೊರ್ವಂ ತವಸಿ ಕೌಶಿಕಾಖ್ಯಂ ಮತ್ತಾ | 
ಜಟಧರ್ಮಪತ್ನಿ ಗುಣಗಣ | 
ಸಟುಮಾನಿತೆ ಪೆಸರೂೊಳವಳರುಂಥತಿಯೆಂಬಳ || ೪೩ || 
ವ।| ಇವರ್ಗಂ ಪುಟ್ಟ ದೂಂ ಮೃಗಶ್ಶಂಗನೆಂಬೊಂ ತಾಪಸಕುಮಾರನಾತಂ ಬಾಲಕಾಲಪರಿ 
ಗ್ಹದೀಜ ತಾಪಸಾಚರಣಂ ತಪೋರೂಪಮಾರ್ಗಮಂ ಮೆಚ್ಚದೆ ಮಿಥ್ಯಾಂಧಕಾರಾವಕುಂಠಿತಸಮ್ಯ 


ಧರಿಯಿಸಿ ತೊಡರ್ದಂ ಭವವಾ | 
ಗುರೆಯೊಳ್‌ ವಾಗುರೆಯ ಮೃಗದವೋಲ್‌ ಮೃಗಶ್ಯಂಗಂ || ೪೪ | 
ವ।| ಅಂತು ಸಲಕಾಲಂ ತಪಂಗೆಯ್ದ ವಸಾನಕಾಲದೋ್‌ ನಿವಾನಪೂರ್ವಕಂ ಸತ್ತಶನಿಘೋಷ 
ನಾಗಿ ಪುಟ್ಟ ಸತ್ಯಭಾಮೆಯಪ್ಪ ಹಯ ಕಂಡು, ತಾಂ ಮುನ್ನೆ:--- 


140 ಶಾಂತಿಪುರಾಣಂ. 
ಕಂ|| ನೆಅಕಿಯನುಭವಿಸಲ್‌ ಪಡೆಯದ | 
ಮಜುಶದಿ ನುಯ್ದು ಸುತಾರೆಯಂ ನಿನ್ನೊಳ್‌ ತ | 
ಟ್ರಾ ಅಯಲಣಮಾಜದಕ್ಕಟಬ | 
ಪೊಅಮಾಲದ ಫೀತನೋವದಿದು ಕರ್ಮಕೃತಂ | ೪೫ || 
ವ॥ ಎಂದು ವಿಜಯಕೇವಲಿಗಳ್‌ ವಿನೇಯಸಿಕಾಯಾಂಬುಜಭಾನುಗಯ್ವರ ಭವಾವಳಿವೆರಸು 
ಸುತಾರಾಹರಣಮಂ ಸೆವಿಸ್ತರಂ ಬೆಸಸುವುಡುಮಶನಿಘೂೋಷನಲ್ಲಯೆ: 
ಕಂ ಆಗಳೆ ಮಳಿನಾತ್ಮಪದಾ | 
ಭಾಗಮನಿರದಲಸದಲೆದು ಶಿಲೆಯೊಳ್‌ ಪೊಯ್ವು || 
ಜ್ಯೋಗದಿನರ್ಹದ್ದೀಕ್ಷೆಗೆ | 
ಪೋಗಜೆ ಮೆಯ್ದ ಂದನೇಕೆ ತಜೆಗುಮೊ ಭವ್ಯಂ || ೪೬ | 
ವ|| ಅನಂತರಂ:- 
ಕಂ|| ಅದಿರಡೆ ನೋಹನಿರೋಧಿಯ | 
ಪುದಿದೊದವಿದ ಬಳ್ಳಿವಳ್ಳಿಯಂ ಪಳಃದು ಮನೋ | 
ಮುದದಿಂ ಸ್ವಯಂಪ್ರಭಾದೇ | 
ವಿ ದೀಕ್ಷೆಗೊಂಡಳ್‌ ಕವರ್ತೆಗೊಂಡವೊಲಅಾವಂ || ೪೭ | 
ವ॥ ಅಂತಾಗಳಾಶಾಂಬರರಾಜಹೆಂಸನುಂ ಶ್ರೀವಿಜಯನುಂ ಶ್ರಾವಕವ್ರತಪೂತಾಂತರಂಗನನಂಗ 
ವೈರಿ ಪಾದಪಯೋಜಂಗಳ್ಗೆ ಅಗಿ ಪೋಗಿ ರಥನೂಪುರಚಕ್ರವಾಳದೊಳಂ ಪೌದನಪುರದೊಳಂ ತತ್ವ 
ಭಾವಾಸ್ತ್ವಿತ ಜೇಹಾಂತರಂಗರ್‌ ಸುಖಮಿರೆ:.... 
ಕಂ॥| ವಂದಾರು ಬಂದ ಫಾಲ್ಗುಣ | 
ನಂದೀಶ್ವರದೊಳ್‌ ತ್ರಿಪೃಷ್ಠ ತನಯಂ ತನುವಂ || 
ತಂದುಪವಾಸಕ್ಕಾ ನಿಜ | 
ನಂದನದ ಸಹಸ್ರ ಕೂಟ ಚೈತ್ಯಾಲಯದೊಳ್‌ || ೪೮ || 
ಇರ ದೇವಾಸುರಗುರು ನಾ ; 
ಮರಿರ್ವರಾಕಾಶಚಾರಣರ್‌ ವಂದಹ | 
ತೃರಮೇಶ್ವರನಂ ಬಂದಿಸಿ | 
ನಿರಸ್ತತಮರಾಜಿನೇಂದ್ರ ಗೃಹಮಂಟಪದೊಳ್‌ || ೪೯ | 
ಚಂ ಇರೆ ಗುರುಭಕ್ತಿಯಿಂ ನೃಪತಿ ಬಂದಿಸಿ ತನ್ಮು ನಿಮುಖ್ಯರಂ ಮುಖಿ | 
ಶ್ವರ ಬೆಸಸಿಂ ಮದೀಯಜನಕಂಗಿನಿತುಂ ಭರತತ್ರಿಖಂಡಡೊಂ || 
ದರಸಿನ ಚಕ್ರವರ್ತಿಪದದಂದ ನಿಮಿತ್ತಮ ಫಿಂತುಟಿಂದು ವಿ | 
ಸ್ತರವಿಧಿಯಿಂದ ಮಂದು ಬೆಸೆಕೊಳ್ಳುದು ಮಗ್ರಮುನೀಂದ್ರ ನಲ್ತಾಯಿಂ || ೫೦ | 
ವ॥ ಇಂತೆಂದು ಬೆಸಸಿದರೀಗಳ್‌ ಪೂರ್ವವಿದೇಹದೊಳ್‌ ಶ್ರೇಯಾಂಸರೆಂಬ ತೀರ್ಥಕರ ಪರಮ 
ದೇವರ ಗಣಥರಜೀವರ್‌ ಭರತಕ್ಷೇತ್ರದ ತ್ರಿಷಷ್ಟಿಶಲಾಕಾಪುರುಷ ಪುರಾಣಪ್ರಸ್ತಾವದೊಳ್‌ ಬಂದ 


ಸಪ್ತ ಮಾಶ್ಚಾಸಂ. 141 





ಮೊದಲರ್ಥಚಕ್ರವರ್ತಿಯಪ್ಪ ತ್ರಿಪೃಷ್ಠನ ಕಥೆಯಂ ಪೇಟ್‌ ಕೇಳ್ಗ ವದೆಂತಿಂದೊಡೆ:-- ಈ ಜಂಬೂ 
ದ್ವೀಪದ ಭರತಕ್ಷೇತ್ರದ ಮಗಧನಿಷಯದ ರಾಜಗೃಹಮನಾಳ್ವ ನಿಶ್ವಭೂತಿಗಂ ಜೈ ನೆಯೆಂಬರನಿಗಂ 
ವಿಶ್ವನಂದಿಯಂಬೊಂ ಮಗನಾದೊಂ, ವಿಶ್ವಭೂತಿಯ ತಮ್ಮನಪ್ಪ ನಿಶಾಖಭೂತಿಗಂ ಸುಲಕ್ಷಣೆಗಂ 
ವಿಶಾಖನಂದಿಯಂಬೊಂ ಮಗನಾದೊಂ ಮತ್ತಾ ವಿಶ್ವಭೂತಿ ವಿಶ್ವಂಭರಾ ಭಾರಮಂ: -- 
ಕಂ| ಅಂಗದಮಂ ನಿರಚನೆಯಾ | 
ದುಂಗುರಮಂ ತಾಳ್ಗು ವಂದದಿಂ ತಾಳ ದನು || 
ತ್ತುಂಗಭುಜಂ ದಕ್ಷಿಣಭುಜ | 
ದಿಂ ಗೆಲ್ಲು ನಿರೋಧಿ ಮಂಡಲಾಧೀಶ್ವರರಂ || ೫೧ | 
ವ|| ಆತಂ ತನಗೆ ಸಂಸಾರ ನಿರ್ವೇಗಮುಂ ಪುಟ್ಟಿ ವಿರಿಯಮಗಂ ವಿಶ್ವನಂದಿಯಿರ್ದಂತ 
ತಮ್ಮ ನೊಳಾದ ಸ್ನೇಹೆದಿಂ ಏಿಶಾಖಭೂತಿಯು ಮನಧಿರಾಜ ಪದವಿಯೊಇ್‌ ಏಶ್ವನಂದಿಯಂ ಯುವ 
ರಾಜನದವಿಯೊಳ್‌ ನಿಯೋಜಸಿ ಶ್ರೀಧರಗುರುಗೆ ಶಿಷ್ಯನಾಗಿ: 
ಕಂ|| ದ್ವಾದಶ ರಾಜಕಮಂ ಗೆ | 
ಲ್ಲಾದುನ್ನತಿ ಪೆರ್ಜೆ ಕರ್ಮರಿಪುವಿಜಯದೂಳಾ | 
ಸಾದಿತಕೇವಳಲೋಚನ | 
ಸಾದೇವಂ ಮೋಕ್ಷಲಕ್ಷ್ಮಿ ಗಧಿಸತಿಯಾದಂ | ೫೨ | 
ವ ಇತ್ತ ವಿಶಾಖಭೂತಿಯರಸುಗೆಯ್ಯುತ್ತಿರಿ ಪೊಟಲ ಪೊಳವಳೆಯದೊಳ್‌: 
ಚಂ|| ಅಸುಗೆಯ ನಾಗಕೇಸರದ ಬಲ್ಕುಗುಳಂ ಬಜೀಯೊತ್ತಿ ತುಂಬಿ ಚುಂ | 
ಬಿಸ ರಜದಿಂ ತೊವರ್ಚಿದ ಕೊರಳ್‌ ಸಏಯಂ ತರ ಪಾಡಿ ಕೂಡಿ ಯಂ | 
ಜಿಸುವುವು ಪೂಕ್ಕ ನಿಸ್ಪೃಹೆನನೆಂಬ ಪೊಗಟಕ್ಲಿಗೆ ವಿಶ್ವನಂದಿ ಮಾ | 
ಡಿಸಿದನದೊಂದು ನಂದನಮನಂಗಜಮಂಗಳಗೇಯ ಶೋಭಯಂ | ೫೩ || 
ವ।| ಅಂತು ವಿಧೃತಭದ್ರಶಾಳವಿಶಾಳಏಳಾಸಮನುದ್ಯಾನಮಂ ಸಮೆಯಿಸಿ ವಿಶ್ವನಂದಿ ವನಕೇಲೀ 
ಲೀಲೆಯಿನಿರ್ಪುದುಂ ವಿಶಾಖಭೂತಿ ಮಂತ್ರಾಲೊಚನೆಯೊಳ್‌ ಯುವರಾಜಂಗೆ ಬಟೂಯನಟ್ಟಿ: 
ಮ|| ಪಗೆವರ್‌ ಪುರ್ನಿನ ಕೋಮದಂತಿರಿ ಮಿಗರ್‌ ಮರ್ಯಾದೆಯಂ ವಿಶ್ವಭೂ | 
ತಿಗೆ ಚಂದ್ರೋದಯದಬ್ಬಿಯಂತೆ ನಮಗಿಂ ಮರ್ಯಾಜಿಯಂ ಮೆಲ್ಲ ನು | 
ಬಗೆ ದಾಂಟಲ್‌ ಬಗೆದಸ್ಪರೀಸದನಿಯೊಳ್‌ ಫೀ ಮಿರ್ಪುದಾಂಪೋಗಿ ಕೂ | 
ರಗೆ ವಿಂಡಂ ಗಜವೈರಿ ಪೊಕ್ಕವೊಲರಿಪ್ರಥ್ವಂಸನಂ ಮಾಡುನೆಂ || ೫೪ | 
ವ।॥ ಎನ ನಿಶ್ವನಂದಿ ನಿನಯನಿನಮಿತ ಕಿರೀಟರಿಂತೆಂದಂ:.... 
ಮ ಕೃಪೆಯಿಂದಂ ಬೆಸಸಲ್ಕದಾವುದೆಡ ಪುಟ್ಟುಳ್ಳ ತೆ ಕಯ್‌ ಬೇಗುಮೇ | 
ನೃಪ ಮತ್ತಾನಿರೆ ದೇವರೇವರಿಸಿತೇ ನೀಪೊಟಕಿ ಪೊಟ್ಟಾಗೆ ಪೋ | 
ಗಿ ಸರಕ್ಷ್ಟಾ ಪರಸಿಕ್ಕಿ ಕೆಯ್ಯ ಬೆಸಗೊಳ್ವಾರಂಭಿಗಂಬೋಲ್‌ ಪಯೋ | 
ಧಿಪರೀತಾವನಿಯಂ ನಿಮಿರ್ಚಿ ನಿನಗಾಂ ನಿಷ್ಕಂಟಕಂ ಮಾಡುನೆಂ || ೫೫ | 


149 ಶಾಂತಿಪುರಾಜಂ 


ವ॥ ಎಂದು ಮಜುಮಾತಿಂಗೆಡೆಯಿಲ್ಲದಂತು ಮುಡಿದು ಚತುರಂಗಬಲಸಮೇತಂ ವಿಶ್ವನಂದಿ 


| ಪರಚಕ್ರನು ಕಯ್ಗೆ ವರಲ್‌ , 
ಕರಚಕ್ರಂ ಪೂಣ್ಣು ಸೋದ ಬಗದೊಳೆ ಪರಂ | 
ಪರಪೂಸಪನಾತ ನನ್ನೆ | 
ದಿರದಾನಂದಿತ ವಿಶಾಖನಂದಿ ದುರಾತ್ಮಂ | ೫೬ | 
ಆತನ ವನಪಾಲಕರಂ | 
ಘಾತಿಸಿ ಕೆಯ್ಯೊಂಡು ಬನಮ ನಿರಿಯಿರಿ ತೌರ್ಯೂಃ | 
ಫೇತಂ ರಿಪುನೃ ಸಷರಂ ಗೆ | 
ಲ್ಲಾ ತಕ್ಕಿನ ನಿಶ್ರನಂದಿ ತಡೆಯದೆ ಬಂದಂ | ೫೭ || 
ವ| ಕಾನಿನವರ ರಿ೫ದು ಬನಮಂ ಕೆಯ್ಕೊ ಆ ವಿಶಾಖನಂದಿಯ ನೋ ಡಿಸಿ ತನ್ನ ಜನಮಂ 
೦ ಕೇಳ ಸ ನಿಶ್ವ ನಂದಿಗೆ ಬ ಬಾಯಟ್ಟ ಒರಸಿ ವಿಶಾಖನಂದಿಯಪ್ಪೊ ಡೆ ಮರುಳ, 
ಎಮಗಳುಪದೆ ಸಿನ್ನ ಸರೋ ಸಮೊಳದಂ ನೆಗಟ್ಟ EN ಗೊರ್ಮೆಗೆ ಕ್ಷಮಿಯಿಸವೇ ಲ 
ನಿಶಾಖನಂದಿಯಂ ತಂದು ವಿಶ್ವ ನಂದಿಯ ಕಾಲಂ ಪಿಡಿಯಿಸಿ ಮುನ್ನಿನಂದದೊಲ್‌ ಮ 
ಗೆಯ್ಯುತ್ತುಂ ಪಲಕಾಲಂ ಸೆಲೆ ಸಂಸಾರನಿರೇಗಂ ದೊರೆಕೊಳೆ ವಿಶಾಖಭೂತಿ ವಿಶ್ನನಂದಿಯಂ:.... 


ಸಂ] ಮೆದಿನಿಯಂ ಕೆಯ್ಕೊಳ್‌ ಪದ ' 
ನಾದುದು ಜಿನದೀಕ್ಷೆಗೆನಗೆ ಮಗನೆ? ಎನೆ ನಿಂ. 
ಮಾದುದ ನಪ್ಪೆಂ ದುರ್ಜನ | 
ಇದುದ ನಪ್ರಂತು ಕಲ್ಲೆನೇ ಜನಮತಮಂ | ೫ || 


ಸ 


ನ॥ ಎಂದು ವಿಶಾಖಭೂತಿಯೊಡನೆ ವಿಶ್ವನಂದಿಯುಂ ದಿಗಂಬರದೀಕ್ಷೆಯಂ ಕೆಯ್ಯೊಂಡಂ. 


ಏಶಾಹಿನಂದಿಯು ನರಾ ನಂತೂ ನಿಂದು ರಾಜ್ಯಂಗೆಯ್ಯೆ:- 


ಬಿ 


ನ! 
ಖು. 


ಅಕಿಯಿಂದುರ್ಚಿದ ಬಾಳ್ಪೊಲಾಗೆ ತಪಡೊಲ್‌ ಫಿಂದಿರ್ವರೆ?ಉೌಭ್ಯದಿ 
ರ್ನೊಳಕಿಯಂ ಪೋಲೆ ನಿಶಾಖನಂದಿ ರಿಪ್ರುಭೂಸರ್‌ ಪಕ್ಕುವೆತ್ತೆತ್ತಿ ತ | 
ತ್ರ 


ವ॥ ಇತ್ತ ವಿಶಾಖಭೂತಿ A 
ಸಾಮಾಪಿಕ ದೇವನಾದೊಂ, ವಿಶ್ವ ೦ದಿಯುಂ ಗ್ರಾಮನೆಗರಖೇಡ ುರ್ವಡತೀರ್ಥಪುಣ್ಯಾರಣ್ಯಂಗಳಂ 
ತೊಬಲು ನಿಹಾರಸುತ್ತುಮುತ್ತರಮಧುರಿಗೆ ವಂದು ಮಾಸೋಪವಾಸದ ಪಾರಣೆಯೊಳ್‌ ಚಂಗೆವ್ರಗೆ 
ಕಟ್ಟದಿರೊಳ್‌ ನಿಟ್ಟಾಲಿಯಾಗಿ ಕೆಂಗಣ್ಮಸಗಿ ಬಂದೊಂದಿಂದ ಪಸು ತನ್ಮುನಿಪತಿಯ ಫಿಜಂವುದು ಮದ 
ಬಸಿದು ಸೊಸೆಯಿಸಿದನ್ನವಸ್ತ ಸೈಗೋಡುಗಳುರ್ಚೆ ವೀಥೀಮಧ್ಯದೊಳ್‌ ಬ ದೌ ವಿಶ್ನನಂದಿ 
ಮುನಿಯಂ ಸೊಜ್ಜನೆಡೆಯಿ ಯಿಟ್ಟೋಲೆಯಡಕುವ ನಿಶಾಖನಂದಿ ಗಣಿಕಾನಾಟಿದೊಳ್‌ಸುಲಾಯುತ್ತಿರ್ದು 
ಸಂತಂದು ನೋಡಿ ಚತ ಎ 


ಸಪ್ತ ಮಾಶ್ಚಾಸಂ. 14:1 
ಮ|| ಮುನಿದೆಮ್ಮಂ ಕೊಲಲೊಡ್ಡಿದಂದಿನ ಶಿಲಾಸ್ತಂಭಕ್ಕೆ ಕೆಯ್ದಾಡಿದಂ | 
ದಿನ ಕಿಟ್ತಂದಿನ ಕಾದಿದಂದಿನ ಕಪಿತ್ಛೋರ್ವೀಜದಿಂ aR | 
ದಿನ ಗೆಲ್ಲ ಂದಿನ ಗೆಲ್ಲು ಬಂದು ಬನಮಂ ಕೊಂಡಂದಿನಾ ನಿನ್ನ 
ರ್ಜನೆಯುಂ ಬೀರಮು ಮಾಗಳಿಂತು ಪುಡಿಯೊಳ್‌ ಚಿ8ಸೀ ರ ರ್ಪುಜಿ? | ೬೦ || 
ವ|| ಎಂದು ತನ್ನ ನೆಅಕಿಗೊಂಡ ಮುಳಿಸಿನೊಳ್‌ ನೆಜನಲ್ಲದುದಂ ನೆಜಂ ಮಾಡಿ ನಿ ಜಿನೆತ್ತೆ:-- 
ಕಂ] ಕಟುಯೇರ್ಪೆತ್ತಿಭ ವೈರಿಯ | 
ನೆಲಕೆ ಶಿರಂ ಮಾಲ್ಪವೋಲವಂ ಮುಳಿಯಿಸೆ ಕೆ | 
ಯ್ದ ಟ್‌ಯೆ ಮುನಿಪತಿಯ ಕಣ್ಣಳೊ | 
ಸಟಂಮೋದುವು ತೀನಿ ಕೋಪರಸದ ಪೊನಲ್ಲಳ" | ೬೧ | 


ವ॥ ಅಂತುತ್ಯಂಠನಾಗಿಮು” ನಿನ್ನೆಲ್ಲ ಪುಟ್ಟ ಯುಂ ನಿನ್ನಂ RR ರೌ 
ಣಾಮದಿಂ ವಿಗತಜಿ?ವಿತನಾಗಿ ನಿಶಾಖಭೂತಿಯೆ ಪುಟ್ಟ ದಾಶತಾರಕಲ್ಪಬೊಳ್‌ ಸಾಮಾನಿಕದೇ 
ಪುಟ್ಟ ತಮ್ಮ ಕಿಜೀಯಮ್ಮನುಂ ತಾನುಂ:-- 


ರ್ಜ 
ದ, 
pe 
Oe 
ಬಲ 


ನಾಗಿ 


ಮ ನಿತತಾಷ್ಟ್ರಾದಶ ಸಾಗರೊ' ಪಮ ನಿಜಾ EE ಸೃಜಾ 
ಸತಿ ಭೂಚಕ್ರಿಗೆ ಬಂದು ಪುಟ್ಟಿ ಬಲದೆೇವಂ ವಾಸುದೇವಂ ಜಯಾ | 
ವತಿಯುಂ ಸ ಹ ತಾಯ್ಕ ಕ್ಕ ಗಾಳ್ವರು | 
ನೃತಿಯಿಂ ಚಕ್ರಿಸಮೇತಮಿಾಭರತ ಭೂಶ್ರೀಯಂ ಮಹೀವಲ್ಲ ಭಾ | ೬೨ || 
ವ|| ಅಲ್ಲ ನಿರಾಖಭೂತಿಚರಂ ನಿಜಯಂ ಬಲದೇವಂ, ನಿಶ್ವನಂದಿಚರಂ ತ್ರಿಪ ಸ್ಟ ೦ ವಾಸುದೇವ 
ನಿದವರ ವೃತ್ತಕಂ, ವಿಶಾಖನಂದಿಯು ಚಚ ಗಾ ಸತ್ತನೇ ಭವಗಜನಸರ್ಯಟನದಿ4 
ಬಂ ಕೈರಾವತ ಫೀರವ ಎ 
ಕಂ|| ಕಾನನದಾಶ್ರಮದೊಳ್‌ ವೈ | 
ಖಾನಸಕುಲಪತಿ ಮಹಾಜಟಂ ತಂದೆ ಜಯಾ | 
ಮಾನಿನಿ ತಾಯ್‌ ತನ್ಮಿಥುನದ | 
ಸೂನುತೆಗೆ ನಿಶಾಖನಂದಿ ಭಾಜನನಾದೊಂ || ೬೩ | 
ವ|| ಆಗಿ ಸುಜಟನೆಂಬ ಪೆಸರಂ ಪಡೆದು ಬಳೆದು:..- 
ಕಂ|| ಜನದೀಕ್ಷಿ ತನಂತ್ಯದೊಳಮ | 
ರನಾಗಿ ಮುನ್ನಿನ ನಿದಾನದಿಂ ದಶ್ವಗ್ರೀ | 
ವನಭಶ್ವರ ನಲ್ತೆ ಪುರಾ | 
ತನವೈರದಿ ನಲಂದನಾ ತ್ರಿಸೃಷ್ಟನ ಕೆಯ್ಯೊಲ್‌ | 


೪ ಅ | 


L 


[೬9 || 
ನ|| ಎಂದು: 
ಕಂ|| ದೇವಗುರು ಬೆಸಸೆ ಜನಕ ಭ | 
ವಾವಳಿಯಂ ಕೇಳ್ಳು ವಿನಯ ವಿನಮಿತನಾದೊಂ | 
ಶ್ರೀವಿಜಯಂ ಮುದಮೊದನೆ ತ | 
ಸೋವೃದ್ಧಂ ಧರ್ಮವೃದ್ಧಿ ಯೆಂದು ಮುನೀಂದ್ರಂ | ೬೫ || 


144 ಶಾಂತಿಪುರಾಣಂ. 





ಅಮರ ಗುರುವೆರಸುಯತಿ ಜಲ | 
ದ ಮಾರ್ಗ ಗತಿಯಾದ ನರಸ ನುಪವಾಸಪರಿ | 
ಶ್ರಮಮನರ ಮನೆಗೆ ವಂದ | 
ಶ್ರಮದೊಳ ಕಳೆದೆಯಿ ರಜತರಾಜಿತನಗಮಂ | ೬೬ || 
ವ॥ ರಥನೂಪುರ ಚಕ್ರವಾಳಮಂ ಪೊಕ್ಕುರ್ವರಾಸ್ಯತಿಲಕನುಂ ತಾನುಂ ರಿದಾಘಸಮಯದೊ 
ಳುದ್ಯಾನಕೇಳೇರಸ್ನಸ]ಕ್ತ ಚಿತ್ತರಿರಿ ತದ್ವನೈ ಕದೇಶದ ರಕ್ತಾಶೋಕಪಾದಪತಳದೊಳಿರ್ದ ವಿಪುಳರು 
ಮಚಳರುಮೆಂಬ ಮುನಿಯುಗಳಮಂ ಕಂಡುದ್ಯಾನ ಕ್ರೀಡೆಯೊಳಾದ ಪರಿಶ್ರಮಮಂ ತನ್ಮುನಿಪಾದ 
ಕಲ್ಪ ಪಾದಪಚ್ಛ್ರಾಯೆಯೊಳ್‌ ಕಳೆಯಲ್ಪಹ”ಂತೆ ಬಂದು ಬಂದಿಸಿ ಧಿಜಮಕುಟ ಮರೀಚಿ ನಿರ್ಮಲ 
ಸಲಿಲ ಧಾರಿಯಿಂ ತದೀಯ ಪಾದಪಂಕಜರಜಮಂ ತೊಳದು ಕಳೆದು ವನಕುಸುಮಸ್ತಬಕಗಳಿನರ್ಚಿಸಿ 
ಕುಳ್ಳಿರ್ದು ಧರ್ಮಶ್ರವಣಾನಂತರ ಮಿಂತೆಂದು ಬಿನ್ನಪಂ ಗೆಯ್ದರ್‌:--- 
ಮ| ಸಟುವಸ್ಪಿಂದ್ರಿಯವರ್ಗದಿಂ ತನಗೆ ಮುಂ ಕಾಮಾರ್ಥಮೆಮ್ಮೊಳ್‌ ಪರಿ | 
ಸ್ಫುಟಮಿನ್ನಿಂದ್ರಿಯ ಶಕ್ತಿಯಂ ಜರಿ ಭರಂಗೆಯ್ದೆಯ್ದೆ ಬೆನ್ನಟ್ಟ ನಿ | 
ಸ್ಫುಟಮಿಲ್ಲಿಚ್ಚೆಯ ಮಚ್ಚು ಮೋಹಧನಮುಂ ಮುಂದಿಟ್ಟು ದಲ್‌ ತೃನ್ನೆ ಲಂ | 
ಕ uw ಬಿ ಅ 
ಸಟೆ ಬೆನ್ನಿಂ ಬಿಡದೊಲ್ಲೆ ಮೊಲ್ಲೆ ಮೆನೆಯುಂ ದೂದಟ್ಟಿ ದುರ್ಬುದ್ದಿಯಂ || ೬೭ || 
ಕಂ॥ ಆಕೆ ಬಿಸುಡದೊಡ ಮಾಮಿಂ | 
ತೇಕಿರ್ಸ್ನಮೊ ಬಿಸುಡದಾಕೆಯಂ ಬೆಸಸುವುದ || 
ವ್ಯಾಕುಳಮೆಮ್ಮಾಯುಷ್ಯ | 
ಸ್ತೋಕ ಬಹುತ್ವಮ ನಗಾಧ ಬೋಧ ಪಯೋಧೀ || ೬೮ || 
ವ॥ ಎಂದು ಪಾಸೇಭ ಕಂಠೀರವನುಂ ಶ್ರೀವಿಜಯನುಂ ಬೆಸಕೊಳೆ ನಿಪುಳಾಮಳ ಮುನಿನಾಥರ್‌ 
ಧರ್ಮನಪಾತ್ಸಲ್ಯಕಲ್ಯಾಣಾಂತರಂಗೆಳೆಂ ನಿಮಗಿಪ್ಪ ತ್ತಾಯಿದಿವಸ ಮಾಯುಷ್ಯಮೆಂದು ಬೆಸಸಿ ಬಿಜಯಂ 
ಗೆಯ್ದ್ವುದುಂ:--- 
ಕಂ॥ ಸೆರಗಂ ಪಾರದೆ ಮತಿ ಮಜ | 
ದಿರಜೆ ಮನಂ ಗೊಂಡೊಡಂಬಡಂ ಬಳಸಿರ್ದಾ || 
ಸಿರಿವಂತಿಗೆಯಂ ತೊಜಕಿವಂ | 
ತಿರಿ ಖಚರಶ್ರೀಯ ನುಟೀದನಾ ಜಿನಚಂದ್ರಂ | ೬೯॥ 
ನಿಜಯಶ್ರೀಯುಂ ಶ್ರೀಯುಂ | 
ನಿಜಮೆನೆ ನೆಗಟ್ಟ ಮಿತತೇಜನೊಡನೆ ಜಿತಾತ್ಮಂ | 
ರುಜೆಯಂ ಬಿಸುಡುವವೋಲ್‌ ಶ್ರಿ | 
ವಿಜಯಂ ಬಿಸುಟಿಂ ಧರಾಲತಾಂಗಿಯನಾಗಳ್‌ || ೭೦ || 
ವ॥ ಅಂತುಮಯ್ದು ನಿರ್ವರುಮೋರೂರ್ವರೊಳ ತೆಕ್ಕೆ ತೆಕ್ಕೆಯಿಂ ಬಾಹ್ಯಾಭ್ಯಂತರ ಪರಿಗ್ರಹಂ 
ಗಳಂ ಪರಿಚ್ಛೇದದಿಂ ತೊಆಕಿದು ತಮ್ಮ ಮಕ್ಕಳಪ್ಪ ಸುತೇಜನುಮಂ ಶ್ರೀದತ್ತನುಮಂ ರಾಜ್ಯದೊಳ್‌ 
ನಿಜೀಸಿ ಬಲಯ ಮಿಪ್ಪ ತ್ತಾಯಿ ದಿವಸಂಬರಂ:-- 


ಸಪ್ತ ಮಾಶ್ಚಾಸಂ. 145 
ಕಂ|| ಅಭಿನಂದನಮುನಿರವಿವಾ | 
ಕ್ಚ್ರಭೆ ತಮಮಂ ಕಳೆಯೆ ಮಯ್ದು ನಿರ್ವರು ಮುರ ನೋಂ | 
ತಭಯಮನರಾಗಿಯುಂ ದುರಿ | 
ತಭೀತಿಯಿಂ ನಡುಗಿ ಬಡಬಡಾದಂತಾದರ್‌ || ೭೧ || 
ವ ಅಂತುಪವಾಸಕೃಶೀಕೃತಾಂಗರಾಗಿ ಶರೀರಕರ್ಮಪರಮಾಣುಗಳನೊಡನೊಡನೆ ತವಿಸಿ 
ಕಾನನಮಧ್ಯ ಸ್ಥಿ ತರುಂದ್ರಗಿರೀಂದ್ರಶೃಂಗದೊಳ್‌ ಆತ್ಮಪರಪರ್ಯಸ್ಟಿ ನಿರಾಪೇಕ್ಷರಾಗಿ ತಾಅಲಾ(ರ) 
ದ ಸ್ಥಳನಳಿನಿಗಳನೆ ಪೋಲ್ಡುತ್ತರಾಶಾಭಿಮುಖರಾಗಿ ಪೋಗಿ ತದದ್ರಿಶಿಖರಹೊಳೊಂದೆಡೆನೆತ್ತು: --- 
ಕಂ ಮೃಗರಾಜಂ ರಾಜತ್ವದ | 
ಸಗೆಗಿಳೀವಂತಿಜಾದು ನಖದಿ ನೋವದೆ ತಿನೆಯುಂ || 
ಬಗೆಯದೆ ವೀರಪ್ರಾಯೋಃ | 
ಸಗಮನದಿಂ ದಮಿತತೇಜ ನೊಡಲಂ ಬಿಸುಟಿಂ | ೭೨ | 
ವ॥ ಶ್ರೀವಿಜಯನುಂ ನಿಜಜನಕ ಲಕ್ಷ್ಮೀಕಾಂಕ್ಷಿತ ಪ್ರಾಯೋಪಗಮನ ಮರಣ ಮಾರ್ಗಭೊ್‌ 
ಶರೀರಪರಿತ್ಯಾಗಂಗೆಯ್ದ ನಮಿತತೇಜನುಂ ಪ್ರಾಣತಕಲ್ಪ ಜಂ: 





ಶಾ|| ಲಾವಣ್ಯಾಮ್ಸ ತವಾರ್ಧಿಮಗ್ನದಿವಿಜ ಶ್ರೀರಮ್ಯದೊಳ” ನಂದನಂ | 
ದ್ಯಾವರ್ತಾಖ್ಯ ನಿಮಾನದೊಳ್‌ ಮಣಿಮಯಕ್ಸ್ಟಾ ಭಾಸಿಯೊಳ್‌ ಪುಟ್ಟ ತ | 
ದ್ವೇವಂ ದೇವನಿಸೇವಣೀಯ ನಣಿಮಾದ್ಯೈಶ್ವರ್ಯಯುಕ್ತಂ ತ್ರಿಶ | 
ದ್ಹೇವೇಂದ್ರಂ ಮಣಿಚೂಳನೆಂಬ ಪೆಸರಿಂ ಪೆತ್ತಂ ದಿವೈಶ್ಚರ್ಯಮಂ || ೭೩ | 
ವ॥ ಶ್ರೀನಿಜಯನುಂ ಸ್ವಸ್ತಿಕಾವರ್ತವಿಮಾನದೊಳ್‌ ಮಣಿಚೂಳನೆಂಬೊಂ ಸಾಮಾನಿಕ ಜೀವ 
ನಾದೊಂ, ಮತ್ತಮನಮಿತತೇಜನಭಶ್ವ ರಚರಸುರೇಶ್ವರಂಗೆ: 
ಚಂ ಗಡಣದ ಸಂಗಡಂ ಪೊಗಟ್ಟಿ ಪಪ್ಪವರುಂ ಬಗೆ ಮುಟ್ಟು ಮುಟ್ಟುವೊಂ | 
ದೆಡೆಗೆಡೆಮಾಡದೆಯ್ದಿ ಸುವ ವಾಹನಮುಂ ಬಳಸಿರ್ದ ಸಬ್ಬವರ್‌ | 
ನುಡಿವರಸಾಳು ನೋಲಗಿಪ ನಿಗ್ಗೆಗಳುಂ ಮುದುಗಣ್ಣಳುಂ ಮೊದಲ್‌ | 
ಸಡಿಯಳರುಂ ಮಹಾಮರರದೇಂ ಜಿನಚಂದ್ರನಗಣ್ಯಪುಣ್ಯನೋ || ೭೪ | 
ವ॥ ಅಂತುಮಲ್ಲದೆಯುಂ:-- 
ಚಂ ಪರಿವೆಸವೋಗಲಚ್ಚರಸಿಯರ್‌ ಶ್ರುತಿಯೊಳ್‌ ಸಮನಾಗೆ ಸಾಡಲ | 
ಚ್ಚರಸಿಯರಲ್ಲಾಯಿಚ್ಚೆಯಲಾದುಂ ಪರಿವಾರಿಸಿ ಪಾಟಮೋದಲ || 
ಚ್ಚರಸಿಯ ರಾಡಲಚ್ಚರಸಿಯಂ" ಮನದಿಚ್ಛೆಯ ನಿಚ್ಚೆ ಗೆಯ್ಯಲ | 
ಚ್ಚರಸಿಯ ರೆಂದೊಡೇವೊಗಬ್ಟುಜೋ ಜಿನಚಂದ್ರ ವಿಭೂತಿಲೀಲೆಯಂ | ೭೫ || 


೩ 


ಕಂ|| ರಮಿಯಿಪುದಮರಿಯರೂಳ ತೆಗ | 
ಟಿಮರಿಯರೊಳ್‌ ತವದ ಮೇಳಮಮರಿಯರೊಳಲಂ || 
ಸಮರಿಯರೊ[ಳ್ಳಗೆಸಬ್ಬವ] | 
ಮಮರಿಯರೊಳ್‌ ನಡೆವುದಮರನೇಂ ಸುಖಮಯನೋ | ೭೬ || 
19 


146 ಶಾಂತಿಪುರಾಣಂ. 





ವ।| ಅಂತಪರಿಮಿತಾಮರಾಮರೀ ಲಲಿತಾಪ್ಸರಸ್ಸಂದೋಹೆಸುಂದರಾರವಿಂದಮಿತ್ರಂ ಮಣಿಚೂಳ 
ದಿವಿಜಂ ಮಿತ್ರಮಣಿಚೂಳಂ ಬೆರಸು ಕುಂದದೆ: 
ಮ॥ ಬಗೆ ಧರ್ಮೊತ್ಸವಮೆಲ್ಲತಲ್ಲಗೆ ಜಿನಶ್ರೀಗೇಹದೊಳ್ಬೆಲ್ಲತ | 
ಲ್ಲಿಗೆ ಯೋಗಿವ್ರ ಜಮೆಲ್ಲಿತಲ್ಲಿಗೆ ಮಹಾ ತೀರ್ಥೌಘಿದಿಂಬೆಲ್ಲತ | 
ಲ್ಲಿಗೆ ದೇವಾಗಮ ಮೆಲ್ಲಿತಲ್ಲಿಗೆ ಮಹಾ ಪೂಜಾಂಗದೊಳ್ಳೆ ಲ್ಲತ | 
ಲ್ಲಿಗೆ ತನ್ನಂ ತಡವಿಲ್ಲದುಯ್ಯೆ ಪಲವುಂ ಕಾಲಂ ಸಲುತ್ತಿರ್ಪಿನಂ || ೭೭ | 


ವ॥: ದೋಷಧಾತುಮಲವಿಹೀನನುಂ ನಖರೋಮಶ್ಶಶ್ರುಕೇಶವಿರಹಿತನುಂ, ನಿದ್ರಾಲಸ್ಯಾಕ್ಸಿ 
ಪಕ್ಷ್ಮಪಾತೇತರನುಂ, ದಶಮಾಸಾವಧಿ ನಿರ್ಯತ್ಸುರಭಿ ಫಿಶ್ವಾಸನುಂ, ವಿಂಶತಿ ಸಹಸ್ಪವರ್ಷಪರ್ಯಂತ 
ಸ್ಮೃತಾಹಾರನುಂ, ವಿಂಶತಿಸಮುದ್ರೋಪಮಾಯುಷ್ಯನು, ಮಖಿಳಾಮಯವಿದೂರನುಂ, ನಿತ್ಯ 


ಯೌವನನುಮಾಗಿ ಮಣಿಚೂಳಾಮರೇಶ್ವರನಿರೆ ತದೀಯದಿವ್ಯಶರೀರಂ: 


ಚಂ|| ಹಿಮರುಚಿ ಕುಂಜಿ ಕುಂಡೆ ನೆಜಕದೊಪ್ಪುವ ಚಂದ್ರಿಕೆ ಕುಂದುವಂತೆ ಬಂ | 
ಹಿಮಷದಪಾರಸಾಗರಮಿತಾಯುನ ಲೆಕ್ಕದ ಕುಂದೆಕುಂದೆ ದೈ | 
ನ್ಯಮನೊಳಕೊಂಡುದಂತಕನ ಸಾಮ್ಯಮ ನಂತಕವೈರಿಯಲ್ಲದುಂ | 
ತಮರಮನುಷ್ಯರಾರ್ಪರೆ ನಿರಾಕರಿಸಲ್‌ ಭುವನತ್ರಯಂಗಳೊಳ್‌ || ೭೮ || 
ಇನ್ನುದಿಂಗಳುಂಟಿನೆ ನಿಜಾಯು ಸುರಪ್ರಕರಂ ಮೊಗಂಗಳೆಂ | 

ಬಿನ್ನಗ ಮಾಡೆಯುಂ ತಮಗೆ ಶಂಕೆಯುಮಿಲ್ಲ ವಿಭೂಷಣಪ್ರಭಾ || 

ತ್ಯುನ್ನತಿ ಮಾಣೆಯುಂ ಮುಖರಸೋನ್ನತಿ ಮಾಣದೆ ಜೈನತತ್ವಸಂ | 
ಪನ್ನರನಾಜವಂಜವಭಯಂ ಗೆಲಲಾರ್ಕುಮೊ ಮಾರಲಾರ್ಕುಮೋ || ೭೯ | 


ವ ಅಂತು ಮಣಿಚೂಳದೇವಂ ತನ್ನ ಸಹಾಯಂ ಮಣಿಚೂಳನುಂ ಶತಾನುಂ 


ಕಂ॥ ಜಿನಚರಣದೊಳಿರೆ ನತಿ ಮತಿ | 
ಜಿನಗುಣಸಂಪತ್ತಿಯೊಳ್‌ ಪೊದಬ್ಚಿರೆ ತನು ತ | 
ಜ್ಞಿನಗೃಹದೊಳರೆ ಸುರೇಂದ್ರರ್‌ | 
ಜಿನೇಂದ್ರ ಮಹಿಮೆಗೆ ಸಮಾಧಿಯೊಳ್‌ ಮೊದಲಿಟ್ಟರ್‌ || ೮೦ | 
ತಳಮಳಗಾಗದ ತನು ಪೆ | 
ಪೃಳಿಸದ ನೆಲೆ ತೊಲಗದಲಾವು ಪೆಳರದ ಚೇಷ್ಟಾ | 
ವಳಿ ಪಂಚನಮಸ್ಕಾರದ | 
ಕಳರುತಿ ತಮಗಮರೆ ಮಡಿಸಪಿದರ್‌ ಮಣಿಚೂಳರ್‌ | ೮೧ ॥ 


ವ|| ಅಂತು ಮಡಿಪಿ ಶರೀರ ಸಮೇತಂ ನಿರಾದಾನನಿದಾನದಿಂ ಗಾಳಿವೆಳಗಿನೊಳಿರ್ದಮಳದೀಪಿ 
ಕೆಯಂತಿರ್ವರುಮೊಡನದೃಶ್ಯರಾಗಿ ಬಂದ್ವು ಜಂಬೂದ್ವೀಪದ ಪೂರ್ವವಿದೇಹದ ವತ್ಸಕಾವತೀವಿಷಯದ 
ಪ್ರಭಾಕರೀಪುರಾಧಿಪಂ ಸ್ತಿನಿತಸಾಗರಂಗಂ ವಸುಂಧರೆಗಂ ಮಣಿಚೂಳಚರ ನಪರಾಜಿತನೆಂಬ 


ಪೆಸರೊಳಾಂ ಬಲದೇವನಾದೆಂ ತದ್ಧರಾಧೀಶ್ವರಂಗಂ ವಸುಮತಿಗಂ ಮತ್ತಿನ ಮಣಿಚೂಳಚರನಯ್‌ 
'ನೀನನಂತ್ಸನೀರ್ಯನಾಮದಿಂ: 


ಉ| 


ಸಪ್ತಮಾಶ್ಚಾಸಂ. 147 





ಕಂ|| ಅತಿಕಾಂಕ್ಷಿತನೈೈ ಬಗೆ ಗೆ | 
ಟ್ವತೀತ ಭವಜನಕ ಲಕ್ಷ್ಮಿಯೊಳ್‌ ಮತಿ ನಿರ ದು | 
ರ್ಗತಿಗೆಳಸಿ«*ಯಾಮತಿಸ್ಸಾ | 
ಗತಿ” ಯೆಂಬುದನಜಃಪಿ ವಾಸುದೇವನೆಯಾದಯ” || ೮೨ | 


ವ| ಅಂತು ನಾಮಿರ್ವರುಂ ಬಲದೇವ ವಾಸುದೇವರಾಗಿ ಬಳೆಯೆವಳೆಯೆ ನಮ್ಮ ತಂದೆ ಸ್ತಿಮಿತ 
ಸಾಗರ ಮಹೀನಾಥನುಂ ಜಿನೇಂದ್ರ ಸಾದಾಭ್ಯರ್ಚನದೊಳ್‌ ನಿರ್ಗಂಥರೂಪಧಾರಿಯಾಗಿ ವಂದನಾ 
ಭಕ್ತಿಗೆ ವಂದ ಧರಣೀಂದ್ರನಂ ಕಂಡು ತತ್ಸೌಂದರ್ಯಮಹಿಮೆಗೆ ನಿದಾನಂಗೆಯ್ದು ಭವನಾಮರಲೋಕ 
ದೊಳ್‌ ಧರಣೀಂದ್ರನಾಗಿ ಪುಟ್ಟದನಾನುಂ ನೀನುಂ ನಿಜಗುರುಪರೋಕ್ಷದೊಳಧಿರಾಜನುಂ ಯುವ 
ರಾಜನುಮಾಜಿ ವಿನ್ನೆನ್ನ ನಿನ್ನ ತದ್ಭ ವಸಂಬಂಧದ ಬಂಧುರಲಂಬಪ್ರಾರಂಭಮಂ ಕೇಳ್ವೆಯಪ್ಪೊ ಡೆ; 


ಮ॥ ಖಚರೇಂದ್ರಂ ತರವೇಟ್ದ ಗಾಯಿಕೆಯರೊಂದಾಕಾರದಿಂ ಪೋಗಿ ಸ || 
ತ್ಯಚೆಯಂ ತತ್ಸುತೆಯಂ ಮರುಳು ಕನಕಶ್ರೀಯಂ ಭಯಭ್ರಾಂತಿಯಿಂ | 
ದಚಿರಂ ತಂದಿದಿರಾದ ಖೇಚರನನಾಂ ಬಿಲ್ವೊಯ್ದು ಕೊಂದಿಕ್ಕೆ ಚ | 
ಕ್ರಚಿರಾಸ್ಥಾಯಿಯ ನರ್ಧಚಕ್ರಿಶಿರಮಂ ನೀಂ ಪಾಸುಲಂ ಮಾಡಿದೈ || ೮೩ | 


ವ ಅಂತು ದನಿತಾರವಧಾನಂತರಡೊಳರ್ಧಚಕ್ರವರ್ತಿಯಾಗಿ ನೀಂ ನಿಜಾಯುರವಸಾನಹೂಳ್‌ 
ರತ್ನಪ್ರಭೆಯೆಂಬ ಮೊದಲ ನರಕದ ಪದಿಮೂಜುಮಿಂದ್ರಕಂಗಳೊಳಗೆ ಚಂದ್ರಕಮೆಂಬ ಮೊದಲಿಂದ್ರ 
ಕದೊಳ್‌ ನಾಲ್ವತ್ತಿರ್ಭಾಸಿರವರ್ಷಂ ಮಧ್ಯಮಾಯುಷ್ಯನಾಗಿ ಪುಟ್ಟದರ್ಯ. ಆನುಂ ನಿನ್ನ 
ನಿಯೋಗದು8ಖದೊಳ್‌ ಜನೇಶ್ವರ ತಪಶ್ಚರಣಕ್ಕೆ ತಜಾಸಂದು ನೆಗಟ್ಟು ಕಡೆಯೊಳ್‌ ಪ್ರಾಯೋ 
ಪಗಮನದಿಂ;-- 


ಕಂ|| ತೊಣಕಿದು ಸರೀಷಹತತಿಯಂ | 
ಸಳಾವಜಾಯಾದೊಡಲ ನಾತ್ಮನಿರಪೇಕ್ಷತೆಯಿಂ | 
ನಿಟಃಸಿ ದುರಿತಾರಿಯೊಡಮಡಿ | 
ಡೆಜಿನಿಡಿದಘಹೆರನ ನಚ್ಯುತೇಂದ್ರನೆನಾದೆಂ | ೮೪ || 


ವ॥ ನಿನ್ನುಮಂ ಸ್ತಿಮಿತಸಾಗರಚರಥರಣೀಂದ್ರಂ ತೀವ್ರದು8ಖಮನನುಭವಿಸುವುದನಳಾದು 
ಮೋಹದಿಂಸಮ್ಯಗ್ಗ ರ್ಶನಮಂ ಕೆಯ್ಕೊಳಿಸಿದ ನಾನಾರಕಪಟಲಂಗಳೊಳೆಂತೆನೆ--ಮಂದರದಿಂ ಮೊಡಲಿಂ 
ಕೆಳಗೆ ಲಕ್ಷೆಯೋ ಜನಾಂತರದೊಳೊಂದೊಂಜೋರೊಂದುರಜ್ಜುಪ್ರಮಾಣಾಂತರಿತಂಗಳಕ್ಕು ಮವಾವೆಂ 
ಜೊಡೆ ರತ್ನಪ್ರಭೆಯುಂ ಘರ್ಮೆಯುಮೆಂಬ ಪ್ರಥಮಭೂಮಿಯುಂ, ಶರ್ಕರಾಪ್ರಭೆಯುಂ ವಂಶೆಯು 
ಮೆಂಬೆರಡನೆಯ ಭೂಮಿಯುಂ, ವಾಳುಕಾಪ್ರಭೆಯುಂ ಶೈಲೆಯುಮೆಂಬ ತೃತೀಯ ಭೂಮಿಯುಂ, 
ಪಂಕಪ್ರಭೆಯುಮಂಜನೆಯುಮೆಂಬ ನಾಲ್ಕನೆಯ ಭೂಮಿಯುಂ, [ಧೂಮಪ್ರಭೆಯುಂ ಅರಿಷ್ಟಯು 
ಮೆಂಬಯ್ದ ನೆಯ ಭೂಮಿಯುಂ] ತಮಃಪ್ರಜೆಯುಂ ಮಘವಿಯುಮೆಂಬಾಲಿನೆಯ ಭೂಮಿಯುಂ ಮಹಾ 
ತಮಃಪ್ರಜೆಯು ಮಾಘವಿಯುಮೆಂಬೇಲನೆಯ ಭೂನಿಯುಮೊಂದೊಂದಕ್ಕೆ ರಡೆರಡು ಪೆಸರಕ್ಕು 
ಮವಲಕೊಳಗೆ:-- 


148 ಶಾಂತಿಫರಾಣಂ. 





ಹರಿಣೀವೃತ್ತಂ| ಅರಿವೆರಸು ನಾಲ್ಕುಷ್ಣಂ ಮೇಗಿರ್ದ ಭೂಮಿಗಳತ್ತ ಮ | 
ತ್ತೈರಡುವರೆ ಭೂಭಾಗಂ ಕೋಡುತ್ತು ಮಿರ್ಪುವು ವಜ್ರಮುಂ | 
ಕರಗಿ ಪರಿಗುಂ ಸೋಷ್ಠಾ ಭೂಮಧ್ಯದೊಳ್‌ ಹಿಮವದ್ವಸುಂ | 
ಧರೆಯೊಳಿರೆ ತಪ್ಪಾಶ್ಶಂ ಶೀತಾಶ್ಮದಂತಿರೆ ಕೋಡುಗುಂ || ೮೫ | 


ಕಂ|| ಆ ಬಹುವಿಧ ದುಃಖ ಬಳ | 
ಕ್ಷೀಬೊರ್ವೀಜಂಗಳುದ್ಬ ಯಂಕಾರಗುಹ || 
ಕ್ಲಾಬಹುಳಮಿಂದ್ರಕಶ್ರೀ | 
ಣೀಬದ್ಧ ಮಹಾಪ್ರಕೀರ್ಣಕಾಖ್ಯ ಬಿಲಂಗಳ್‌ || ೮೬ | 


ವ ಅವು ತಾಮನುಕ್ರಮದೊಳೆ ತ್ರಿಂಶತ್ಸಂಚನಿಂಶತಿ ಸಂಚದಕ[ದಶ]ತ್ರಿಲಕ್ಷ ಪಂಚೋನೈಕಲಕ್ಷ 
ಪಂಚಪ್ರಮಾಣಂಗಳವಜಿಕೊಳ್‌ ವಿರತಿಪ್ರಮಾದಕಷಾಯತರತಮಸ್ವೀಕಾರಮುಂಒಂಸಾನೃತಸ್ತೇಯಾ 
ಬ್ರಹ್ಮಪರಿಗ್ರಹಮುಂ, ಕೃಷ್ಣನೀಲಕಪೋತ ಲೇಶ್ಯಾಷ್ಮೀಭಾವಮುಂ, ಕಾರಣಮಾಗೆ ಪುಟ್ಟುವನಾರಕ 
ಶರೀರಾಯುಷ್ಯ ಪ್ರಮಾಣಂಗಳ್‌: 


ಕಂ|| ಮೊದಲಿಂದಂ ತುದಿವರ ಮಿನಿ | 
ತೆ ದಲೊಂದುಂ ಮೂಜು ಬಲಾಕಮೇಯುಂ ಪತ್ತುಂ | 
ಪದಿನೇಟುಮಿಪ್ಪತೆರಡುಂ | 
ವಿದಿತಂ ಮೂವತ್ತುಮೂಲು ಮಂಭೋನಿಧಿಗಳ' || ೮೭ || 
ಅಳವಿಯೊಳಾದಿಯ ನಾರಕ | 
ರಳವಿ ತನುಸ್ಥಿ ತಿಯೊಳೇಟಕಿ ಬಿಲ್ಲುಂ ಮೂಲುಂ | 
ಮೊಳನರೆಗೇಣ್‌ ಸಪ್ರೋರ್ವೀ | 
ವಳಯಂಬರಮತ್ತಮತ್ತಮಿರ್ಮಡಿಯಕ್ಕುಂ || ೮೮ | 


ವ ಮತ್ತಮಾಬಿಲಂಗಳ ಮೇಗಣಟ್ಟುಗಳೊಳ್‌ ತಲೆಕೆಳಗಾಗಿರ್ದ ಖರಕರಭಸೃಗಾಳಸಾರ 
ಮೇಯಾಕಾರಂಗಳಪ್ಪುತ್ಪತ್ತಿಸ್ಥಾ ನಂಗಳೊಳ್‌ ಪುಟ್ಟಿ ನಟ್ಟಿರ್ದ ಮಾವತ್ತೆರಡಾಯುಧಂಗಳ ಮೇಲೆ 
ಬಿಟ್ಟು ಸಿಡಿಲ್ಬು ಚ್ಚಳಿಸಿ:-- 


ಮ|| ನೆಲಡೊಳ್‌ ಬಿಟ್ಟ ಡಗಿಂಡೆಯಾಗೆ ನೆಅನಂ ನಟ್ಟುರ್ಚಿದುಗ್ರಾಯುಧಾ | 
ವಲಿಯಿಂದುರ್ವಿಸುವಿಂದ್ರ ಜಾಲಿಗನ ವೋಲ್‌ ಜೋಲ್ಡುಂ ನೆಅಲ್ದು ೦ ಸಮಾ | 
ಕುಲಿತರ್‌ ಮೋಹಿಸಿ ಮುಚ್ಚೆವೋಗೆ ಪರಿತಂದುತ್ತಪ್ತರೋಹದ್ರವಂ | 
ಜಲಮೆಂದಲ್ಲಿಯ ನಾರಕರ್‌ ತಳಿವುದುಂ ತಾತ್ಕಾಲಿಕರ್‌ ನಾರಕರ್‌ || ೮೯ | 


ಕಂ|| ಇಳಾವ ಬಲಿಗುಡುವ ಖೈರಂ | 
ದಜೀವುರ್ದಂ ಸೀಳ್ವ ಪೋಳ್ವ ಪರಪುವ ಗೊಟ್ಟಂ | 
ಗೋಕಿವಗುಲ್ಬು ನಟ್ಟು ಪರೆಪುವ | 
ಪೆಜವುಮಗುರ್ವಪ್ಪ ಚಿತ್ರವಿಧವಥೆಯಿಂದಂ | ೯೦॥ 


ಸಪ್ತ ಮಾಶ್ಚಾಸಂ. 149 


ಪಿಡಿಖಂಡಂಗೊಳೆ ಮನಡೊಳ್‌ | 
ಪೊಡರ್ಪುಗೆಟ್ಟಗಿದು ಬೆಗಡುಗೊಂಡವಥಾನ | 
ಕ್ಯೊಡರಿಸೆ ಭಂಗಮದಂದವ | 

ರೂಡವುಟ್ಟರೆ ಪುಟ್ಟುಗುಂ ವಿಭಂಗಜ್ಞಾನಂ | ೯೧ || 





ವ|| ಅಂತು ಪುಟ್ಟದ ವಿಭಂಗಜ್ಞ್ಞಾನದಿಂದ ಮವಗತನರಕಲೋಕಪ್ರಪಂಚನಾಗಿ ಕಿಜುವೇಂಟಿಯ 
ನಾಯ್ಗಳಿಂದ ಮಟ್ಟು ಸಟ್ಟ ಪೆಣ್ಮೊಲನಂತೆ ಭಯಮನೆಡಗಲಿಸಿ ಬೆಳ್ಳೋಟಷೋಡಿ ಜವಂಗೆಟ್ಟು 
ಕಾಲ್‌ ಪೆಡಂಗಲಸೆ ಬೀಟುತ್ತುವೇಲುತ್ತುನೆಂತಾನುಮೆಯ್ದಿ ಕೂಟಿಶಾಲ್ಮಲಿಯನಡರ್ನನನಡಿಯಿಂದಾ 
ಮಸ್ತ ಕಂಬರಂ  ರೋಮರೋಮಂದಸ್ಪದೆ ಕೊಂಡುರ್ಚಿ ನಿಲ್ಲದೆಲ್ವಂ ನಟ್ಟು ಕೀಲ್ಲೊಟ್ಟಂತಿರ್ದ 
ವಜ್ರಕಂಟಕಂಗಳ್ವೆರಸಲ್ಲಿಯುಂ ನಿಲಲಾಣದೆ ಬೀಳುತ್ತುಂ ಬಿಸೆದೆಸೆವಜದು ತಳಮಳಗಪ್ಪಿ ನಂ ಬಟಯ 
ನುಟೀಯಜೆ ಕರುತ್ತು ನಟ್ಟು ಬೆನ್ನಟ್ಟುವ ಪುರಾಣನಾರಕರೆಟ್ಟರವಿಂಗೆ ಕೋಳ್ಳು ದಿಗೊಂಡು ಜಳಾವ 
ಗಾಹಾಸೆಯಿಂ ವೈತರಣಿಯ ಸಿರಿಯ ದರಿಯಂ ಮೆಟ್ಟಿ ನುಣ್ಮಣಲಂ ಮಣಲ್ಲೀಂಟಿಗೆತ್ತದಅ ಪರಿತಪ್ತ 
 ಲೋಹರಜಸ್ಸಿಕತಿಳತಳದೊಳ” ಮೆಯ್ಯನೀಡಾಡುವುದುಂ: 


ಹರಿಣೀವೃತ್ತ ೦॥| ಹುರಿಗಡಲೆಯಂತಾನುಂ ಕಾಯ್ವಾಅದೋಡಿನ ಜೋಳದೊ | 
ಳ್ಮರಲಲರುವಂತಾನುಂ ಕಾರ್ಗೆಯ್ಯ ಮೇರೆಯೊಳಟ್ಟ ಕೆ | 
ಕರಿಕೆ ಬಿರಿವಂತಾನುಂ ಮೆಯ್‌ ಬಿರ್ಕು ಬಿರ್ಕೆನೆ ನಿಬ್ಬರಂ | 
ಬಿರಿದೊಳಜುಗುಂ ಜೋಲ್ಲು ೦ ವೈಚಿತ್ರ್ಯಜೀವರ ರೂಪದಿಂ | ೯೨॥| 
ವ ಅಂತಲ್ಲಿಯುಂ ಸೈರಿಸದೆ ನದೀಹ್ರದಮಂ ಪುಗುನುದುಂ, 


ಕಂ] ಮಕರಂ ನಾರಕ ನಜ ನಾ| 
ರಕಂ ಮಹಾನಕ್ರನಾರಕಂ ಕಮಠಂ ನಾ || 
ರಕ ನುಗ್ರಗ್ರಾಹಂ ನಾ | 
ರಕ ನವು ತಿನೆ ಪೊಕ್ಕ ನಾರಕಂ ಬರ್ದುಕುವನೇ || ೯೩ | 


ವ॥ ಮತ್ತಮಲ್ಲಿಯುಂ ಮೆಯ್ಯಂ ನಿಲಿಸಲಾಅದೆ ವೈತರಣಿಯಂ ಪೊಜಮಟ್ಟು ಪರಿತಂದಸಿಪತ್ರ 
ವನಮಂ ಪುಗುವುದು ಮಲ್ಲಿ: 


ಉ|| ಮರ್ಮರಪತ್ರಮಂಬು ತಳಮಂ ನಡುನಂತಿರೆ ನಟ್ಟೊಡೆತ್ತ ಬೀ | 
ಟ್ವಿರ್ಮಗುಟ್ಟ ತ್ತ ಪೂಮಿಡಿಯ ಪೂನಿನ ಕಾಯ್ಗಳ ಕಯ್ದುವುಳ್ಕುಗುಂ | 
ಮರ್ಮಮನಾರ್‌ ಶರಣ್ಯ ಮೆಮಗಾರ್‌ ನೆಅಮಾರ್‌ ಪೆಅಗಿಕ್ಕಿ ಕಾವರಾ | 
ರಾರ್ಮಮೆನುತ್ತೊಟಲ್ಲ ಬಲುತಿರ್ಪುದಿ ನಾರಕರ್ಗಲ್ಲ ತಲ್ಲಳಂ | ೪ || 


ವ। ಮತ್ತಂ ಜೆಸೆಗಳ್‌ ಹಿಡಿಸಿಡಿದು ನುಂಗಿದಪುನವು, ನೆಲನೆ ಬಾಯ್ದೆ ಅದಪ್ಪು ದು, ಲಕಾಶಂ 
ಮೇಗೆ ಕವಿದಪುದು, ಗಾಳಿಯೆ ನಂಜಾದುದು, ಎಂಬ ಸಕಲ ಪ್ರಕ್ಷೋಭದೊಳ್‌ ವಿಹ್ವಳರಾಗಿರ್ದ ನಿರಯ 
ಜರನೆಯ್ದಿ ಸುತ್ತಿ ಮುತ್ತಿ ಸಿಡಿದುಗಿಬಗಿಮಾಡಿ:-- 


150 ಶಾಂತಿಪುರಾಜಂ 





ಉ|| ಕರ್ನಿನಗಾಣದೊಳ್‌ ಮಜುಗುವಾಣದೊಳೆಣ್ಣೆಯ ಕುಂಡದೊಳ್‌ ಕನ | 
ಲ್ಪರ್ವಿಸು ವಚ್ಚಗೊಂಡದೊಳಗುರ್ವಿಸೆ ಸೀಳಿಸಿ ಮಾಣದಿಕ್ಕೆ ಪೋ | 
ಟಾರ್ವಗಿ ಮಾಡಿ ತಾಳಿಸೆ ಸುರುಳ್ಳಿನೆಗಂ ನೆಅಕಿ. ಸಾಯನಂತಕಂ | 
ಚರ್ವಿತ ಚರ್ವಣಕ್ಕವನ ನೋವಿದ ನಾಗಳೆ ಸಾಯಲೀಗುಮೇ || ೯೫ || 


ವ॥ ಅಂತು ಪಿಟುಯೆ ಕಕ್ಕಳಗಲಲ್ಲು ಸೊಪ್ಪುಸೊಪ್ಪೆಲ್ವಂ ಕುದಿಯಿಸೆ ತತ್ತಳಗುದಿದು ಕೋಲ್ಲುದಿ 
ಗೊಳ್ಳ ಮೆಯ್ಗ ಂಡಮಂ ತಾಳಿಸೆ ಸುರುಂಟ ಬಗಿದಾಮೆಯ್ಯಂ ಸುಡೆ ಬಿಸಿಲ ಬೆಣ್ಣೆಯಂತೆ ಕರಗಿ 
ಕಅಂಪು ನಾಲುವ ಕೊಲಕ್ನಿಣನುಮಗುರ್ವಂ ಪಡೆಯೆ ಜೀವನ್ಮ್ಮ ತಾವಸ್ಥೆ ಯೊಳಲ್ಲಿಂದಂ ತೆಗೆದು 
ಬೇರಿ ನಿಜಾಸಿ: 


ಕಂ|| ಬಲ್ಲಡಗಿಲ್ಲದೊಡುಣಿಸಣ | 

ಮಿಲ್ಲೀ ಪ್ರಭುಗೆನುತು ಮವನ ತೊಡೆಯಡಗನೆ ತ | 

ಳೈಲ್ಲದವಂಗಿ ಕ್ಕುವರೇಂ | 

ಪೊಲ್ಲದುದೋ ಮಾಂಸಸೇವನ ಪ್ರತಿಸಾಪಂ | ೯೬ | 

ನಾಯಕ ಸಾರವೂಲಿದು ಕಡು | 

ಸೀಯೆನೆ ಕುಡಿಯೆಂದು ತಂದು ಕುಡಿಯಿಸುವರ್‌ ತ || 
ಪ್ರಾಯಸೆರಸಮಂ ಬಸೆನಿಗ | 

ಸಾಯಂ ಭವಭವದೊಳೆಂದುಮೇಂ ಕುಂದುಗುಮೇ | ೯೭ || 
ಕಂ|| ಸರವಧುವನಲ್ಲದಂತಃ | 

ಪುರವಧುವಂ ಮೆಚ್ಚೆಯೆಂದು ತಂದಪ್ಪಿಸುವರ್‌ || 

ಸರಿತಪ್ತಲೋಹಮಯ ಸುಂ | 

ದರಿಯಂ ಸುಂದರಿಯರಲ್ಲಿ ಮೊರೆಯಿಲ್ಲಿದರೊಳ್‌ || ೯೮ || 


ವ|| ಅಂತು ಲೋಹಮಯವಪುತ್ರಿಕೆಗಳ ನಪ್ಪಿಸಿದಾಗಳೆಲುವುಟಾಯೆ ಮತ್ತಿನ ರಸಾದಿಧಾತುಗಳೆಲ್ಲಂ 
ಪತ್ತಿ ಮೆತ್ತಿದಂತಿರೆ ಸೆಣಪೊಗೆಸುತ್ತಿ ನರಲೋಕಮೆಲ್ಲಮಂತಕಡಾಮರದೊಳೆ ಬೆಂದು ಧೂಮ 
ಮಯಮಾದ ದಿಶಾಧೂಮಂ ಕವಿದಂತಾಭೀಳಮಾಗೆ ಭೈರವಂ ಬೆರಸೊದಜ* ಮೂದಲಿಸಿ ಕೊಲ್ವರುಂ 
ಕೊಲೆಯಿಂ ಕರಮಟಾಯೆಯುಂ ನೊಂದು ಪ್ರಾಣಮನೆಂತಾನುಂ ಪರಮಾಯುಷ್ಯಂಬರಂ ನಿಜಾಸಿಃ... 

ಕಂ| ತೆರ್ಪತ್ತು ಬಿಟ್ಟು ನಮೆಯು |. ಟ್‌ಸ ಎಸ್‌ 

ತ್ರಿರ್ಪರ್‌ ನಾರಕರವಂದಿರೊಡಲುಂ ಮನಮುಂ | 
ಕರ್ಪಿಡಿದು ಕೃಷ್ಣಲೇಶ್ಯಯ | 
ಡರ್ನಿರ್ಪಂತಿರ್ಪುವನಿತಪುಣ್ಯರು ಮೊಳರೇ || ೯೯ | 
ಎನಿತೊಳವು ಕೊಳೆವ ಪಡುಕೆಗ | 
ಳನಿತಅ ದುರ್ಗಂಧ ಮವರ ಮೆಯ್ಯ ಫಿಸರ್ಗಾ | 
ತ್ಯನುಸಮ ಘಾತಿಯ ಸಟುಗಲಾ | 


ದ ನಾತಮಂ ಪೋಲವವರದೇಂ ಕಿಸುಗುಳರೋ | ೧೦೦ | 


ಸಪ್ತ ಮಾಶ್ಚಾಸಂ, 161 





ವ| ಅಂತು ಹುಂಡ ಸಂಸ್ಥಾ ನರುಂ ನಪುಂಸಕರುಮಪ್ಪ ನಾರಕರ ಜನ್ಮಭೂಮಿಗಳಾದೇ ಟಜಕೊಳಂ 
ನೆಲಸುಷ ಜೀವಂಗಳ ಕರ್ಮ ತಾರತಮ್ಯ ನರಮೋತ್ಯೃಷ್ಟಸ್ಸಿ ತಿ: 
ಕಂ|| ಕುಪಿತಮತಿ ಸಂಜಿಯುಂ ಸರಿ | 
ಸೃಪಮುಂ ನಿಹೆಗಮುಮಹೀಂದ್ರಮುಂ ದ್ವಿಸರಿಪುವುಂ | 
ಚಪಲಾಂಗನೆಯುಂ ಮಿಂಬೆರ | 
ಸು ಪುರುಷನುಂ ನೆಲಸನುಕ್ರಮಕ್ರಮದಿಂದಂ | ೧೦೧ | 
ಆಪತ್ತುವೆರಸು ಮೃಗಯಾ | 
ವ್ಯಾಪಾರದೆ ಮಜುಗುವವನಿನತಿಯರ್‌ ಕುಂ | 
ಭೀಪಾಕಕ್ಕೆ ಕೃಷ್ಣಪಾಕ | 
ವ್ಯಾಪನ್ನರ್‌ ಮಹುಗುವರ್‌ ನಿರಂತರಮವರೋ | ೧೦೨ | 
ಈಸೇಳ್ಬ ನರಕ ದುಃಖದ | 
ಪಾಪಂ ಕಡುವಿರಿದಿದರ್ಕೆ ರತ್ನ ಪ್ರಭೆಯಿಂ | 
ದಾಪತ್ತುವಟ್ಟು ಬಂದೀ | 
ದ್ವೀಪದ ಭರತಪ್ರಸಿದ್ಧ ರಜತಾಚಳದೊಳ್‌ || ೧೦೩ || 
ವ।। ಉತ್ತರಶ್ರೇಣಿಯ ಗಗನವಲ್ಲಭ ಪುರಮನಾಳ್ವ ಖಚರರಾಜಂ ಸಿಂಹನಾದಂಗಮಾತನ 
ಮನೋವೃತ್ತಿ ಜನ್ಮಭೂಮಿ ಮೇಘಮಾಲಿನಿಗಂ ಮಗನ್ಳೈ, ನೀಂ ಮೇಘನಂದನಾಗಿ ನಿಜಜನಕ 
ಸರೋಕ್ಷದೊಳ್‌ ವಿಯಚ್ಚರಚಕ್ರವರ್ತ್ಶಿತ್ವಮಂ ಪಡೆದು, ನಿನ್ನಚ್ಚೊತ್ತಿದನ್ನರುಂ ಪಜಃದುಸತ್ತಿಸಿದನ್ನರು 
ಮಸ್ಪೊರಯ್ದೂರ್ವರ್‌ ಮಕ್ಕಳ್ಳೆರಸಿನ್ನೆವರ ಮರಸುಗೆಯ್ಬು ನೀನಿಂದು ವಂದನಾಭಕ್ತಿಗೆ ವಂದುದ 
ಅಂಂದಮೊಂದೊರ್ವರ ಕಂಡತಿಪ್ರೀತಿಯಾದುದು. ಪ್ರಥಮ ಭೂಮಿಯೊಳ್‌ ಧರಣೀಂದ್ರಂ ಕೆಯ್ಯೊಳಸೆ 
ನಿನ್ನ ಕೊಂಡ ಸಮ್ಯಗ್ಗರ್ಶನ ದೀಪಿಕಾ ಪ್ರದ್ಯೋತಮ ನವಲಂಬಿಸಿ ಮೋಹಾಂಧ ತಮಸಾಧೀನ 
ಮಾನಸನಾಗದೆ:-- 
ಕಂ|| ಒಡಹುಟ್ಟಿಯು ಮೊಡವಳೆದುಂ | 
ಕಡೆಯೊಳ್‌ ನೀನೆನ್ನಮಿಂತು ಕಂಡುಂ ಬಂದಿ | 
ರ್ಜೊಡೆಯುಡಿದೀ ನಮ್ಮಿರ್ವರ | 
ತೊಡರ್ಸಿಂದಂ ನೀಂ ಪುನರ್ನವಂ ಮಾಡಿನ್ನುಂ | ೧೦೪ || 
ಅದು ಥಿಸ್ಸಂಗತೆಯಿಂದ | 
ಲ್ಲದಾಗದದು ಜಾತರೂಪ ದಿಂದಲ್ಲದೆ ತೀ || 
ರದದು ಶುಭದುದಯದಿಂದ | 
ಲ್ಲದೆ ಬಾರದದಕ್ಕೆ ತಡೆಯದುದ್ಯತನಾಗಾ || ೧೦೫ || 
ಎಂದು ಪುನರ್ದರ್ಶನ ಮ | 
ಕೈಂದುಂ ಯಶಮಕ್ಕೆ ವಿಜಯಮಕ್ಕೆಂದೊಳ್ಳ || 
ಕೈಂದಫಘ ನಿಫಾತಿ ಯಕ್ಕೆಂ | 
ದಂದಚ್ಯುತ ಕಲ್ಪಕಚ್ಯುತೇಂದ್ರಂ ಪೋದಂ | ೧೦೬ || 





159 ಶಾಂತಿಪುರಾಣಂ 
ಉ| ಇತ್ತನಿಜಾಲಯಕ್ಕೆ ವಿಭು ಬಂದು ಮನಂಬಿಡೆ ಮೇಘನಾದನ | 
ತ್ಯುತ್ತಮ ಮೋಕ್ಷಲಕ್ಷ್ಮಿಗಿರದಾಓಸಿ ನಿಶ್ಚಿತನಾಗಿ ನಂದನಂ || 
ಗಿತ್ತದನಂಬರೇಚರ ನಿಭೂತಿಯನಂದಭಿನಂದನಾಖ್ಯ ವೃ | 
ದ್ಧೋತ್ತಮ ಯೋಗಿಗಳ್ಗೆ ಅಗಿ ಕೊಂಡನಖಂಡಿತ ಜೈನದೀಕ್ಷೆಯಂ || ೧೦೮ || 
ವ॥ ಅಂತು ಮೇಘನಾದಂ ತನ್ನ ಮಗಂ ಸಿಂಹೆನಾದಂಗೆ ರಾಜ್ಯಭಾರಮನಿತ್ತು ತಪೋಭಾರ 
ದೊಳ್‌ ತಾಂ ನಿಂದು ಶುಭಭಾವನಿತಾಂತಶುದ್ಧಾಂತರಂಗನನಕನಾದಿ ತಪೋವೃದ್ಧಿ ವರ್ಕಿತಾದ್ಯಾವಸಾನ 
ನೊರ್ಮೆ ಗಿರಿನಂದನಗಿರಿಶಿಟರಾಯಮಾನಂ:--- 
ಉ| ಕಲ್ಲೆಲೆ ನಿಂದು ಯೋಗದ ನಿಯೋಗದಿ ನಿರ್ಪುದು ಮೊರ್ವನತ್ತಲಿ | 
ತ್ತಲ್‌ ನಭಜೊಳ್‌ ತಳರ್ವ ಸುರನಾಮುನಿರಾಜನ ಮೇಲೆ ಕೀಣ ಪಾ || 
ಅಲ್‌ ನಿಜಯಾನಮಾಜದದು ಕೀಲಿಸಿದಂತಿರೆ ನೋಡಿ ಕಂಡವಂ | 
ದಲ್‌ ನೆನೆದಂ ವಿಭಂಗದಿ ನತೀತಭವಾಂತರಭೂರಿವೈರಮಂ || ೧೦೮ || 
ವ|| ಆತಂ ಮುನ್ನಿನ ಭವದೊಳ್‌ ದಮಿತಾರಿ ಸಕ್ಷಮಾಗಿ ಬಂದಾಮುನೀಶ್ವರನ ನನಂತನೀರ್ಯ 
ನಪ್ಪ ಭವದೊಳಿದಿರ್ಚಿ ತನ್ನ ಸತ್ತಂದಿನ ವೈರವಂ ಬಗೆದು ಸುಕಂಠಂ ಮುಕ್ತಕಂಠನೊದಣಃ ಬಯ್ದು 
ಮೂದಲಿಸಿ. ಮಹೋಪಸರ್ಗಂಗೆಯ್ವುದು ಮದಂ ಸೈರಿಸಿ ಚತುರ್ವಿಧಾಹಾರಶರೀರಪ್ರತ್ಯಾಖ್ಯಾನ 
ಪೂರ್ರಕಂ ಸನ್ಯಸನನಿಧಿಯೊಳ್‌ ಶುಭಪರಿಣಾಮ ನಿಕಾಯ ಕಮನೀಯಾಂತರಂಗಂ ತದುಸಸರ್ಗಜೊಳ್‌ 
ಮಡಿಸಿ: 
ಕಂ|| ಸುರರಾಜಂ ಜಿನಚಂದ) | 
ಬರಮಾವನು ಮಿಲ್ಲ ಕಲ್ಪದಚ್ಯುತಕಲ್ಪಂ | 
ಬರಮಾವುದು ಮಿಲ್ಲಾ ದೊರೆ | 
ದೊರವಿಡಿದಿರೆ ತತ್ಪೃತೀಂದ್ರಪದಮಂ ಪಡೆದಂ | ೧೦೯ | 
ಉ| ತಂತ್ರನಿಯಂತ್ರಣಂ ಬಿನದ ಮೋಲಗ ಮಕ್ಕರಗೊಟ್ಟಿ ಕಾರ್ಯಸ | 
ನ್ಮಂತ್ರ ಮುದಾತ್ತವೃತ್ತಿ ಸರಮಾಗಮಭಾವನೆ ವೃದ್ಧಸೇವೆ ಯಾ || 
ನಂ ತ್ರಿಜದ್ಗುರು ಪ್ರಣತಿ ಯೆಂಬಿವನಾಗಳು ನೊಂದೆ ಕೀಲೆ ದಲ್‌ | 
ಜಂತ್ರದ ಪಾಸೆಯಂತೊಡನೊಡರ್ಚುವ ನಿಂದ್ರನು ಮಾಪ್ರತೀಂದ್ರನುಂ | ೧೧೦ | 
ಕಂ|| ಅತಿನೋಹನಿಗಳ ನಿಯಮಿತ | 
ನುತರೂಡನೊಡನಖಿಲ ಸುಖಮ ನುಂಡರ್‌ ದ್ವಾನಿಂ || 
ಶತಿಜಲಧಿವರೆಗಮಿಂದ) | 
ಪ್ರತೀಂದ್ರರಿದು ಕೆಳೆ ವಿಭಿನ್ನತರರುಚಿ ಕೆಳೆಯೇ | ೧೧೧ | 
ವ॥ ಅಂತು ಕ್ರಮದಿಂದಿಪ್ಪತ್ತುಸಾಗರೋಸಮಮುಂ:-- 
ಕಂ|| ನೆಟ್‌ವುದು ಮಂತಕನೊಳ್‌ ತ | 
ಳ್ಲಿಜಿಯಲ್‌ ಕಳವುಗುವನೋಲ್‌ ಜಿನಾಲಯಮಂ ಸೊ | 
ಕ್ಕಟವಂ ಮೆಟಕಿದೊಡಲಂ ತೊಣಕಿ | 
ದಳಾಪಿದ ನಾಸನ್ನಭವ್ಯ ನಪ್ಪು ದನಿಂದ್ರಂ | ೧೧೨ | 


ಸಪ್ತ ಮಾಶ್ಚಾಸಂ. 153 
ಅಭಿಸೇಕಂ ಪೊಸನಕೆ.... | 
..ಭಿಮಸೆನಿಕದ ನಂದ ದೀವಿಗೆ ಧೂಪಂ | 
ಶುಭಸರಿಣಾಮಯುತಂ ದ್ರ | 
ವ್ಯಭಾವ ನಾಮಾರ್ಚನಂಗಳಾಗೆ ಸುರೇಂದ್ರ)ಂ || ೧೧೩ || 
ಕೆಯ್ವಾರದಿಂದ ಮರ್ಚಿಸಿ | 
ಮೆಯ್ವೆರಸಸು ಪೋಗೆ ಕೊಡದ ನೀರಂ ಕೊಡದೊಳ್‌ | 
ಪೊಯ್ವಂತೆ ತನ್ನ ಸಂಚಯ | 
ಮುಯ್ವುದು ಮುತ್ತಮಮನುಷ್ಯಗತಿಗಮರೇಂದ್ರಂ | ೧೧೪ | 
ವ॥।| ಪೋಗಿ ಜಂಬೂದ್ವೀಪದ ಪೂರ್ವವಿದೇಹದ ಸೀತಾನದಿಯ ತೆಂಕಣ ತಡಿಯ ಮಂಗಳ 
ವತೀ ವಿಷಯದ ರತ್ನಸಂಚಯಪುರಮನಾಳ್ವ:.- 
ಕಂ ಕಿಂಕರ ನರಾಮರಂ ಕ್ಷೇ | 
ಮಂಕರ ತೀರ್ಥಕರ ನೃಪಕುಮಾರಂಗಂ ಧ ॥ 
ನ್ಯಂ ಕನಕಚಿತ್ರೆಗಂ ವ | 
ಜ್ರಾಂಕಿತ ತಳವಿಳಸಿತಂ ಪವಿತ್ರಂ ಪುತ್ರಂ || ೧೧೫ || 
ವ|| ವಜ್ರಾಂಕಿತಂ ಪುಟ್ಟ ತಾಯ ತಂದೆಯ ಸರಮಾನಂದಮೆ ತನಗಮಳಾಗೆ ಬಳೆಯುತ್ತು ಂ: 


ಬಾಲಕನಮೃ ತಮೆ ಕೆಯ್ಯುಂ | 

ಕಾಲುಂ ಬಳೆವಂತೆ ಮಧುರ ಗಂಭೀರಂ ಪ || 

ದ್ಮಾಲಿಂಗಿತನಂತ ಶ್ರೀ | 

ಲೋಲತೆಗಂ ದೂರಮೆನಿಸಿದಂ ಕಿಳಿಯಂದುಂ | ೧೧೬ | 

ವ॥ ಆ ನಿತ್ಯೋದಯನ ತಂದೆ ತಾಂ ತೀರ್ಥಕರನಪ್ಪುದಜೀಂ ಮಗಂಗೆ ಕಿಅೌಯಂದೆ 

ರಾಜ್ಯಂಗಳಂ ಸಂಗತಂ ಮಾಡಿ ಸಾರವಸ್ತುಗಳೊಳ್‌ ನಿಸರ್ಗದಿಂದೆ ತಾಂ ನಿರಾದರನಾಗಿ ಶುಭಭಾವನೆ 
ಯೊಳ್‌ ರಾಜ್ಯಕಾಲಮಂ ಸಲಿಸುತ್ತುಮಿರೆ ಮಂತ್ರೌಷಧನುಂ ತ್ರಿಜದ್ದು ರುವುಮೆನಿಸಿದಾತ್ಮಗುರು 
ಭಕ್ತಿಗಂ ಪರಮಭವಹತ್ಯಭಿನಯಾನುನಯಾಯತ್ತ ನಾಗಿ ನೆಗಟಕಿ:_ 


ಹೆರಿಣೀವೃತ್ತಂ| ನೆಅಕಿಯದಿರೆಯುಂ ತೋಳ್ಗಂ ವಕ್ಷಸ್ಥಳಾಂತರಕಂ ಕರಂ | 
ಕೆಜಾಯನೆನವೇಡೀತಂ ಪ್ರೌಢಾನುಭಾವದಿ ನಕ್ಕುಮೆಂ | 
ದಾದು ಧವಲಚ್ಛತ್ರ ಚ್ಛಾಯಾಸದಾತ್ಮತೆ ಸಂಜೆವೋಲ್‌ | 
ಮಲಜಕಿಯೊಳೆ ಕುಲಶ್ರೀ ನಿಚ್ಚಂ ನಿಚ್ಚಮಪ್ಪುಗು ಮಾತನಂ॥ ೧೧೭ || 
ವ|| ಮತ್ತಮಾತಂ ಪ್ರತಿದಿವಸ ಮತನ್ಮುಚ್ಯಮಾನ ಬಾಲಕೇಳೀಲೀಲನಾಗಿ: 
ಉ|| ಶೂರ್ಪಕವೈರಿ ಕಾಲುಗುರ್ಗೆವರ್ಷನೊ ಶೀ ತಮರೀಚಿ ಕಾಂತಿಗೇಂ | 
ವರ್ಷನೊ ವಾಸವಂ ಸಿರಿಗೆ ವರ್ಪನೊ ವೃತ್ರಹಮಂತ್ರಿ ಜಾಣ್ಗೆ ಮೇಣ್‌ || 
ನರ್ಪನೊ ಪೇಟುಮೆಂಬ[ಬ]ಗೆ ಭಾವಿಸಿ ನೋಲ್ಪರ ಕಾಣೈೆಗೆಯ್ದೆ ವಂ | 


ದಿರ್ಪುದು ತತ್ಕುಮಾರತನು ಪುಣ್ಯದ ಪಿಂಡಮೊ ಭಾಗ್ಯಭಾಂಡಮೋ | ೧೧೮ | 
20 





164 ಶಾಂತಿಪುರಾಣಂ. 


SNS 


ಚಂ ಮಳಯಜಗಂಧಮೆಂತು ಹರಿಸೌರುಷಮೆಂತು ಹಿಮಾಂಶುಬಿಂಬ ನಿ | 
ರ್ಮಳರುಚಿಯೆಂತು ಪುಷ್ಪಶರತೀವ್ರತೆಯೆಂತು ರವಿಪ್ರತಾಪಮೆಂ | 
ತಳಿಕುಳದಂಗನೀಳರುಚಿಯೆಂತು ನಿಜಂ ತನಗಂತು ಸೆದ್ದುಣಾ | 
ವಳಿ ಸಹಜಾತಮಾತನೊರೆಗಂ ದೊರೆಗಂ ಬರಲಾರ್‌ ನೃ ಪೋತ್ತಮರ್‌ || ೧೧೯ | 
ಕಂ|| ಆ ವಿಭು ಜಿನಚಂದ್ರಂ ಲ | 
ಕ್ಲೀವತಿಯಂ ಮದುವೆನಿಂದು ಪೊಸಮದವಣಿಗಂ || 
ದೇವೇಂದ್ರನ ಶಚಿಯ ವಿಳಾ | 
ಸಾವಿಷ್ಕೃ ತನಿನಿಧನಿಭವಮಂ ಮಸುಳಿಸಿದಂ || ೧೨೦ || 
ವ|| ಅಂತು ದಿವ್ಯ ಮನುಸ್ಯೋದಯಾದಿತ್ಯಾಚಳನಾಗಿ: 
ಮ|| ಸುಖಮಿರ್ಪನ್ನೆವರಂ ಪ್ರತೀಂದ್ರದಿನಿಜಂ ವಜ್ರಾಯುಧಂಗಂ ಹಸ | 
ನ್ಮುಖಿ ಲಕ್ಷ್ಮೀಮತಿಗಂ ಪುರಾತನ ಭವಸ್ನೇಹಕ್ಕೆ ಪುಣ್ಯಂ ಮಹಾ || 
ಸಖಮಾಗುತ್ತಿರೆ ಬಂದು ಪುಟ್ಟ ಗುರುವುಂ ತಾನುಂ ಮನಂಗೊಂಡರಾ | 
ನಖಮಾಂಸ ಸ್ಥಿತಿಯಪ್ಪ ಪತ್ತುಗೆಗಳಿಂ ಕ್ಷೇಮಂಕರಾಧೀಶನಂ | ೧೨೧ | 
ವ॥ ಅಂತು ಸೌಜನ್ಯಕಂದಾಂಕುರಂ ಮಹಾಮಹೀಪಾಲಕಂಗೆ ಸಹಸ್ರಾಯುಧಂ ಪುಟ್ಟುವುದುಂ: 
ಕಂ|| ಉತ್ತಮ ನಿಮಿತ್ತಮಂ ನೈ | 
ಮಿತ್ತಿಕಮುಂ ಪೋಲ್ಕುಮೆನಿಸಿ ಸೊಡರಿಂ ಸೊಡರಂ || 
ಪೊತ್ತಿಸಿ ತಂದುಪಮೆಯೊಳ | 
ಚ್ಚೊತ್ತಿದುವವರಂತರಂಗ ಬಹಿರಂಗಂಗಳ್‌ || ೧೨೨ | 


ವ॥ ಅಂತು ಯುವಕೇಸರಿಯುಂ ಕಿಶೋರಕೇಸರಿಯುಂ ಬಳೆವಂತೆ ಜಿನಚಂದ್ರನಪ್ಪ ವಜ್ರಾ 
ಯುಧ ಕಮಾರನುಂ ಸಹಸ್ರಾಯುಧ ಬಾಲಕನು ಮೊಡವಳೆಯೆ ವಳೆಯೆ: -- 


ಮ|| ಅಗದಂ ಶೀತಮಯೂಖ ಮಾಳಿಗಗದಕ್ಕಾರೋಗ್ಯದೊಳ್ಳಿ ಂತು ಪು | 
ಟ್ಟುಗು ಮಂತಭ್ಯುದಯ್ಯೆಕ ಭಾಗಿಗೆ ಮಗಂ ಕ್ಷೇಮಂಕರಂಗರ್ಚಿತಾಂ || 
ಭ್ರಗೆ ವಜ್ರಾಯುಧನಾ ಮಹೀಶತಿಲಕಂಗಾದಂ ಸಹಸ್ರಾಯುಧಂ | 
ಮಗನುದ್ದಾ ಮತೆ ತಂದೆ ಮೂವಜಕೊಳಮೇಂ ಕಯ್ದಣ್ಮೆ ಪೊಜ್ಮೆರ್ದುದೋ || ೧೨೩ | 
ವ॥ ಎಂದು ಲೋಕನೆಲ್ಲಂ ಪೊಗಟ್ವಿ ಪೊಗಟಕ್ತಿಗಂ ನಿಸರ್ಗತರಮಾಗೆ ರತ್ನ ತ್ರಯೋಪಮಾನರ 
ವರಭಿರಕ್ಷಿತ ವರ್ಣಾಶ್ರಮರವದ್ಯಮಾದ್ಯದ್ದಂದಶೂಕಭಯ ಜಾಗರೂಕರವನಿಪಾಶ್ರಮಗಳರಸುಗೆಯ್ಯು 
ತ್ತುಮಿರೆ:-- 
ಚಂ) ವಿರಹಿ ಮೃಗಂ ದಲೊಡ್ಡಿ ಸುವವಂ ಮಧು ದಲ್‌ ಬಲೆಗಳ್‌ ಲತಾಳಿ ದಲ್‌ | 
ಕರಿಕು ಕನಲ್ಲು ಕಾಯ್ದ ವಿರಹಾಗ್ಸಿ ದಲಪ್ಪುವ ಕಯ್ಬನಂ ದಲೊ || 
ಳ್ಸರಿವ ವನಂ ದಲೆಂಬಿನ ಮನಂಗನ ಬೇಂಟಿಯ ಬಿಂದದಂದದಿಂ | 
ಬರೆ ಪೊಸಸುಗ್ಗಿ ಕೆಯ್ದ ಯೆ ಕಣ್ಣೆ ಸೆದಿರ್ದುವು ನಂದನಾಳಿಗಳ್‌ || ೧೨೪ | 
ವ॥ ಅಂತು ಬಂದ ಬಸಂತಲಕ್ಷ್ಮೀಸಂಗೀತಕಪೂರ್ವರಂಗದೊಳ್‌;-- 


ಸಪ್ತಮಾಶ್ಚಾಸ೦. 165 





ಚಂ|| ನನೆಮೊನೆಯಾಗಿ ಬಂದುವೆಳಮಾವೆಳಮಾವಿನ ಮುಂಚಿ ಬಂದ ಪೂ | 
ವಿನ ಪೊಸ ಗೊಂಚಲೊಪ್ಪಿದುವು ಗೊಂಚಲೊಳೋಳಯೆ ಪಾಯ್ದು ವಚ್ಚಗಂ | 
ಪಿನೊಳೆವಿನಾಣಮಾಗೆ ಮದನಂ ಮಸಿಯೊಳ್‌ ಬರೆದಿಟ್ಟ ತನ್ನ ತ | 
ಕೈನ ಸೆಸರಕ್ಕರಂಗಳೆನಿಸಿರ್ದುವು ಮತ್ತಮಧುವ್ರತಾಳಿಗಳ* || ೧೨೫ || 

ವ| ತದನಂತರಂ: 

ಚಂ॥ ಬಯಸಿ ಕುಬೇರ ರಕ್ಷಿತ ದಿಗಂ[ಗ]ನೆಯೊಳ್‌ ರವಿ ಪೋಗಿ ಕೂಡಲ | 

ಟೀ ಯೊಳನುವಾಸರಂ ನೆಜಿಯೆ ಸೂಟ್‌ ಸಮನಾಗಿರ ಪೋಸ ಸಪ್ತಸ || 

ಸ್ತಿಯ ವಿರಹಕ್ಕಿದಲ್ತು ಬಿಸುಸುಯ” ಪುಸಿಸುಯ್ಯೆನೆ ಸುಯ್ದು ದಕ್ಷಿಣಾ | 

ಶೆಯ ನಜುಸುಯ್ಯ ಗಾಳಿಯನೆ ಪೋಲ್ತುದು ಗಂಧವಹಂ ವಸಂತದೊಳ್‌ | ೧೨೬ || 


ವ॥ ಅಲ್ಲಂ ಬಟೀಯಂ:-- 
ಮ|| ಕೊಳದಂಭೋಲನಮುಣ್ಮಿ ಪೊಣ್ಮೆ ನಿಲಸತ್ಸೋಪಾನಪರ್ವಂಕ ನ | 
ಲ್ವಳವಲ್ಲಾ ಭಿಗೆ ರಾಗಮಾಗೆ ಕನಕಾಂಭೋಜಾತಮುದ್ದಂಡಕೋ || 
ಮಳನಾಳಂ ಸಿರಿ ಸತ್ತಿಗೆತ್ತಿಸಿದವೋಲಿಂಬಾಗೆ ನಾರೀ ಸಮು | 
ಜ್ವಳ ಶುಂಭಜ್ಞ ಘನಪ್ರಮಾಣಗತಿಯಾಯ್ತಾದಂ ಬಸಂತರ್ತುವೊಳ್‌ || ೧೨೭ | 


ವ।॥| ಮತ್ತಮಿರೆ ಯಿರ:- 
ಮ ವನಸಾಯಂತನಮಲ್ಲಿಕಾಮುಕುಳಕೋಟ್ಯಗ್ರ ಅಗಳೊಳ್‌ ಕೂಡೆ ನೂ | 
ತನ ಸದ್ಗಂಧಿಗಳೊಳ್‌ ಮದಾಂಧ ಮಧುಪಂ ಪ್ರತ್ಯೇಕ ಮಳ್ವಾಜು ವಾ || 
ಅ ನವಾರ್ದ್ರ್ರಧ್ವನಿ ಪಾಯ್ದು ಪಾಯ್ದೆ ಣಿಸುವಂತಾಯ್ತಾತ್ಮ ಸೌರಭ್ಯಭಾ | 
ಜನಸರ್ವಸ್ವ ಮನೇಂ ಬಸಂತ ಸಮಯಂ ಸೌಖ್ಯ ಕಸರ್ವಸ್ವಮೋ | ೧೨೮ || 
ವ॥॥ ಮತ್ತಂ ಮಧುಕರ ನಿಕರಮುಂ, ಪುಂಸ್ಕೋಕಿಳಕಳಾಸಮುಂ, ರಾಜಕೀರಕದಂಬಕಷುಂ 
ಮುಂದೆ ನಡೆಯಳ್‌ಜೋಲಗಿಸುತ್ತುಂ ಬರೆ ಬಂದು ಮನೋಜರಾಜನ ಪ್ರಷಂಚದೊಳನುಜೀವಿವೃತ್ತದಿ 
ನನುವರ್ತಿಸುವ ಸೇವಾವಿಚಕ್ಷಣ ಪ್ರೀಣನ ಕರಮಪ್ಪ ಜೇವಿಕಾಪ್ರಸ್ತಾವದೊಳ್‌: 
ಚಂ॥ ಸಕಲಮಧುವ್ರತಪ್ರಚಯಮೆಂಬ ಸಿಕಾವಳಿಯೆಂಬ ಸದ್ವಚಃ | 
ಶುಕಕುಳಮೆಂಬ ಮೆಚ್ಚಿಸಿದ ಗಾಯಕಸತ್ಪ್ರತಿಹಾರವೃತ್ತಪಾ || 
ಠಕತತಿಗಿತ್ತನಗ್ಗಳದ ಮಾವಿನ ಪೂವಿನ ಮಾವಿನಂಕುರ | 
ಪ್ರಕರದ ಮಾವಿನೊಳ್ಳಿ ಡಿಯ ಜೀವಿತಮಂ ಮದನಂ ಬಸಂತದೊಳ್‌ || ೧೨೯ || 
ವ॥ ಎನೆ ಸೊಗಯಿಸುವ ಸಹಕಾರ ಲಬ್ಬ ಪ್ರಸರಂಗಳಪ್ಪ ಸೆಣ್ಣು ೦ಬಿಯ ಬೃಂದಮುಂ, ಗಂಡು 
ಗೋಗಿಲೆಯ ತಂಡಮುಂ, ತೊಂಡುಗಿಳಿಯ ಪಿಂಡುಂ ಮುಂ ಪಯಣಮಾಗೆ:-. 
ಚಂ|| ಮನಸಿಜ ಚಕ್ರವರ್ತಿ ನಡೆಯುತ್ತಿರೆ ದಿಗ್ವಿಜಯಕ್ಕೆ ಮುಂದು ಮುಂ | 
ದನೆ ಮಧು ಬಂದು ಮಚ್ಚಳಾದು ಕೂಡೆ ವಿನಿರ್ಮಿಸಿದೋಳಿವೀಡು ನಂ || 
ದನಚಯ ಮಲ್ಲಿ ರಾಜಿಪುವು ಬಳ್ಳಿಗವುಂಗಿನ ತಟ್ಟಿ ಬಳ್ಳಿಮಾ | 
ನಿನ ಮನೆ ಬಳ್ಳಿ ಮಲ್ಲಿಗೆಯ ಮಂಡಪಮೆಂಬಿನಿತುಂ ಬಸಂತದಜೋಳ್‌ | ೧೩೦ | 


156 ಶಾಂತಿಪುರಾಣಂ. 








ವ| ಎಂಬಿನ ಮೊಪ್ಪುಗುಂ ಮತ್ತಂ ಕೆಲವೆಡೆಯೊಳ್‌:-- 


ಕಂ] ಆಯತ ಸಹಕಾರಲತಾ | 
ಜಾಯೆ ನವಾಶೋಕಯುವನ ನೆಡೆಗುಡದಡದಿ | 
ರ್ದಾಯಿರವೇಂ ಪೋಲ್ಲುಜೊ ಪುರು | 
ಸಾಯತಮಂ ಮಧುಪರೀತ ವನ ವಿತತಿಗಳೊಳ್‌ || ೧೩೧ || 
ವ ಅಂತು ಮಲ್ಲದೋರೊಂದೆಡೆಯೊಳ್‌ ಮಧುಮದಮುದಿತ ಕೋಕಿಳಾಳೋಕನರಾಗರಕ್ತ 
ಗಳಾದಂತೆ:;.. 
ಉ| ಭ್ರಾಜಿತ ಧೂಮಮಾಳೆ ಮಧುಪಾವಳಿ ಕೇಸುರಿ ಕೆಂದಳಿರ್‌ ತದು | 
ವೀಜ ಮುದಗ್ರವಬ್ಬಯೆನೆ ಯಾತ್ರೆ ಯೊಳಂಗಜನಿಕ್ಷು ಚಾಪಮಂ | 
ಪೂಜಿಸಿ ಮಾನಕೇತನಮನರ್ಚಿಸಿ ವಾಜಿಯನಾಜಿಗಂದು ನೀ | 
ರಾಜಿಸಲೆಂದು ಪೊತ್ತಿಸಿದ ದೀಪಮೆಸಿಪ್ಪುವು ತಳ್ತಶೋಕೆಗಳ || ೧೩೨ | 
ವ| ಅಂತುಮಲ್ಲದೆಯುಂ: 


ಕಂ|| ಪೂಸಮಕರಂದದ ಮಾಂದದ | 
ರಸಕ್ಕೆ ವಂದಲರೂಳೆಅಗಿದಳಿ ರಚನೆಯ ಕ | 
ರ್ಷೆಸೆವಂತೆಸೆವಿನ ಮೇಂ ಸೊಗ | 
ಯಿಸಿದುದೊ ವನಯುವತಿ ವದನ ತಿಲಕಂ ತಿಲಕಂ | ೧೩೩ || 


ವ| ಅದಲ್ಲದೆಯುಂ: 


ಮ|| ಪಿಕನಾದಂ ಕಳನಾದಮಂ ಪರಿಪತನ್ಮಾಲಾಶುಕಂ ಸಚ್ಚೆಯಂ | 
ಶುಕಮಂ ತಳ್ತಲರ್ಜೋಲೆ ಪೋಲೆ ಸಖಿಯಂ ಮೆಯ್ತಿಟ್ಟು ಕೆಯ್ವಿಟ್ಟಶೋ | 
ಕೆ ಕರಂ ಪೋಲ್ತುದು ಮಿಂದು ನಿಂದು ಮುಡಿಯಂ ಬಿಟ್ಟಾಆಕಸುತ್ತಿರ್ದ ಕಾ | 
ಮುಕಿಯಂ ಕಾಂತತಮಾಳಕಾಂತನಿದಿರೊಳ್‌ ಮೆಯ್ವೆತ್ತ ಸೌಂದರ್ಯದಿಂ || ೧೩೪ | 


ಕಂ ಮೃಗನಯನೆಯರೂಜಿಯೆಯು ಮಾ | 
ಕೆಗಳುದ್ಯನ್ಮದನ ಮದ್ಯಮಂ ಮುಕ್ಕುಳಿಸಿ || 
ರ್ಮಗುಳೆಯು ಮಶೋಕೆವಕುಳದ | 
ಮುಗುಳಲರ್ವುವು ರಮಣವದನ ಮಲವ್ವಂತೆತ್ತಂ | ೧೩೫ || 


ವ॥ ಎನಿಸಿದ ಮಧುಸಮಯಜೊಳುದ್ಯಾನನಂದನ ಪುರೋಪವನಕಿಸಲಯಕುಸುಮಫಲ ಭರ 
ವಿನಮ್ರಕಮ್ರಾಮ್ರವನಲಕ್ಷ್ಮ್ಮಿ ಯಲ್ಲದೆ ಬೇಅಕಿಯುಂ: 
ಚ| ಅಳಿವೃತಮಪ್ಪ ಕೊಂಬಳಿಯೆ ಸೆಂಬುಳಿಗೋಲ್‌ ವಸನಂ ಮಿಸುರ್ಪ ಕೆಂ | 
ದಳಿ ರತಿಪಕ್ವಬಂಧುರಫಲಂ ಸತಿ ಮುಟ್ಟದ ಪೊನ್ನ ಬಟ್ಟ ಲ | 
ಗ್ಗಳದ ವನ್ನೈಕದೇಶವಸನಂ ತೊಲಗಿರ್ಪಿರವಾಗೆ ಮುಟ್ಟಲಿ | 
ರ್ದೆಳೆಯಳನೇನರಣ್ಯಸಹಕಾರಲತಾಂಗನೆ ಪೋಲ್ತು ನಿಲ್ಪಳೋ | ೧೩೬ | 


ಸಪ್ತ ಮಾತ್ಚಾಸಂ. 15? 
ವ|| ಮತ್ತಮಿಂತನಿತ್ತುಮತಿಕತಿಷಯವಿಳಸಿತಮೆನಿಸಿದ ಮಧುಪ್ರಪಂಚದೊಳ್‌:-- 
ಮ|| ಪರಿರಾಜತ್ಸಹಕಾರಸಾಂದ್ರರಸಮುಂ ಸಪ್ತಚ್ಚದೋದ್ಧ ಧಿ ಬಂ | 

ಧುರ ನಿರ್ಯಾಸಮು ಮಾಸ್ರವತ್ಸರಳಸಾರಾಸಾರಮುಂ ಹೇಮತಾ | 
ಮರಸಾಂಭ8ಕಣಮುಂ ನಿವರ್ತನೆ ವರಂ ತಾನಾಮದಂ ಸೀಧುಸೀ | 
ಕರಮಾದುಗ್ರವಸಂತದಂತಿ ಬೆಣಅಾತ್ತೊಲ್ಬಿ ರ್ದಗರ್ಲಿರ್ಹೀರಂ | ೧೩೭ | 
ವ| ಮತ್ತಂ ವನಾಂತರಂಗಳೊಳ್‌:-- 
ಕಂ|| ಭಂಗಿಯೊಳಶೋಕಲತೆಯೆಂ | 
ಬಂಗನೆ ತರತರದಿ ನಡರ್ದು ಮಲಯಜಮಂ ಬ || 
ಲ್ಲಂಗೆ ಲತಾವೇಷ್ಟಿ ತಕಾ | 
ಲಿಂಗನಮನನಂಗಮತಮನೇನಜಣಃಫಪಿದಳೋ || ೧೩೮ | 
ವ|ಮತ್ತಮದಲ ಸಮಿಾಪದೊಳ್‌ ಬೀತು ಪಸುರೇಜಾರ್ದ:-- 
ಕಂ|| ಕುಂದಲತೆ ಪುಷ್ಪಮಂ ನಿ | 
ಪ್ಪಂದಿತೆ ಸೊಗಯಿಸಳೆ ಮಧುಪನಿಕರಕ್ಕೆ ಜರ | 
ತ್ಸುಂದರಿ ಸೊಗಯಿಸುಗುಮೆ ವಿಟ | 
ಸಂದೋಹಕ್ಕೆನಿತು ನಯಮನಳವಡಿಸಿದೊಡಂ | ೧೩೯ | 


ವ॥ ಅದಕ್ಕ ನತಿದೂರದೊಳ್‌: 
ಕಂ ಕುಸುಮಾಯುಧ ನೃಸನೆಟ್ತರೆ | 
ಬಸಂತಕಂ ಪೊನ್ನ ಪೂಗಳಿಂದಿರದಡಿಯ || 
೯ಸಿದನೆನೆ ಕೊಸಗುಗಳ್‌ ಸೊಗ | 
ಯಸಿದುವು ಕಣ್ಣಂ ಮನಕ್ಕ ಮಂದಿನ ದಿವಸಂ | ೧೪೦ || 
ವ ಅದಲ್ಲದೆಯುಂ ತದುಷಕಂಠದೊಳ್‌: -.. 
ಕಂ] ಅಳವಳವಿಗಳೆದ ನವಪರಿ | 
ಮಳಕ್ಕೆ ಗೆಂಟಾಗಿ ಮದನಮಂಗಳದೀಪಂ | 
ಗಳಿವೆಂದು ಪೂತ ಸಂಪಗೆ | 
ಗಳೊಳೆಳಸದೆ ಮೊಜಕಿದು ತಿರಿವುವಳಿಗಳ ಬಳಗಂ | ೧೪೧ || 





ವ! ಮತ್ತಮಸರಿಮಿತ ಪರಿಮಳಾತಿಶಯಿತ ಸರ್ವರ್ತುಸಂಭವ ಪ್ರಸವಪ್ರಸರಕ್ಕೆ ಲತಾಂತಾಧಿ 
ರಾಜ ಮಲ್ಲಿಕಾವಿದಲನ್ಮುಕುಳನಿಕರದುಗುಳ್ತ ಪೊಸಗಂಪು ದೆಸೆದೆಸೆಗೆ ಪಸರಿಸಿ ಮಗಮಗಿಸೆ ಕಂಪಿನ 
ಕಣಿಯೆಫಿಸಿದುದ್ಯಾನೈ ಕಡೇಶದೊಳ್‌ ಸೊಗಯಿಸೆ: - 

ಚಂ|| ಕುಸುಮಕುಳಕ್ಕೆ ನಿನ್ನರಸೆ ನಿನ್ನ ವಿಳಾಸಮೆ ನಿನ್ನ ಜಿಲೆ ನಿ | 

ನ್ನೈಸಕಮೆ ನಿನ್ನಸಲ್ಲೆ ಮಧುಲಕ್ಷ್ಮಿ ಯೊಳಾ ಮಳಯಾನಿಳೇಂದುಗಳ | 
ಪೊಸೆಯಿಸೆ ನಿನ್ನಸೌರಭಮನೆಂದಭಿಸೇಕಪುರಸ್ಸರಂ ಸ್ಮರಂ | 
ನಸುಬಿರಿದಿರ್ದ ಮಲ್ಲಿಗೆಗೆ ಕಟ್ಟಿದ ನಂಕದ ರಾಜ್ಯಪಟ್ಟಮಂ | ೧೪೨ || 


188 ಶಾಂತಿಪುರಾಣ೫ಂ, 





ವ|| ಅದಲ್ಲದೆಯುಂ:-- 








ಚಂ|| ಪುದಿದೆಳಗಾಯ” ಬಸಂತದ ಮೊದಲ್‌ ನೆರೆದೊಪ್ಪುವ ದೋರೆಗಾಯ” ಬಸಂ | 
ತದ ನಡು ಪಣ್‌ ಬಸಂತದ ಸೆರಂಗೆನೆ ತನ್ಮಯಮಪ್ಪಿನಂ ಬಸಂ | 
ತದ ನಿಮಿರ್ದಾದಿ ಮಧ್ಯ ಮವಸಾನ ಮೊಡಂಬಡೆ ತನ್ನೊಳಂ ಬಸಂ | 
ತದೊ [ಳಮಿಡೇಂ] ಬಸಂತದ ದಗುಂತಿಗೆ ಬಾಟಕ್ಕೊದಲಾಯ್ತೊ ಮಾಮರಂ | ೧೪೩ || 


ವ॥ ಆ ಪೂತಚೂತಂ ಮೊದಲಾಗೆ ಬಸಂತರಾಜನ ಕೋಶಸಾರಸರ್ವಸ್ವಮುಂ, ಕಯ್ವಿಡಿಯುಂ 
ನಿಕ್ಷೇಷಮುಂ ಆದ ಸಮಸ್ತಾ ತ್ರ ತ್ತ ರವನಸ್ಪೆ ತಿಪರಿಚ್ಛ ದಾಯಮಾನಪಲ್ಲವೋಪಲಾಸಿತ ಗುಚ್ಛಾ 
ಚ್ಛಾದನಬಾಲಸಟಾಳುಸಮಾಟೋಪಾಳವಿವಿಧವಿಳಸನನತಿವಿತರಣಮಂದಮಾರುತಾಂದೋಳಿತಲತಾಂ 
ದೋಳಾರೂಢಕೇಳಿಕೀರಕೇಳಿಪಿಕಾಳಿಕೇಳಿಸಮ್ಮ ದಾಳಿಕುಳಾಂಜೋಳಾರಾವಾವಿರ್ಭೂತವಸಂತೋತ್ಸವಂ 
ಪೊಂಪುಟಃವೋಪುದುಂ ಮತ್ತಂ:-- 

ಕಂ|| ಇರುಳಿನ ವಿಯೋಗದು8ಖದೊ | 
ಳಿರೆ ಸೆತ್ತಂತಿರ್ಪ ಜಕ್ಕವಕ್ಕಿಗೆ ಮನದೊರ್‌ || 
ಕರುಣಿಸಿ ಕುಂದುವ ತೆಅದಿಂ | 
ದಿರುಳ್‌ ಕರಂ ಕೆಜಳಿಯವಾದುವಂದಿನ ದಿನಡೊಳ್‌ || ೧೪೪ || 


ವ|| ಮತ್ತಮಾಮಧುಸಮಯಜೊಳ್‌:- 


ಕಂ|| ಕೊಸಗಿನ ತುಜುಂಬು ಮುಳ್ಳಿನ | 
ವಸನಂ ಕುಂಕುಮನವಾಂಗರಾಗಂ ಪರಿರಂ || 
ಜಿಸೆ ರಾಗದಿಂದ ಮುತ್ತಾ | 
ದಿಸಿದನಜಂ ಭುವನಜನಮನೆನಿಸಿದುದು ಜನಂ || ೧೪೫ || 


ಇನನರ್ಥಲೋಭದಿಂ ಧನ | 

ದನ ಜಿಸೆಗೆ ಮಹೋಷ್ಠಕಿರಣ ನೆಯ್ದರ್ಪಿನೆಗಂ || 
ಘನಜಳಧಿವೇಳಿ ಯಿಚ್ಛಿಯ | 

ತನಿಗಣ್ಣು ವೊಲೊಯ್ಯನೊಯ್ಯನುಡುಗಿದುದು ಹಿಮಂ || ೧೪೬ | 


ನನೆಗಣಿ ಕಣೆ ತನುರಹಿತಂ | 
ಮನೋಜನುಂತುಂ ಬಸಂತಬಲದಿಂ ಗೆಲ್ಪಂ | 
ತನಗಂ ಹಿರಿಯರ ನಚಲಿತ | 


ಮನಸ್ಕರಂ ಮಿತ್ರಬಲದಿ ನಾಗದುದುಂಟೀ || ೧೪೭ || 
ವ॥ ಇಂತು: 


ಸಪ್ತ ಮಾಶ್ಚಾಸಂ. 159 








ಮ|| ಸಕಳೋರ್ವೀಧರನಂದನಾವಳಿಗಳಂ ಮೆಯ್ದಿಟ್ಟು ಕೆಯ್ದಿಟ್ಟು ಸೈ | 
ನಿಕರಪ್ಪನ್ಯಭ್ಛೃತಾಳಿ ಕೀರಸುಭಟರ್‌ ಕಯ್ಕೊಳ್ವಿ ನಂ ತದ್ವಸಂ | 
ತಕ ನೆಬ್ರರ್ಪುದು ಮುರ್ವರಾಸ್ಯತಿಲಕಂ ವಜ್ರಾಯುಧಂ ಬೇಗಮು | 
ತ್ಸುಕನಾದಂ ವನಕೇಳಿಲೀಲೆಗನಘಂ ಸೌಜನ್ಯಕಂದಾಂಕುರಂ | ೧೪೮ || 
ಗದ್ಯ 
ಇದು 
ಜಿನೇಂದ್ರ ಚರಣ ಸರಸೀರುಹೆ ಶಿಲೀಮುಖಾಯಮಾನ 
(ಶಠ್ರೀಮುದುಭಯುಕನಿ ಚಕ್ರನರ್ತಿ 


ನಿರ್ವರ್ತಿತಮುಂ 


ಅನ್ಮುನಭಕ್ತಾಭಿಧಾನ ನಿದ್ಯಾನಿದಾನ ಮಲ್ಲಸಾರ್ಯ 
ತದನುಜಾತಾಭಿಜಾತ ಸಾರಸ್ವತ 
ಪುನ್ನಮಾರ್ಯ ಕಾರಿತಮು ಮಸ್ಪ 


ಪುರಾಣಚೂಡಾಮಣಿಯೊಳ್‌ 
ಸಪ್ತ ಮಾಶ್ಚಾಸಂ, 





| ಈ 
ಶಾಂತಿಪುರಾಣಂ. 





ಅಷ್ಟಮಾ ಶ್ವಾಸಂ. 


ಕಂ ಶ್ರೀಮಜ್ಜ ನಶಾಸನಚೂ | 
ಡಾಮಣಿ ವಿಭು ನಿಬುಧವನಜವನಕಳೆಹಂಸಂ | 
ಭೂಮಂಡಳಪತಿ ಬುಧಚಿಂ | 
ಶಾಮಣಿ ಜಿನಚೆಂದ್ರನಿರೆ ಸಭಾಮಂಡಳದೊಳ್‌ || ೧॥ 
ಜನಿತನೃಪಾನಂದಂ ನಂ | 
ದನವನಿಗಂ ಬಂದು ಬಿನ್ನಸಂ ಗೆಯ್ಯೆ ಮನೋ | 
ಜನೊಳೆಕ್ಕತುಳಕೆ ಬರ್ಪಂ | 
ತನಂತರಂ ನಂದನಕ್ಕೆ ವಿಭು ಜಿನಚಂದ್ರಂ || ೨॥ 
ವ|॥ ಬಂದು ಸೌಜನ್ಯಕಂದಾಂಕುರಂ ಪುರಂದರಲೀಲೆಯಿಂ ದೇವರ ಮಹೋದ್ಯಾನಮನೆಯ್ದಿ 
ಮದಗಜಮನಿಟಾದು ಲಕ್ಷ್ಮೀಪತಿ ಮಹಾದೇವಿ ಮೊದಲಾಗಯ್ದೂರ್ವರರಸಿಯರ್ವೆರಸು ಬರ್ಪ ಯುವ 
ರಾಜನಂ;-- 
ಕಂ|| ನಂದನವನಪವನಂ ಬಲ: | 
ನಂದೊಡಗೊಂಡೊಯ್ದು ಪುಗಿಸೆ ಬನಮಂ ಪುಗಲೆಂ | 
ಜೊಂದನ್ಯಭೃತಕ್ಕಾಣತಿ | 
ವಂದಂತಾಯ್ತತನು ಬೆಸಸೆ ಕುಸುಮಾನೋದಂ || ೩ || 
ವ|| ಅಂತು ಬಂದ ವನಕುಸುಮಸರಿಮಳಮಿಳದಳಿಕುಳೆಕಾಕಳೀ ಕಳಿತಕೋಮಳಕಳಕಾವಿಳಸಿತ 
ಕರ್ಣಪೂರನು ದ್ಯಾನಪಾಲಕನಿರ್ದಿಷ್ಟಮಾರ್ಗಂ ಬಂದು ತದ್ವನಮಧ್ಯದ:- 
ಚಂ|| ಸೊಸತಲರ್ದಂಬುಜಾಕರದ ತಣ್ಣು ೪ ಲೊಳ್‌ ತನಗೇಲಲಿಕ್ಕೆ ರಾ | 
ಜಿಸುವ ನವಾಮ್ರ ಸಲ್ಲವಸುಖಾಸನಜೊಳ್‌ ಸಖಮಿರ್ದೆ ನೆಮ್ಮಿ ನಿ 
ರ್ಮಿಸಿದಲರೊಂದು ಬೊಂದರಿಗೆಯೊಳ್‌ ಕನಕಾಂಬುಜಪಾದಹೀಠದೊಳ್‌ | 
ನಿಸದಮೆ ನೀಡಿ ಕಾಲನಿಡೆ ರಾಜಕುಮಾರನದೊಂದು ದೇಸೆಯಿಂ | ೪ | 
ಕಂ ಇರೆ ಲಕ್ಷ್ಮೀಮತಿಮೊದಲಾ | 
ಗಿರ ತನ್ನಿರ್ಕೆಲಯೊಳಬ್ಬದಿಳೆಯೆಲೆಗಳ ಬಿ | 
ತ್ತರಿಗಳೊಳರಸಿಯರ್‌ ನೆ | 
ಮ್ಮಿ ರಾಗದಿಂ ಕನಕರಜತಸಿಕತಿಳತಳದೊಳ್‌ || ೫ || 
ವ।| ಅಂತು ಕುಮಾರೋದಾರಪರಿವಾರಸರಂಸರೆಯುಮತಃಪುರಚೇ ಟಕಾಗೃ ಹಜೇ ಟಕಾನಿಕರಮು 
ಮವರೋಧವಧೂಪರಿಚಾರಿಕಾನಿಚಯಮುಂ ಕಿಕ್ಕಿರಿಗಿಅಾದಿರ:. 


ಅಸ್ಪ,ಮಾಶ್ಚಾಸಂ. 161 





ಕಂಭ ಅವಿವಿಧಕಳಕಳಕ್ಕೆ ವ | 
ನಾವಳಿಯಿಂ ಪಾಅಾ ಮೊಣಕಿವ ಮಧುಪಶ್ರೇಣೀ || 
ರಾವದ ಫೋಷಣೆ ಕಳೆದುದಿ | 
ಳಾವಲ್ಲಭಸುತನ ಪಡೆಯ ಮಥನಶ್ರೀಯಂ | ೬| 


ವ॥| ಅಲ್ಲಿಂ ಬಬಾಯಂ; 


ಕಂ|| ವನದೇವತೆಗಳ್‌ ನೃಪನಂ | 
ದನಂಗೆ ಸೇಸೆಗಳ ನಾಗಳಿಕ್ಕುವವೋಲ್‌ ನೂ || 
ತನಲತಿಕೆಗಳಿಂದಲ್ಲೊ | 
ಕ್ಕು ನಿಂದ ಕುಸುಮೋತ್ಕ್ಯರಂ ಕರಂ ಸೊಗಯಿಸುಗುಂ | ೭॥ 


ವ।| ಮತ್ತಿನಿಸಾನುಂ ಬೇಗದಿ ನಕಳಂಕಾಚಾರಸಾರನಪ್ಪ ವಜ್ರಾಯುಧಾಧಿಷ್ಮಿ ತಮಾದಮಾಧವೀ 
ಮಂಟಪದೊಳ್‌:-- 


ಚಂ ಮಧುಸಮಹೇಂದ್ರನೀಲ ಮತಿಮುಕ್ತ ಕಮೌಕ್ತಿಕ ಮುತ್ತವಾಳೆಸ | 
ನಿಧಿ ದಳನಿಸ್ಬುರನ್ಮರಕತಂ ಕಳಿಕಾಕುಳಿಶಂ ರುವನ್ಮಧೂ || 
ನ್ಮಧುರಮದೊಂದು ಭೂಪನಿಧಿರಾದಿದ ರ್ಮುತ್ತೆಯ ಕೊಂಬು ಪೋಲ್ಲುದಾ | 
ಮಧು ಮಧುಪರ್ಕಪೂರ್ವಕ ಮನರ್ಫಮನರ್ಫ್ಯಮನೆತ್ತುವಂದದಿಂ || ೮ | 


£ 
ವ॥ ಆ ಮಧ್ಯರ್ಕಸಮಯಸಮುತ್ಪನ್ನ ಲಕ್ಷ್ಮೀವಿಭವಾನುಭವಫಿರತಂ ವಿನೇಯನಿಕಾಯಾಂಬುಜ 


ಭಾನುವಪ್ಪ ಯುವರಾಜಂ ಕಿಅೌದು ಬೇಗಂ ಮದನಂ ಫಿಜಮಹೋತ್ಸವವಂಶವರ್ಧನಜೊಳಿರ್ಪಂತೊ 
ಡ್ಹೋಲಗಂಗೊಟ್ಟಿರ್ದು ವನಾವಳಲೋಕನಕುತೂಹೆಳಕುಳತಂ ಮಧ್ಯಂದಿನಸಮಯಸಂತಪ್ತ ತಹನ 
ಮಂಡಲಮಂ ನೋಡಿ ನಿಜಾಸನ್ನವತಿ” ವೃದ್ಧ ಕಂಚುಕಿನಿಕಾಯಕ್ಕಂ ನರ್ಮಸಚಿವಸಂದೋಹಕ್ಕಂ 
ಪೊಟ್ಟಂ ತೋಜಃ ನೋಡಿಮಿಾಗಳ್‌:...- 


ಮ॥ ತಿಮಿವಿಕ್ಷೋಭಿತದೀರ್ಥಿಕಾಂಬು ಕುದಿವಂತಾಯ್ತುಷ್ಣದಿಂ ನೃತ್ಯವಿ | 
ಭ)ಮಹೀನಂ ನವಿಲಾತಪತ್ರಸದೃ್ಭಶಂ ಮಾಡಿತ್ತು ಪಿಂಛಾಳಿಯಂ || 
ಶ್ರಮದಿಂ ಪೊರ್ದಿದುದಾಳವಾಳವತಿವೃ ಕ್ಷಚ್ಛಾಯೆಯಂ ಪುಲ್ಲೆ ನಿಂ | 
ಗಿ ಮದಸ್ತಾ ನದ ಭ್ರಂಗಿಶಂಕುಳಿವರಂ ಪೊಕ್ಕತ್ತು ಮತ್ತೇಭದಾ || ೯ | 

ವ ಎಂದು ಮಧ್ಯಾಹ್ಹೋಚಿತ ಭಗವದರ್ಹದ್ವಂದನಾವಸಾನದೊಳ್‌:-- 

ಮ|| ಅವತಂಸಂ ವಿದಳನ್ನಮೇರುಕುಸುಮಂ ಹಾರಂ ಮೃಣಾಳಂ ಮನೋ | 
ಭವರಾಗಂ ಪೊಳೆವಂಗರಾಗಮಳಿಥೀವೃಂದಸ್ವನಂ ಗೀತಮು || 
ಟ್ರ ವಿಚಿತ್ರಾಂಬರ ಮಬ್ಬಸೂತ್ರವಸನಂ ಬಿಲ್‌ ಪುನ್ರ” ಬಾಣಂ ನಿಜಾ | 
ಕ್ಷಿ ವನಕ್ರೀಡೆಗೆ ಪುಷ್ಪಸಾಯಕನಿಭಂ ತನ್ನಾಯಕಂ ನಿಲ್ವುದುಂ ll ೧೦ | 


ವ|| ಅಂತು ವನವಿಹಾರರಸಿಕನಪ್ಪುದುಮೊಡನೆ:- 
23 


162 ಶಾಂಕಿ ಪುರಾಣಂ. 





ಕಂ|| ಒಡನಾಡಿಗಳೆನಿಬರ್‌ ಕಿಲು | 
ವಡಿಗಾಲದ ಕೆಳೆಯರಿನಿಬರೊಡವರೆಯದ ತ | 
ನ್ಲೆಡೆಗಳೆನಿಬರ್‌ ಪಸಾಯಂ | 
ಬಡೆವರಸರ ಮಕ್ಕಳೆನಿಬರನಿಬರು ಮೆಲ್ಬರ್‌ | ೧೧ | 
ವ॥ ಅಂತು ದೀನಜನತಾಕಲ್ಪಾಂಥಿ,ಪನಪ್ಪ ವಜ್ರಾಯುಧನೊಲ್‌ ಸಹಸಾಂಸುಕ್ರಿಡಿತರಪ್ಪ 
ರಾಜಕುಮಾರರೆಲ್ಲರು ಮೊಡನೆ ವನಕ್ರೀಡಾಭಿಲಾಷದಿಂ ಬರೆ: 
ಕಂ|| ಕುಸುಮಾಯುಧನೆಸಕಮನೋ | 
ಡಿಸಿ ಬರೆ ವಜ್ರಾಯುಧಂ ವಧೂಥಿಕರಮದೇ || 
ಕೆಸೆದುದೊ ಬಿದಿ ಕುಡುಮಿಂಚಂ | 
ಮಸೆದಂತೊಡನೊಡನೆ ಬಂದಧೀಶನ ಮತದಿಂ | ೧೨ || 
ಅಂತು ವನಕ್ರೀಡೆಗೆ ವರೆ | 
ಕಂತುವೆ ವಜ್ರಾಯುಧಂಗೆ ಬೀಡಂ ಮಾಡಿ | 
ಟ್ವಂತೆ ಸೊಗಯಿಸಿದು ವುದ್ಯಾ | 
ನಾಂತರದೊಳ್‌ ಸಂತತಂ ವಸಂತಗೃಹಂಗಳ್‌ || ೧೨ || 
ಹಾಳಿನೀ ವೃತ್ತಂ) ತಳಿರ ತಳಿರ ಜೊಂಪಂ ಕೂಡೆ ಸೇಡಾಗಿರಲ್‌ ಕೆಯ" | 
ಕೂಳೆ ಕುಳಿರ್ನ್ವುನು ಬಂಬಲ್ಲಾ ವಣಂ ಮಾಗಿ ಬಂದ || 
ತ್ತೊಳಗುಟಂದೆನಿಕುಂ ಧಾರಾಗೃಹಂ ಚಂದ್ರಕಾಂತೋ | 
ಸಳಹೊಳೆ ಸಮೆದಿರ್ದಂತಾಲಿ ಕೋಡುತ್ತುಮಿರ್ಕುಂ | ೧೪ | 
ನ| ಅಂತವಅಕೊಳಗೊಂದನೊಂದನೆ ಮಚ್ಚಿ ನೋಡುತ್ತು ಮೊರ್ಮೆಗೊಮೆ”:-- 
ಮ|| ಅವಜಕೊಳ್‌ ವಿಶ್ರಮಿಸುತ್ತು ಮೆಯ್ದೆ ಬನಮಂ ನೋಡುತ್ತು ಮಾಡುತ್ತು ಮಿಂ | 
ತು ವನಕ್ರೀಡೆಯೊಳಿರ್ಪುದುಂ ಮುಗುಳ್ಗಳಿಂ ಪೂವಿಂ ನವಾಶೋಕನ | 
ಲ್ಲವದಿಂ ಕಾಯ್ದ ಳಿನಾದ ಪೂದುಡುಗೆಯಿಂ ಚೆಲ್ವಾದರಾ ಕಾಮನು | 
ತ್ಸವದಿಂ ತೆಲ್ಲಟದಂದ ಮಾಧವಪುರಶ್ರೀಲೀಲೆಯಂ ಬಾಲೆಯರ್‌ ॥೧೫ || 
ವ|| ಅವರೂಳಗೊರ್ವಳ್‌:--- 
ಕಂ| ಪೊಸಕೆಂದಳಿರ್ಗಳ ದಾಳಿಂ | 
ಬ ಸಾರಮಂ ಕಟ್ಟಿ ತನ್ನ ಬಣ್ಣ ದೊಳದು ರಂ | 
ಜಿಸೆ ದೂರ್ವಾಂಕುರರುಚಿ ಕ | 
ಣ್ಗೆಸೆದಳ್‌ ಸರಭಾಗಮಿಂಬನೀವುದು ಪಿಆಾದೇ ೧೬ | 
ವ|| ಮತ್ತಮೊರ್ವಳ್‌: 
ಕಂ|| ಪೊನ್ನೆಯ ಮುಗುಳೆಕ್ಕಾವಳಿ | 
ತನ್ನ ಕೊರಲ್ಲೆ ಸೆಯೆ ಮಧುಪರುಚಿ ಮದನವಶಾ || 
ತ್ಯುನ್ನತೆ ಪೂವಿನ ಪೊರಜೆಯೊ | 
ಳುನ್ನುನ್ನಂ ಸೊಗಯಿಪಂತೆ ಕಣ್ಣೆ ಸೆದಿರ್ದಳ್‌ | ೧೭ | 


ಅಷ್ಟಮಾಶ್ವಾಸಂ. 163 


ವ।। ಮತ್ತಮೊರ್ವಳ್‌: 


ಕಂ|| ಎಳಮಾವಿನ ಮಿಡಿಯೊಳ್‌ ಕೋ | 
ಮಳೆ ಸಮೆಯಿಸಿ ಪಚ್ಚಿ ಸಾರಮಂ ಕಟ್ಟ ಸಮು | 
ಜ್ಹ್ವಳಕನಶವರ್ಣೆ ಮಿಗೆ ಬಗೆ | 
ಗೊಳಿಸಿಳಳುದ್ಯಾನಕೇಳಿಲೀಲಾಕ್ಷಣದೊಳ್‌ ||೧ | 
ವ।। ಮತ್ತಮೊರ್ವಳ್‌:-- 
ಕಂ|| ಕನಕಾಂಬುಜನಾಳಂ ಸು | 
ತ್ರನಂಬುಜಂ ಕೀರ್ತಿಮುಖಮನನುಕರಿಸೆ ನಿತಂ || 
ಬಿಪಿ ಕೇಯೂರಂ ತನಗೊ | 
ಪ್ಲೆ ನಾಡೆ ಸೊಗಯಿಸಿದಳೊರ್ವಳಾವ್ಯತಿಕರಹೊಳ್‌ ||೧೯ | 
ವ॥|। ಪೆರದೊರ್ವಳ್‌:.. 
ಕಂ|| ಸುರಯಿಯ ಮುಗುಳ ಮುಗುಳ್‌ ಕಿಂ | 
ಕಿರಾತ ಕುಟ್ಮಳದ ನೂಪುರಲ್ನಿಸಹಕಾರಾಂ | 
ಕುರದ ಪೊಸಗೆಜ್ಜೆಯಿಂ ಹೋ | 
ಯಿರ ಯೆಂಬಿನ ಮೊಸ್ಸೆ ಮುದ್ದೊ ಡಂಬಡೆ ನಡೆದಳ" |೨೦ | 
ವ॥॥| ಮತ್ತೊರ್ವಳ್‌: 
ಕಂ|| ರಕ್ತಾಶೋಕಲತಾಂತದ | 
ಮುಕ್ತಕಮಂಜರಿಯ ಸೂಸಕಂ ತಿಲಕದ ಸ || 
ಮ್ಯಕ್ತಿಲಕಮಮಲಕಿ ತನಗನು | 
ರಕ್ತಂ ಮಾಡಿದಳನೇಕಕಾಮುಕ ಜನಮಂ (೨೧ || 
ವ॥ ಆಕೆಯಲ್ಲದೆ ಮತ್ತೊರ್ವಳ್‌: 
ಕಂ ಬರಗಲೆಯುಂ ಕೊಪ್ಪುಂ ನೂ | 
ಪುರಮುಂ ಲಂಬಳಮುಮಲ್ಲಿ ಮಲ್ಲಿಗೆಯ ಮುಗುಳ್‌ || 
ಬಿರಿಮುಗುಳೆಂಬಿವು ತನಗಾ | 
ಗಿರ ಜೀಸೆಯ ಮಾಸರಿಕ್ಕೆಯಂ ಪೊಸಯಿಸಿದಳ್‌ || ೨೨ | 
ವ॥ ಅಂತವರೋಧಪರಿಚಾರಿಕಾಚತುರವಿಳಾಸಿನೀಪ್ರತೀಯಮಾನಶೋಭಾವಿಭವನಕಳಂಕಾಚಾರ 
ಸಾರನಪ್ಪ ವಜ್ರಾಯುಧನೆರಡುಂ ಕೆಲಜೊಳೆಂ ಮದನನ ಮಸೆದ ನನೆಗಣೆಗೆಣೆಯಾಗಿ: 
ಕಂ) ದ್ವೇಷಂ ವಿರಹಿಗಳೊಳ್‌ ಪರಿ | 
ತೋಷಂ ಮಧುಮತದೊಳಾಗೆ ಬಂದರ್‌ ಕೆಲರುಂ | 
ಯೋಸಿಜ್ಯನ ಮಲರಂಬಿನ | 
ನೇಷಂ ಗೊಂಡಂತೆ ನೆಳಿದು ಪೂದುಡುಗೆಗಳಿಂ | ೨೩ 


164 ಶಾಂಕಿಪುರಾಣಂ. 


ವ॥ ಅಂತವರ್ವೆರಸು ದೀನಜನತಾಕಲ್ಪಾಂಥಿ ಸನಪ್ಪ ವಜ್ರಾಯುಧಂ ಕ್ಷೆಮಂಕರಮಹೀ 
ಪಾಲನ ಕಟ್ಟಿದ ಕಂಠಿಗಮೆತ್ತಿದಯ್ಯಗೊಡೆಗಂ ದಯೆಗೆಯ್ದ ಯುವರಾಜಲಕ್ಷ್ಮಿಗಂ ಪ್ರತಿಭದ್ಧಿನಿ 
ಯೆನಿಸಿದ ಮಧುಮಹೀಪಾಲನ ವಕುಲಮುಕುಲದ ಕಂಠಿಕೆಯುಮೆತ್ತಿದ ಪೊಂಗೇದಗೆಯ ಸವಡಿ 
ಗೊಡೆಯು ಮತುಚ್ಛ ಸರಿಚ್ಛದಮಾಧವೀಲಕ್ಷ್ಮಿಯುಂ ತನಗಮಜಃ ಪಿರಿದು ಪೊಟ್ಟಂ ವನಪ್ರಚಾರದೊ 
ಳಲಸಿದ ನದೀಚರನಪ್ಪ ಯೂಥಪತಿಯಂತೆ ವನವಿಹಾರದೊಳಲಸಿ ಬಂದು ಕಾವಣಮಂ ಪುಗೆ:-- 


ಕಂ ನೆಅಿಯೆ ಸಟಿಚ್ಛರಹೊದನಿದ | 
ಸೆಅಂಗಿನೊಳ್‌ ತಂದು ತೀನಿ ಸವನಂ ಹಿಮಮಂ | 
ಸೆಅಕಿಯಿಟ್ಟ ಂತಿರೆ ಮೊಗದೊಳ್‌ | 
ತುಜುಗಿದ ಕಿಲುಬೆಮರದೇಂ ಮನಂಗೊಳಿಸಿದುದೋ || ೨೪ || 


ವ॥ ಅಂತು ವನವಿಹಾರಪರಿಶ್ರಮಂ ಪೋಗೆ ಮೂಜುಜಾವಂ ಪೋದುದೆಂದು ಗಟಾಗೆಯ 
ಭಟ್ಟಂ ಬಿನ್ನಸಂಗೆಯ್ತುದುಂ:-- ನ 


ಮ| ಯುವರಾಜಂ ಯುವರಾಜಪುತ್ರಿಯುವತೀಶ್ರೀ ತನ್ನವಾನಂಗವೈ | 
ಭವಮುಂ ರಾಜಿತ ರಾಜಪುತ್ರಮಹಿಮಾವಷ್ಟಂಭಮುಂ ನೋಡಲೊ || 
ಪ್ಪುವಿನಂ ವಾರಿವಿಹಾರಕೇಳಿಗಿರದಾ ವಜ್ರಾಯುಧಂ ಬಂದನಂ | 
ದವಗಾಜಕ್ಕೆ ಸಯೂಥಮಿಂದ್ರವನದಿಂ ದೈರಾವತಂ ಬರ್ಹನೋಲ” || ೨» | 


ಕಂ|| ನಫಿತೆಯರಾರಾಜಕುಮಾ | 
ರನನುಯ್ದರ್‌ ದೀರ್ಫಿಕಾಂಬುಕೇಳಿಗೆ ಪಿಡಿಗಳ | 
ವನಕರಿಯ ನುಯ್ವವೋಲ್‌ ನೂ | 
ಶನ ಪುಷ್ಕರಹಸ್ತೆಯರ್‌ ಮುನೋಹರಗತಿಗಳ್‌ | ೨೬ | 
ಒಡವುಗುವರಸಿಯರ ನೆಟಲ್‌ | 
ಬೆಡಂಗುವೆತ್ತಿರ್ದುವೊಲಿದು ಜಲದೇವತೆಗಳ | 
ತಡೆಯದಿದಿರ್ವಂದು ನೃಷನೊಡ | 
ನೊಡನಿ ಸರೋವರಮನೊಸೆದು ಪುಗುವಂತಾಗಳ್‌ | ೨೭ | 
ವ|| ಮತ್ತಮನುಪಮಲಾವಣ್ಯರೂಪಸೌಂದರ್ಯವಿಭ್ರಮ ಭ್ರಾಜಿತಾನೇಕಾವರೋಧಂ ಸಮಾಧಿ 
ವಿರೋಧಾನಿಧಿಯಿಂ ದೀರ್ಥಕಾಪ್ರಿಯದರ್ಶನೆಯೆಂಬನ್ವರ್ಥನಾಮಮಂ ತಾಳ್ಗಿ: 
ಚಂ॥ ಪುಗೆ ಕೊಳನಂ ಲತಾಲಲಿತೆಯರ್‌ ಜಘನಸ್ಥಳಮೊತ್ತೆ ಮೇರೆಯಂ | 
ಮಿಗುವುದಭಾರ ಮಾಕೆಗಳ ಪೀವರತುಂಗ ಫಿತಂಬಬಿಂಬ ಹೊಂ | 
ದಗಲದ ವೃದ್ಧಿ ಪೆರ್ಚೆ ನೆಲೆವೆರ್ಚಿದುದೀಕೊಳನೆಂಬುದೆಂದು ಭಿ | 
ತ್ತಿಗೆ ನೆಲೆಯಾದುದಂದು ಜಿನಚಂದ್ರನ ವಾರಿವಿಹಾರಲೀಲೆಯಿಂ || ೨೮ || 


ವ|| ಅಂತು ತನ್ನೋರೆಗಳ್ವರಸು ದುಢುಮ್ಮಿ ಆದೋಲಾಡುವಲ್ಲ:- 


ಅಷ್ಟಮಾಶ್ಚಾಸಂ. 105 





ಚಂ|| ಅಡರಿ ಕವಲ್ರುದೊಂದೆಗೆ ಮೃಗೋದ್ಬ ವದಿಂ ಬೆಳರ್ವಟ್ಟು ನಿಂದುದೊಂ | 
ಜೆಡಿ ಮಲಯೋದ್ಧ ವಪ್ರಸರದಿ: ಕದಡಿಂ ಕಡುಕೆಂಕಮಾದುಜೊಂ | 
ದೆಡೆ ನವಕುಂಕುಮ ದ್ರವದಿ ನರ್ವಿಪ ಕರ್ನಿನದಿರ್ಪನಾಳ್ದು ಜೊಂ | 
ಜಿಡೆ ಸಂಮಿಶ್ರಿತಾರ್ರ್ರ ಮಹಿಷೀರಸದಿಂ ಸರಸೀ ವಿಭಾಗಡೊಳ್‌ || ೨೯ || 
ವ|| ಅಂತು ನಾನಾನಿಧವರ್ಣಜಳೌಘತರತ್ತರಂಗಭಂಗುರಸರಸೀಮಧ್ಯ ದೊಳ್‌"ಮಾನಸಸರೋ 
ವರದೊಳೋಲಾಡುವಗಗನಚರಸುಂದರಿಯರಂತೆ ಸೌಜನ್ಯಕಂದಾಂಕುರನಪ್ಪ ವಜ್ರಾಯುಧನರಸಿಯರ್‌ 
ತಮ್ಮರವಮೆ ರವಮಾಗೆ ಜಲಕ್ರೀಡೆಯ ನಾಡುವಾಗಳ್‌: 
ಕಂ|| ಸರಸಿಜದ ಸೌರಭಂ ಮುಖ | 

ರಸಿಜ ಸೌರಭಕೆ ಸದ್ಮಶೋಭಿ ಮುಖಾಬ್ಜ | 

ರಶೋಭಗೆ ಸೋಲ್ಲುದು ಗೆ | 

ರೆಂಬವೋಲ್‌ ಮೊಖಕಿದು ವೊಡನೆ ಮಧುಪಕುಳಂಗಳ್‌ || ೩೦ || 

ವ॥ ಅಂತು ಕುಟಳನೀಳಕುಂತಳಕಳಾಪೆಯರ ಚತುರಭಾವಕ್ಕೆ ತಾಮುಂ ಸೋಲ್ತು ಗಜಾಸೊಂಕ 
ದೋಡುವಂತೆ ಮೊಆಕಿದು ಪಾಜುವ ಶಿಳೀಮುಖಂಗಳನಂಗನ ಬಿಲ್ವಡೆಗೆ ಸಡಲ್ವಡುವ ವಿಯೋಗಿಗಳ 
ಪಾಜುವ ಶಿಳೀಮುಖಂಗಳನೆ ಪೋಲೊನ್ಬ:-- 

ಮ॥ ಸ್ತ ರವವತ್ಸ್ಪೋತ8ಪಥೋತ್ತೋಯಮನಿಭಹಪತಿ ನಾಗಾಂಗನಾಂಗಂಗಳೊಳ್‌ ಸೂ | 
ಸುವವೋಲ್‌ ವಜ್ರಾಯುಧಂ ಜೀರ್ಕೊಳನಿಯಿನಮ್ಮ ತಸ್ಯಂದಿ ಸಂಧಾನಿಯಪ್ಪಂ || 
ಬುವನಾಗಳ್‌ ಪೋಗದೊತ್ತು ತ್ತರಸಿಯರತನುಶ್ಯಾಮಕಾಗ್ರಂಗಳೊಳ್‌ ಸ್ಟೇ | 
ಹೆವಶಾನಂಗಾಗ್ನಿಯಂ ನೀರ್ದಳಿದು ನದಿಪುವಂತಾದನಂಭೋದಲೀಲಂ || ೩೧ | 

ವ ಅಂತು ರಾಜಕುಮಾರನೆತ್ತಿದ ಜಲಯಂತ್ರಪಯೋಭಘಾತದಿಂದ ಮರಸಿಯರ ತೊಟ್ಟ 
ಪೂದುಡಿಗೆಗಳಲ್ಲಂ ಬಳಲ್ಲು ಕಬಲ್ಲು ಪುಣ್ಯಲಾವಣ್ಯನಿಳಾಸಿನೀಜನಕ್ಕೆ ಭೂಷಣಪರಂಪರ ದೊರಿಕೊಳ್ಳು 
ಮೆಂಬಂತೆ; - 

ಸ್ಫಧ್ವೀವೃತ್ತಂ/ ಸಳೀಲವಿಶದೋದಬಿಂದು ನವಹಾರಮಂ ತಮ್ಮುರ | 

ಸ್ಥಳಂಗಳೊಳುದಗ್ರಲೀಲೆ ಪೊಸಮುತ್ತಿನೆಕ್ಕಾ ವಳೀ | 
ನಿಳಾಸಮ ನಪೂರ್ವ ಮಂಬುಕಣರಾಜಿ ಕರ್ಣಾಂತಿಕೊ: | 
ಜ್ಞ್ವಲೇಕೃತ ವಸಂತಮಂಜರಿಯನೆಯ್ತೆ ಪೋಲ್ತಿರ್ಸಿಸಂ | ೩೨ | 

ಕಂ] ಜಗದಧಿಷನ ಕಣ್ಣೆ ಕರಂ | 

ಸೊಗಯಿಸಿವಂದಂತೆ ಸುಭಗಮಧುರಾಕೃತಿಗೊ | 

ಪ್ಪುಗು ಮಾವ ಸರಿಚ್ಛದಮುಂ | 

ಮೃ ಗಾಂಕಬಿಂಬಕ್ಕೆ ನಿಜಕಿದ ಕಜ ಸೊಸಯಿಪವೋಲ್‌ || ೩೩ | 

ಆ ರಮಣಿಯರೊಡನೊಸೆದ ಕು | 

ಮಾರನ ಮೇಗಂದು ಪೊನ್ನ ಜೀರ್ಕೊಳವಿಗಳಿಂ || 

ನೀರನಿರಡೊತ್ತಿದರ್‌ ಸಮ | 

ರಾರಂಭಮ ನಂಗಜಂಗೆ ಕಲಿಸುವ ತೆಅದಿಂ || ೩೪ || 


2. ೭ 


oC ಇಸ್‌ 


160 ಶಾಂತಿಪುರಾಣ೦. 


ವ|| ಅಂತುಮಲ್ಲದಿಯುಂ: 
ಕಂ] ಜಳಧಸಮಾಳೆ ಸುರೇಂದ್ರಾ | 
ಚಳದೊಳ್‌ ಕಜಕಿವಂತೆ ನೀರನೊತ್ತಿದುದಬಳಾ | 
ವಳ ವಜ್ರಾಯುಧವಕ್ಷ | 
ಸ್ಥಳದೊ೯ಳ್‌ ಮಲ್ಲಿಗೆಯ ಮಾಲೆ ಯೂಡಿದ ತೆಐದಿಂ || ೩೫ || 
ಅಂತಂತಃಪುರಕಾಂತಾ | 
ಸಂತತಿ ಲತಾಪ್ರತಾನಮಂ ಜಲಧರ ಧಾ | 
ರಾಂತಾಭಿಸೇಕದಿಂ ತಳಿ | 
ದಂ ತೋಂಟಗನಂತೆ ಸಂತತಂ ಯುವರಾಜಂ || ೩೬ | 


ವ ಅವರೂಳೊರ್ವ;;-. 
ಕಂ|| ವಸುಢೇಶನೊತ್ತಿದಂಬು | 
ಪ್ರಸನ್ನಥಾರೆಗೆ ಮೃಗಾಕ್ಷಿ ವದನಮನಿರದೊ | 
ಡ್ಡಿಸೆ ಧಾರಿ ಚಿಕುರದೊಳ್‌ ನಿಲೆ | 
ಪೊಸತಲದ ಸನಾಳಕಮಳ ಮೆನಿಸಿದುದು ಮೊಗಂ || ೩೭ ॥ 
ವ ಆಜಲದ್ವಂದ್ವ ಯುದ್ಧ ಮಲ್ಲದೆಯುಂ: 
ಚಂ ಲಲಿತಲತಾ ನಯ ತುಮುಳಕೇಳಿಯ ವಾರಿವಿಹಾರಡೊಳ್‌ ಸಳಂ | 
ಚಲೆವವನೀಶನಂದನನ ನಾಜದೆ ಮಾಣ್ಣಿ ಸದಾತ ನೊತ್ತಿದು | 
ಜ್ಜ್ವಲ[(ಜಲ]ಧಾರಿ ತಮ್ಮ ಮೊಗಮಂ ಕೊಳೆಗೊಂಡಿರದೊಡ್ಡಿ ದರ್‌ ಸೊದ | 
ಟ್ಲಲರ್ಗಣೆ ಗೊಡ್ಡಿದಡ್ಡ ಣಮಿದೆಂಬಿನಮಬ್ಬವಿಚಿತ್ರಪತ್ರಮಂ || ೩೮ | 
ವ।॥| ಅಂತವರ್‌ ಸೋಲ್ಲು ಕೋಟಭಟಂಗೆ ಸೋಲ್ತ ಭಟಕೋಟಯಂತೆ ಕೊಳದೊಂದು 
ಭಾಗಕ್ಕೆ ನೀರಿಲ್ಲಮಗುಂದಲೆವೋಗೆ ತೊಲಗಿ ಗಬಕಿಯಿಕ್ಕಿ ತೊಲಗಿದಂಕದಂತೆ ಪೆಅಮೆಟ್ಟಿ ನಿಲ್ರುದುಂ: 
ಕಂ|| ಜನಪತಿ ಖನತೀಸರ್ಪಂ | 
ಖನತಿ''ಯೆನಲ್‌ ತಕ್ಕ ಪಂಡಿತೋಕ್ತಿಗೆ ದೊರೆಯ || 
ನ್ಪಿ ನಮಾಡಲ್ಯ ಸ | 
ವಿತೆಯರಂ ಸನ್ನೆಗೆಯ್ದು ಕೊಳನಂ ಪಕ್ಕ. ol ೩೯ || 
ವ॥ ಪೊಕ್ಕು ಜಳಕ್ರೀಡಾವಿನೋದೈಕರಸರಸಿಕ ನಂತಃಪುರಜನಸಹಿತಂ ಮಗುಟ್ಟು ಮಾಡು 
ವಾಗಳ್‌:- 
ಚಂ|| ಬಿಳಿಯಲರ್ಗಣ್ಣೆ ಕೆಂಪನರುಣಾಧರಕೊಪ್ಪುವ ಬೆಳ್ಳ ನೆಯ್ದೆ ಪ | 
ಜ್ವಳಿಸುವ ದೇಹದೀಶ್ತಿಗೆ ಬೆಳರ್ತಿರವಂ ಪಡೆದುಂ ನಿಕಾಮಕೋ || 
ಮಳೆಯರುದಾತ್ತ ವೃತ್ತಿ ಕೆಡುಗುಂ ಜಳವಾಸದೊಳಂತು ಮೊಪ್ಪುವೊಂ | 
ದಳವಿ ನಿಸರ್ಗ ಮಾಕೆಗಳೊಳೊಪ್ಪುವ ತೇಜಮಜಿಂತು ಮೊಪ್ಪುಜೀ | ೪೦ | 


ವ ಎಂಬಿನಂ ಸೊಗಯಿಸುವನರೋಧವಧೂನಿವಹದೊಳ್‌: 


ಅಷ್ಟ್ರಮಾಶ್ಚಾಸಂ. 167 





ಚಂ|| ಬಯಸುವ ನಾಣ ಜಾಣನುಳಿದಂತೆ ದುಕೂಲದ ನಾಂದ ವಸ್ತ್ರತೋ | 
ಭೆಯೊಳಮರ್ದುಟ್ಟಳೋ ನಿರುತಮೇನುಡಳೋ ಬಗೆ ಪೋಗದೆಂಬ ಸೆಂ || 
ದೆಯದೆ ಜನಕ್ಕೆ ಪೋಲೆ ಬರೆಗುಂ ಬರೆಯಂ ದೊರೆನೆತ್ತ ಚೀರಘ | 
ಟ್ವಯುಮೆನೆ ಭಿತ್ತಿವೆತ್ತ ತೆಅನೊಪ್ಪಿ ದುದೊರ್ವಳಪೂರ್ವರೂಪೆಯಾ | ೪೧ | 
ವ॥ ಮತ್ತಮೊರ್ವಳ್‌: 
ಕಂ ಕೊಡಕೆಯುದಬಿಂದು ಕೊಪ್ಪಿನ | 
ಬೆಡಂಗನವಗಯ್ಸೆ ಕುಟಲ ಕೇಶಾವಳಿಯೋ | 
ಗಡಿಸದೆ ಸನಿಗಳ್‌ ನಿಲೆ ತಲೆ | 
ದುಡುಗೆಯ ಮುತ್ತಿ ನವೊಲೆಸೆಯೆ ಸತಿ ಸೂಗಯಿಸಿದಲ್‌ | ೪೨ | 
ವ ಮತ್ತಮೊರ್ವಲ್‌:- 
ಕಂ|| ತೋಳ ನಖವ್ರಣಕೆಅಗಿದು | 
ಬಾಳೆಗಳಂ ನೋಟಬ್ಬ ಬಾಳೆ ಕಣ್ಮೀನೆಂಬಾ | 
ಳೊಳಮ ನೊಡರಿಸೆ ಸಲೆ ನೃಪ | 
ಮಾಳೆಗೆ ಪಡೆದಳ್‌ ಮೃಗಾಕ್ಷಿ ಪರಿಸಂಭ್ರಮಮಂ || ೪೩ | 
ವ॥ ಆಕೆಯಲ್ಲದೆಯುಂ:- 
ಕಂ|| ಉರದಡಕಿಲ್ವುಣ್ಣಂ ಕರ್ದು | 
ಕಿರದಧರದ ಪುಣ್ಣೆ ವಾಯ್ದ ಮಾಂಗಗಿದು ತಳೋ | 
ದರಿ ದರಿಯನೆಯ್ಬು ನಿನಮಾ | 
ಸರೋವರಂ ಕದಡೆ ಬೆರ್ಚಿ ಬಿಸೆಜೆಸೆವರಿದಳ್‌ | ೪೪ || 
ವ॥ ಪೆಅಳೊರ್ವಳ್‌:- - 

ಮ ಸ್ರ|| ಅಲರ್ವಚ್ಚಂ ಸಚ್ಚಮುಂ ಪೊಚ್ಚಮುಮೆನಿಸದೆ ಮೆಯ್ವೆ ತ್ತೊಡಂಬಟ್ಟು ತನ್ನೊ೯್‌ | 
ವಿಲೆ ಹೇಮೋದ್ದಾ ಮಕುಂಭಂ ತಳಡೊಳಮರೆ ಮತ್ತೊಂದು ಕೈಕುಂಭಕಂಠ | 
ಸ್ಥಲದೊಳ್‌ ಚಿಲ್ವಾಗೆ ವಜ್ರಾಯುಧ ವಿಭುಗಭಿಸೇಕಕ್ಕೆ ತಕ್ಕಂದು ಬಂದು | 
ಜ್ಹ್ವಲೆ ಗಂಗಾದೇವಿ ಪೊಯ್ವಂತಿರಿ ನಿಮಳಜಲಕ್ಷೀರಮಂ ತಂದು ಪೂಯ್ತ ೪" || ೪೫ | 

ಕಂ|| ಅರಸಂ ಸುರಕರಿ ಕರನಿರ | 
ದೆ ರಾಗದಿಂ ಕನಕಕಳಶಜಳದಿಂದಾ ಸುಂ 
ದರಿಯಂ ಮಿಸಿಸಿದೊಡೆ ಸರೋ | 
ವರದೊಳ್‌ ಕರಿ ಮಿಸಿಸೆ ಮಾವ ಸಿರಿಯಂ ಪೋಲ್ತಳ್‌ || ೪೬ | 

ವ॥ ಮತ್ತಂ ತಿಮಿಕುಳಕ್ಷೋಭಿತ ಬಾಳಿಕಾನಿಕರಕ್ಕೆ ಬಲಾವೃತ್ತಿಧಾರೆನೆತ್ತಿರಿ ತಳಮಳಗಪ್ಪಿನಂ 
ಕದರ್ಥಿಸುವ ಬಾಳೆಮಾಂಗಳ ಕೋಳಾಹಳಕಳಕಳದಿಂ:- 

ಕಂ|| ನೀರೊಳಗಳ್ಳಿದ ನೆವದಿಂ | 
ದಾರೂಪನಿದಾನನಂ ಮೃಗಾಕ್ಷಿಯರಪ್ಪರ್‌ || 
ಸಾರೆ ಬಿಡುತಂದು ಕೂಡಲ್‌ | 
ನೀರಂತಿರೆ ಬೆರಸೆ ಮದನ ಜಲಮುಂ ಜಲಮಂ | ೪೭ | 


168 ಶಾಂತಿಪುರಾಣಂ 





ವ॥ ಅಂತು ಪುಷ್ಪಾಯುಧನ ಕೊಂದ ಕೊಳ್ಳೊಳನಂ ಸೋಲು ಪೂಗೊಳದೊಳ್‌ ಸೌಜನ್ಯ 
ಕಂದಾಂಕುರನುಮಪ್ಪ ವಜ್ರಾಯುಧಂ ಪ್ರಮತ್ತನು ಮೇಕರಸನುಮಾಗಿ ನೀಡುಂ ಪೊಟ್ಟು ಜಳ 
ಕ್ರೀಡಾನಿನೋದದೊಳಿರೆ: 

ಶಾ|| ಉದ್ದಾ ಮಾಯುತಚಂದ್ರ ಶಾಲಮುಸಮಾತೀತಂ ವಿಧುಸ್ಪರ್ಧಿ ವಿ | 

ದ್ಯುದ್ಧ ಂಷ್ಟ್ರಾಸುರಯಾನ್ಮಮಭ್ರ ಸಥದೊಳ್‌ ಸಾಲುತ್ತುಮಿರ್ದಲ್ಲಿ ಚಂ || 
ಚದ್ದಂಡಾಗ್ರ ಪತಾಕೆ ಮಾಣೆ ನಿನಗೆಂಬಂತೆತ್ತಮುಂ ಪೋಗದು | 
ದೃದ್ಹೈನ್ಯಂ ನಿಲೆ ತದ್ವಿರೋಧಿಗೆ ವಿಭಂಗಜ್ಞಾನ ಮಾಬೇಗದೋ್‌ || ೪೮ | 
ಕಂ| ಪುಟ್ಟ ಲೊಡಮಲಟ್‌ದು ಮೊದಲೊಳ್‌ | 
ಪುಟ್ಟಿದ ಭವಬದ್ಧವೈರದಿಂ ದಿತಿಸುತನ | 
ಣ್ಮುಟ್ಟಾಗೆ ಬಂದು ಕಡನಂ | 
ಕೊಟ್ಟರ್‌ ಕೊಳ್ತಂತೆ ನಾಗಫಾಶದಿ ನಾಗಲ್‌ | ೪೯ | 

ವ| ಊರುಂ ಮೂಳೆಯಂ ತಿಂಬಗುರು ಸಯಗರಿಯ ತನಿಗೊಂಬಂ ಬಳೆಗೊಯ್ಯಲ್‌ ಪೂೊಣ್ತು 
ತುದಿಯೊಳೋಡಿಪೋಪ ಭೀರುವಪ್ಪ ಪಣಿದಕಾರನಂತೆ ವಜ್ರಾಯುಧನ ದಿಕ್ಕರಿಕರಾಕಾರ ಬಾಹು 
ಸರಿಘಯುಗಳಮಂ ತಾಮರೆಯ ನೂಲೊಳಾನೆಗಟ್ಟುವಂತೆ ಕಟ್ಟ: 

ಕಂ॥ ಕೇಳೀ ಲೋಲನನುಮತರ | 
ಸಾಳಾಪನನಜ್‌ಯಲೀಯದಾಕೊಳನನನಂ | 
ಬಾಳಮತಿ ಪುರುಷರತ್ನದ | 
ಪೇಳಿಗೆಯಂ ಮುಚ್ಚುವಂತೆ ಮುಚ್ಚಿ ದನಗದಿಂ || ೫೦ || 


ವ॥ ಆಗರ್‌ ಕೊಳದೊಳಗೆ ಪುದಿದೊಗೆದ ತಮಮಂ ಕಂಡು ಬೆಗಡುಗೊಂಡು ನಡುಗುವ ವಲ್ಲಭ 
ಯರ ನಂಜಲಿ ಮಂಜಲಿಮೆಂದು ಸಂತೈಸಿ ತೊಡರಂ ಪೊಸೆದು ಸಲುವ ಮದಕರಿಯಂತೆ ಸೊಸೆದು 
ನೋಡಲೊಡಂ:-- 

ಕಂ ನೆಅಕಿದಿರೆ ಸಂಕಲೆವಂದದ | 
ತೆಅದಿಂ ಪೆಣೆದಿರ್ದ ನಾಗರಜ್ಜುಗಳೆಲ್ಲಂ | 
ಉಜಂಯಲಯೆ ಬಲದಕಂಡಂ | 
ಪಟವಂತಿರೆ ಪಜೀದು ಕೆದಜ ಬಿಟ್ಟುವು ಕೊಳದೊಳ್‌ || ೫೧ | 
ವ॥ ಅಂತು ನಾಗಪಾಶಮುಮನಶ್ರಮದೊಳ್‌ ಪಜಾದು ಬಲದಕೆಯ್ಯೊಳ್‌ ನಿಜಪ್ರಾಣವಲ್ಲಭಿ 
ಯರಂ ಪುದುಂ ಗೊಳಿಸಿ ವಾಮಹಸ್ತದೊಳ್‌ ನೂಂಕೆ:-- 
ಕಂ॥ ಗಿರಿ ಪಾಜಕ ಭಾಗಮಿಕ್ಕಿದ | 
ನಿರಿಗೆ ವೊಲಸುರೇಂದ್ರನಳ್ಳಿ ಬೆಳ್ಕುರ್ತಿರದಂ | 
ಬರದ ನಿಅಾಮುಗಿಲ ತೆರೆಗಳ | | 
ಪೊರೆಯೊಳಗಣ ನಿಜವಿಮಾನದೊಳಗಂ ಪೊಕ್ಕಂ || ೫೨ || 

ವ ಅಂತತಿವರ್ತಿಯುಂ ಮಹಾಸತ್ವಮೂರ್ತಿಯುಮಪ್ಪ ಸೌಜನ್ಯಕಂದಾಂಕುರನಪ್ಪ ವಜ್ರಾ 

ಯುಧನಿದಿರೊಳ್‌ ನಿಲಲಣ್ಮದಸುರನಸುರಕ್ಷಣಾರ್ಥಮೋಡುವುದುಂ: 


ಅಷ್ಟಮಾಶ್ವಾಸಂ. ೩00 


ಕಂ|| ವಿವಿಧಾನಕಂಗಳಿರದೆಸೆ | 
ದುವು ತುಂಬಿಗರಂಬಮರಲ ಸರಿಯೆಜಗಿದುದು || 
ತ್ಸವ ಮಾಗಳಾದುದಬಳಾ | 
ನಿವಹಕ್ಕೆ ಸಗಿದುದು ಮೆಲ್ಲಮೆಲ್ಲನೆ ಪವನಂ || ೫೩ || 
ಆ ನಾಗಪಾಶಮಂ ಜಗ | 
ತೀನಾಥಂ ಸೊಸೆಯೆ ಕಟ್ಟುಗಳ ಬಿಲ್ಬಾರೆ ಪೋ || 
ಲ್ರೇನೆಸೆದುದೊ ನೃಪಸುತನಸ | 
ದಾನದ ಶಾಸನಕೆ ಲೆಕ್ಕ ಮಿಟ್ಟಿ ಕ್ಕರಮಂ || ೫೪ | 


ವ॥ ಆಗಳಪಗತವಿಸಾದರು ಮುಪಗತಪ್ರಮೋದರು ಮಾದಂತಃಪುರಾನರೋಧಜನಂಗಳೆಲ್ಲಂ 
ತನ್ನ ಮೇಗಿಲ್ಲದ ಬಲ್ಲಾಳ್ತ ನಮುಮಂ ದೈವಬಲಮುಮಂ ಮೆಅಕಿದು:..- 


ಕಂ ಕಮಲಾಕರ ತಟಜೊಳ್‌ ವಿ | 
ಶ್ರಮಿಸೆ ಸಯೋರಾಶಿ ತಟದೊಳಾತನ ಕೀರ್ತಿ | 
ಪ್ರಮದೆ ಪಥಿಶ್ರಮದಿಂ ವಿ | 
ಶ್ರಮಿಸಿದಳೇಲಾಲವಂಗಲವಲೀ ವನದೊಳ್‌ || ೫೫ || 


ವ|| ತದನಂತರಂ:-- 


ಆಯತ ವಾಮಹೆಸ್ತ ತಳಲಕ್ಷಣವಜ್ರ[ನಿ]ಚೂರ್ಣಿತಾದ್ರಿ ವ | 
ಜ್ರಾಯುಧನೆಂಬ ದೊಡ್ಡಿವೆಸರಂ ಕೊಳದೊಳ್‌ ತನಗರ್ಥಪೋಷ ಮಾ || 
ಮ್ಹಾಯಮನೀಯೆ ಪೌರನಿಕರಂ ಪರಿವೇಷ್ಟಿಸೆ ವಂದಿಕೋಟ ಕ | 
ಟ್ಟಾಯಮನಿಟ್ಟಳಂ ಪೊಗಟಕಿ ತದ್ವನದಿಂ ತಳರ್ದಂ ನೃ ಪಾತ್ಮ ಜಂ | ೫೬ | 


ವ॥ ಅಂತು ದೀನಜನತಾಕಲ್ಪಾಂ೪) ಸಂ ವನದಿಂ ಪೊಜಮಡೆ ಪೋಬಲಾಯನೆ ಕಣ್ಣೊ ಲಂಗ 
ಲಾನಿನ ಮಲ್ಕಅಳುರ್ಕೆಯಿಂ ನಿಂದು ನೋಡಿ: 


ಕಂ ವನದೇವತೆಯರ ನಯನಮ | 
ನನುಕರಿಸುವುದಲ್ಲಿ ಬಳ್ಳಿ ಮಲ್ಲಿಗೆಯಲರೊಳ್‌ || 
ನನೆಯೊಳ್‌ ಮುಗುಳೊಳ್‌ ಪಾಯ್ದೊ | 
ಯ್ಯನೊಯ್ಯ ನತ್ತಿತ್ತ ಪೊಳೆವ ಮಧುಕರ ನಿಕರಂ | ೫೭ | 


ವ॥ ಅಂತುದ್ಯಾನಪ್ರತೋಳೀ ದ್ವಾರದಿಂ ಪೊಜಮಟ್ಟು ಸೌಜನ್ಯಕಂದಾಂಕುರಂ ರಾಳ'' 
ಮುಖನಪ್ಪುದುಂ:-- 
ಕಂ ತವದ ಬಸಂತದ ಸಿರಿ ಬರೆ | 
ಯುವರಾಜನ ಬೆನ್ನ ಸಿತ್ತ ತೀವಿದ ಚಿತ್ತೋ ! 
ದವ ನರಮನೆ ನೃಸಸುತರಿಂ | Me 
ಕವರ್ತೆ ವೋದಂತೆ ಬಿನ್ನನಾಯ್ದೆ ಎ 
22 ೨ನೆ | ೫ 


170 ಶಾಂತಿಪುರಾಣಂ. 


ಆಗಳ್‌ ವಜ್ರಾಯುಧನನು | 

ರಾಗನು ತನಗಂಗರಾಗಮಾದುದು ನಿರುತಂ || 
ಪೋಗೆನೆ ಗಗನದ ಪಡುವಣ | 
ಭಾಗದೊಳವಲಂಬಿಬಿಂಬನಾದಂ ದಿನಪಂ | ೫೯ | 

ವ॥ ಅಂತುಮಲ್ಲದೆ: 

ಮ॥ ಅಮಿತಾಬ್ನಾ ಕರಕೇಳಿಯೊಳ್‌ ನೃಪಸುತಂಗಾದೊಂದನಂಗೈಕವಿ | 
ಭ್ರ್ರಮಮೆನ್ನ್ನಂ ಕಳೆದತ್ತಿರುಳ್‌ ಸಫಲಮಕ್ಕಾನುಂ ಪ್ರತೀಚೀಸಮಾ || 
ಗಮಸಂತುಷ್ಟನೆ ನಸ್ಟೆ ನೆಂದು ದಿನಪಂ ರಕ್ತತ್ವದಿಂ ಪೋಗೆ ರಾ | 
ಗಮೆ ತತ್ಕುಂಕುಮರಾಗಮಾದುದಪರಾಲಂಕಾರವಿಸ್ತಾರದೊಳ್‌ | ೬೦ | 

ವ॥ ಅದಲ್ಲಡಿಯುಂ: 

ಕಂ ನಿಜಕುನಿತಾಂಬುಜ ಮಧುರಂ | 
ರಜೋಪಮಾಮೂರ್ತಿ ಮತ್ತಮದನಂತಿರೆ ನೀ || 
ರಜಬಂಧು ಗುಟುಮ್ಮನೆ ರಸೆ | 
ಗಜಾಂಡದಿಂ ದಿಟಿದನಾರನಟೀಯದೊ ರಾಗಂ | ೬೧ || 

ವ॥ ಮತ್ತಮಾಸ್ರಸ್ತಾವದೊಳ್‌: 

ಕಂ ಒಡನಿರೆಯುಂ ಕೊಲಗಿ ಮನಂ | 
ಗಿಡುಗುಂ ದಿನಪಾಸ್ತ ಸಮಯದೊಳ್‌ ದಿನಪನ ಸಿಂ 
ಬಡಿನೊಳ್‌ ಕೋಮಳೆಯ ಮೊಗಂ | 
ಗಿಡುವಂತಿರೆ ಕಿಡುವುದರಿದೆ ಕಮಳವಿಕಾಸಂ | ೬೨ || 
ಆಗಳ್‌ ಕಿಸುಸಂಜೆಯ ನವ | 
ರಾಗದ ರುಚಿ ಮಸುಳೆ ಮಸುಳನಾಗಿ ತಮಂ ಮೇ || 
ಲಾಗೆ ಕವಿತಂದುದಿನನೊಡ | 
ವೋಗದ ನವವಧುಗೆ ಹಿರಿದೆ ಕಂದುಂ ಕುಂದುಂ | ೬೩ || 

ವ॥ ಅಂತು ಕವಿದ ಕಲ್ತಲೆಯೊಳರಸಿಯರುಂ ತಾನುಂ ಕತಿಪಯ ಪರಿಚಿತಾಂಗರಕ್ಷಕ ಪರಿವೃ 
ಗಜವಶಾರೂಢನಾಗಿ ಬರೆ: 

ಕಂ|| ಬಟೀಯಂ ಪೋಗುತ್ತುಂ ಪೆಜ | 
ಗುಲಾವಿನನನುಚರರ ತೆಅದೆ ಕೆಯ್ದೀವಿಗೆಗಳ್‌ || 
ಪಟಪಟ ನೆಸೆದಿರೆ ಬರವವ | 
ಗಟೀಯೆನೆ ಕಣ್ಣೆ ವರೆ ಬರ್ಸ ವಜ್ರಾಯುಧನಾ || ೬೪ || 

ಇರ್ಗೊಂಡು:-- 

ಸಂ ಕ್ರಿತಿನಾಥನಂ ಪೊಣರ್ದು ಗೆಲ್ವಂತಾತನುಂ ದಲ್‌ ಗುಣ | 

ನ್ಸಪಪುತ್ರನಿಂದಸುರನಂ ತಾನಾಸುರಂ ಗೊಲ್ಲೊ ನಿ॥ 
` ಕಾದಿ ಸೋಲನಹಿತಂಗೀ ಚಾಗಮಾ ಬೀರದು | 
ತ ”.ಫೊಗಲಕ್ಲಿವಡೆದತ್ತಂಭೋಧಿತೀರಂಬರಂ ॥ ೬೫॥ 


ಅಸ್ಟಮಾಶ್ಚಾಸಂ. 111 
ವೆ ಎಂದರಸರ ಪಕ್ಕದೊಳ: ಸುತ್ತುಗೊಂಡು ಬೆರ್ಚ್ಚೆ ಬಿಚ್ಚಳಿಸುತ್ತುಂ ಬರೆ ಕಿಂಚಿದವನತಾ 
ನನಂ ತದಾವ್ರೀಡನಾಗಿ:-- 
ಕಂ|| ಪೊಗಟ್ಟ ನೃಪಕೋಟಓ ತನ್ನಂ | 
ಸಪೊಗಟದೆ ಗುಣಲವದ ತವದ ಗಣನೆಯ ನೆವದಿಂ | 
ಪೊಗಲ್ಪ ಪುದೆಂಬಂತಿರೆ ಕಿನಿ | 
ವುಗದೆ ದಲಾತ್ಮ ಪ್ರಶಂಸೆ ವಜ್ರಾಯುಧನಾ || ೬೬ | 
ವ।॥ ಅಂತು ರಾಜಮಾರ್ಗದಿಂ ಬಂದು ನೃ ಪಭವನಮಂ ಪೊಕ್ಕಾಸ್ಥಾ ನಮಂಡಪೋಷಗತ 
ಚಾಮೀಕರಪೀಠಾಧ್ಯಾಸಿತನಂ ತ್ರಿನಿಷ್ಟಪಗುರುವಂ ಕಂಡತ್ಯಂತದೂರಾವನತಮಣಿಕಿರೀಟಿನಾಸನ್ನಗತ 
ನಾಗಿ: 








ಕಂ|| ಕ್ಷೇಮಂಕರ ಪದಯುಗನವ | 
ತಾಮರಸರಜಂ ನೊಸಲ್ಲೆ ತಿಲಕವಿಭೂಸೋ || 
ದ್ದಾ ಮತೆಯಂ ಕುಡೆ ಪೊಡೆವ | 
ಟ್ಟಾಮಹಿಮಂ ಪರಸೆ ಕನಕಮಯವಿಷ್ಟ ರದೊಳ್‌ || ೬೭ | 
ವ॥ ಕುಳ್ಳಿರ್ಪುದುಂ ಕ್ಷೇಮಂಕರಮಹಾರಾಜಂ ಪರಿತೋಷಪ್ರಾದುರ್ಭಾವಚಿಹ್ನೆಭೂತಸರಷು 
ಪ್ರಸಾದಸ್ಮೇರಮುಖಂ ಪ್ರಿಯಾತ್ಮ ಜಾನನಾರವಿಂದನಿರೀಕ್ಷಣಾನಂತರಂ ಸಭಾಸದರ್ಗೆ:-- 
ಕಂ ಈ ರಾಜಹಂಸನಂ ಸರ | 
ಸೀರತಲಂಪಟನನಸುರನೊರ್ವಂ ಗಡ ಕೊ | 
ಲ್ಲಾ ರವೊಲುದ್ಯತನಾದ ನ | 
ಪಾರಬಲಂ ತಗುಳೆ ತಗುಣೆ ಗಾಟಂಗಾಡಲ್‌ | ೬೮ || 
ದೇವೋಪಘಾತಮಂಶ್‌ೌ | 
ರ್ಯಾವಪ್ಟ ಂಭದಿನದೆಂತು ಗೆಲ್ಲೆಯೊ ಪೇಟಿಿಂ | 
ದಾವಿಭು ಬೆಸಗೊಳೆ ಗುರುಲ | 
ಜ್ಞಾವನತಮುಖಂ ಕುಮಾರನಿರೆ ಕೆಲದವರ್ಗಳ್‌ || ೬೯ | 
ವ॥ ತತ್ಪ್ರುಪಂಚಮನಳಾಯೆ ಬಿನ್ನಪಂಗೆಯ್ದರ್‌, ಕ್ಷೇಮಂಕರ ಮಹೀಪಾಲನುಂ ಮಗನಂ 
ಬೀಡಿಂಗೆ ಪೋಗಲ್ವೇಟ್ವುದುಮಕಳಂಕಾಚಾರಸಾರನಪ್ಪ ವಜ್ರಾಯುಧಂ ನಿಜನಿವಾಸಕ್ಕೆ ವಂದಿರೆ:- 
ಕಂ|| ಕಮನೀಯಾಕಾಶಗಜ | 
ಕ್ಕೆ ಮಾಡಿದವದಾತಕರ್ಣ ಚಮರರುಹಸಮಂ | 
ಜಮಕರ ಕರಮೆನೆ ಕಕ್ಷ | 
ತ್ರಮಾಲೆ[ನಕ್ಷತ್ರಮಾಲೆ]ಯೆನಿಸಿದುವಾಗಳ್‌ || ೭೦ | 
ಮ|| ಸ್ರ ಉದಯಕ್ಷಾಭೃತ್ತಟಿಂ ರಂಗಮ ನುಡುತತಿ ಪುಷ್ಟಾಂಜಲಿಕ್ಷೇಪಮಂ ಪ | 
ರ್ವಿದಗುರ್ವಪ್ಪ ಂಧಕಾರಂ ನವಜವನಿಕೆಯಂ ನಾಲ್ಕು ಜಾವಂಗಳುಂ ತ || 
ಪ್ರಜೆ ನಾಲ್ಕಂಕಂಗಳಂ ಪೋಲ್ತಮರ್ದಿರೆ ಹಿಮಕೃನ್ನಾಟಕಾಸೂತ್ರಧಾರಾ | 
ಭ್ಯುದಯಪ್ರಾರಂಭಮಿಂದ್ರಾಶೆಯೊಳೆನೆಯೆನೆ ಚೆಲ್ವಾಯ್ತು ಶೀತಾಂಶುಬಿಂಬಂ | ೭೧ || 


1173 ಶಾಂತಿಫ್ರುರಾಜಂ 


ವ|| ಮತ್ತಂ ಕಿಅಿದು ಬೇಗದಿಂ: 


ಕಂ|| ಹಿಮರಕ್ಕಿ ರೋಹಿಣೀಕುಂ | 
ಕುಮಮಸೃಣೋಲ್ಪಣರಸಂ ನಿಜಾಕೃತಿಯೊಳ್‌ ಸಂ || 
ಕ್ರಮಿಸಿದೊಡದನಮರಾಹಗೆ | 
ಯ ಮಡುವಿನೊಳ್‌ ಕರ್ಚಿದಂತೆ ಕೆಂಸೇ ಬೆಸುಟಂ || ೭೨ || 


ವ ಅಂತು ಪಗಲೊಳ್‌ ತಡಮಾಡಿದಂತೆ ಜಲಕ್ಕನಾದಚ್ಛಬೆಳ್ಳಿ ೦ಗಳೊಳ್‌ ದೀನಜನತಾ 
ಕಲ್ರಾಂಫಭ್ರಸಂ ನಾಗರಕ ವಿಟ ವಿದೂಷಕ ನೀಠಮರ್ದಕರ್ಕಳ್ವೆರಸು ಮಕರಥ್ವ ಜನೋಲಗಂ ಪೊಅ 
ಮಡುವಂತೆ ಪೊಟಲೊಳಗಣ ಬಸಂತೋತ್ಸವದ ಕೌಮುದೀಮಹೋತ್ಸವಮಂ ನೋಡುವಟ್ಲಾಯೊಳ್‌ 
ಅಕೃ ತಕಾರಾಮಸಂವರಣ ನನುಪಲಕ್ಷಿತಭಾಷಾಸಂಕೇತಜನಂಗಳ್ವಿಡಿದು ಬರ್ಪೊನಲ್ಲಿ ಫುಲ್ಲಶರನುಮಂ 
ಚಲ್ಲದೊಳ್‌ ಪದವಡಿಸಲುಂ, ವಾತ್ಸ್ಯಾಯನನುಮಂ ಮತ್ಸರದೊಳ್‌ ಗೆಲಲುಂ ದತ್ತಕನಮಾ 
ಜತ್ತಕದೊಳ್‌ ಸುತ್ತಲುಂ, ಪಾಂಚಾಳನುಮಂ ಪಂಚಾವಸ್ಥೆ ಗೆದಜಲುಂ, ಕರಂ ಚಿನ್ನೆಯರಾಗಿಯುಂ 
ಖನ್ನೆಯರಲ್ಲದೆ ನುಣ್ಣೋಖುಗೆಯ್ತದಿಂ ಮಧುವಂ ಸುಡಲುಂ ತ್ರಿಪುರಮನುರಿಸಲುಂ, ಕೀಕೆಲೊಳ್‌ 
ಕಿಚ್ಚಿಡಲುಂ, ಕಣ್ಣ ಪಾಪೆಗಳೆಣ್ಣೆ ಮಾಜಕ ಪೂಮಾಜಲುಂ ಬಲ್ಲವರಾಗಿ ಮದನನ ಸರಿಚಾರಿಕೆಯರಂಬೆತ್ತು 
ವಂತೆ ಪೂವನೆತ್ತುವ ಪುಸ್ಪಲಾವಿಕಾಚತುಷ್ಪ ಥದೊಳ್‌; -.. 

ಚಂ|| ವಯಸದೊಳೇಟಕ್ಗಿ ಜನ್ವನಕೆ ಕಾಂತಿಯೊಳುಜ್ಜ್ವಳಕಾಂತಿಯಿರ್ನ ಭಂ | 

ಗಿಯೊಳೆರ್ಜಿಗೊಳ್ವಭಂಗಿಗೆ ನಿರಂತರಮಾಗಿರೆ ನೋಂತು ಮಾಲೆಗಾ | 
ರ್ತಿಯರೆಸೆದೊಪ್ಪೆ ಪುಂಜಿಸಿದ ಕಾಮನ ಕೆಯ್ದು ಗಳಿರ್ಪ ಜೇನಸಾ | 
ಲೆಯ ನವಸಾಲಭಂಜಿಕೆಗಳೆಂದವರಂ ವಿಭು ನಿಂದು ನೋಡಿದಂ | ೭ || 
ಕಂ॥ ಅಮರೋರಗಾಂಗನಾ ವಿ | 
ಭ್ರಮ ಭಾಜನಮಾದ ವಾರವನಿತಾಜನಡೊ | 
ಳ್ಬಮರ್ದಿರೆ ಮದನನ ನಚ್ಚಿನ | 
....ವಶ್ಯಮೆನೆ ನೆಗಟ್ಟ ಸೂಳೆಗೇರಿಯನರಸಂ [| ೭೪ || 

ವ॥ ಎಯ್ದೆ ವಂಜಿರಡೋಳಿಯ ನೆಲೆಯ ಸುಧಾಗೃಹಂಗಳ ವಿಶಾಳಾಂಗಣದೊಳ್‌ ನಿಂದು ನೋಡು 

ತ್ತುಮಿರೆ;-_- 





ಮ|| ತಳಿರುಯ್ಯಲ್‌ ಶ್ರುತಿಯಿಂದ ಮೊಂಜಿ ಕೊರಲೊಳ್‌ ಜೀಯೆಂಬಿನಂ ಪಾಡುವಿಂ | 
ದೊಳಮುಟ್ಟಿ ಕ್ಕಳವಟ್ಟದಿಂದಲಿಯೆ ಬರ್ಪರ್‌ ಪೋಪರಾರ್ಗಂ ಮನಂ || 
ಗೊಳಿಸಲ್‌ ಕಪ್ಪುರದೀವನಿಟ್ಟಿನಿಡಿ ಜಾಗಂ ವಾರನಾರೀಜನಂ | 
ಗಳೊಳಂದೊಪ್ಸೆ ನೃಪಂಗಲಂಪುವಡೆದತ್ತೆತ್ತಂ ಬಸಂತೋತ್ಸವಂ || ೭೫ || 


ವ॥ ಅಂತು ನೋಟ್ಬರ ಮನದೊಳ್‌ ತಡಂಮಾಡಿಯು ಮುಯ್ಯಲಾಡಿಯಂಂ ಚದುರರಪ್ಪಾ 
ರ್ಯರ್‌ ಮನಂಗೊಳೆ ಪಾಡಿಯುಂ ಶೃಂಗಾರಸಾರ ಸರ್ವಸ್ವ ಭೂತೆಯರಪ್ಪ ವಿಳಾಸವತಿಯರಿಂಜೋಳಕೇ 
ಳೀವಿಲಾಸಮನುಯ್ಯಲ ಮರನಂ ಮಲಕಿಗೊಂಡಾಳಿಗೆವಂದದಿಂದೊಳಗೆ ವಡ್ಡಂಬರಂ ನೋಡಿ ಫೆಂಡ 
ವಾಸಗೇರಿಯೊಳಗನೆ ಬರವರೆ ತೊಟ್ಟನೆ ಕಟ್ಟದಿರೊಳ್‌;- 


ಅಷ್ಟಮಾಶ್ಚಾಸಂ. 18 





ಮ|| ನೊರವಿಂಡುಟ್ಟಿ ದುಕೂಲಮಾಗೆ ಸಲಿಲಂ ಮೆಯ್ಯಾಗೆ ಹಂಸಾವಳೀ | 
ನಿರುತಂ ನೂಪುರನಾದಮಾಗೆ ತೆರಗಳ್‌ ತೋಳಾಗೆ ನಿರ್ಭಿನ್ನತಾ | 
ಸಂ ಶ್ರೀಮೊಗಮಾಗೆ ಮ್ಮಾ ನಯನಮಾಗೊರ್ವಳ್‌ ಮನೋಜಾಂಬುಜಾ | 
ಕರದಂತಾನೃಸನಂದನಂಗೆ ಪಡೆದಳ್‌ ಬೇಜಕೊಂದತಿಪ್ರೀತಿಯಂ || ೭೬| 
ವ॥ ಆಕೆಯಂ ನೋಡಿ ಹೊಟ್ಟಿ ಚತುರಕನೆಂಬ ನಾಗರಕನರಸಂಗೆಕೋರಿ:- 


ಉ|| ಆಯತಭದ್ರಲಕ್ಷಣಗಣಪ್ರ ಕೃ ತಿಸ್ಸಿತಿ ಧಾತುಸತ್ವಮೆಂ | 
ದೀಯೆಡೆ ಸ್‌ ಪ್ರಯೋಗದ ನ್‌ ಮತ್ತವು ನಿನ್ನ ತನ್ನಭಿ | 
ಪ್ರಾಯಜೊಳೊಂದಿ ತೋಟಾದಪುದೆನ್ನ ಮನಕ್ಕದಅಂಂ ಕುಮಾರ ನೀಂ | 
ನಾಯಕನಪ್ಪು [ದಾ] ಸುದತಿ ನಾಯಿಕೆಯಪ್ಪುದು ನಾಡೆ ಕೂಡುಗುಂ | ೭೭ || 
ವ ಎಂದಪಹಾಸಪೇಶಲಂ ನುಡಿಯೆ ಸೌಜನ್ಯಕಂದಾಂಕುರನಪ್ಪ ವಜ್ರಾಯುಧಂ ನಾವಪ್ಪೂಡೆ 
ನಿಯತೇಂದ್ರಿ ಯವರ್ತಿಗಳೆಮುತನೇಗಯ್ದು ಮುಂತೆ ಕ್ರ ಷ್ಟವ್ಯ ದರ್ಶನಫಲಂ ಲೋಟನ ಮೆಂಬಂತೆ 
ನೋಡುವುದೆ ಬಾಟನಿ ಯೆಂದಾಕೆಯಂ “ನೋಡುತ್ತು ೦ “ಬಕ ಮತ್ತೊಂದೆಡೆಯೊಳ್‌ ಒರ್ವಳ್‌ ಮೇಳದ 
ಕೆಳದಿಯುಂ ತಾನುಂ ಪೆಳಗಣ ಮತ್ತವಾರಣಜೊಳ್‌ ಕುಳ್ಳಿರ್ದು ಪಲದಿವಸಂ ಸೂಲ್ಪಡೆಯದೆ ಕರಿವು 
ದರ್ಕಾಸೆವಟ್ಟು ಮಾತಟ್ಟಿದ ಕೆಳೆಯನನೆಮ್ಮ ಬ್ಬ ಯನೊಡಂಬಡಿಸಲಣ್ಕೆ ನೆಂದು ಪೋಗಲ್ವೇಟ್ದು (ತನ್ನ 
ನಲ್ಲನ ನಲ್ಮೆಯಂ): 
ಚಂ|| ಸಮದನನೇಕರಕ್ಷಿತನನಾನೆಯನಾಳ್ವುದು ಮೆನ್ನಷಾಳ್ವುದುಂ | 
ನಮಗೆ ದಲೇಕೆ ನೀನಜಾಯ ನಲ್ಲನ” ನಲ್ಟಿಯುಮೆನ್ನ “ನಲ್ಕಿಯುಂ | 
ಸಮರಸನೋಪನಂ ಬಿಸುಟು ತನ್ನ ಮನಂಗೊಳೆಯುಂ ಕನಲ್ವಳಿಂ | 
ತಮೃತದೊಳೆನ್ನುಮಂ ವಿಷದೊಳಬ್ಬೆ ಯುಮಂ ಪಡೆದಂ ಪಿತಾಮಹೆಂ || ೭೮ | 
ವ॥ ಎಂದು ತನ್ನ ಮನದನ್ನ ಪ್ಪ ಕೆಳದಿಗೆ “ನಿವೇದ್ಯ ದುಃಖಂ ಸುಖೀ ಭವತು” ಎಂಬಂತು 
ಸಿರ್ದುಸಿರದಿರೆ ನಗರನಾಗರಕಾದಿಗಳದಂ ಕೇಳುತ್ತುಂ ಬಂದು ಮತ್ತೊಂದು ವಿಟಜನಚತುಷ್ಟ ಥದೊಳ್‌ 
ಪಾಲುಂ ನೀರು ಬೆರಸಿದಂತಪ್ಪ ಕೆಳೆಯರಿರ್ದು ನಿಸ್ರಂಭದೋಷಪ್ರಸಕ್ತರಾದೆಡೆಯೊಳೊರ್ವನೊರ್ವಂಗೆ 
ಕೋಳ್ಗಗ್ಗ ಳಮಾದ ಮನೆಗಂ ತೋಳ್ಗ ಗ್ಗ ಳಮಾದ ಬದ್ದೆ ಗಂ ಬೇಸತ್ತು ಗೆಂಟಪ್ಪ ತಕ್ಕು ಮಿಕ್ಕಿರಿ ತನಗ 
ತ್ಯಂತಾನುರಕ್ತೆಯಲ್ಲದಿರೆಯು ಮಾಕೆಯ ಸಾಧಾರಣಗುಣಂ ಚದುರೆಂಬಿವಂ ಬಿಸುಡಲಾಜದೆ:.- 


ಚಂ॥ ಮನಮನಗಲ್ಪಲೊಂದೆಡೆಯ ಸೊಲ್ಲಮೆಗಾಣೆನೆ ಬೇಅದೊಂದು ರೂ | 

ಪಿನ ನಿಧಿ ಬೇಅದೊಂದು ಕಡುಗಾಡಿಯ ಸನ್ನಿಧಿ ಬೇಜದೊಂದು ನು || 

ಣ್ಸಿನ ಕಣಿ ಬೇಅದೊಂದು ಪೊಸಗಂಪಿನ ಪೊಂಪುಟೂ ಬೇಜದೊಂದು ಬ | 

ರ್ದಿನ ನೆಲೆ ಜೇಅದೊಂದು ರಸಭಾವದ ಕಾಟ್ಪುರ ಮೆನ್ಸ ನಲ್ಲಳಾ || ೭೯ | 
ವ॥ ಎಂದು ತದೀಯ ವಯಸ್ಕನಾತನೆಗ್ಗಂ ಮಾರ್ಕೊಂಡು ಜೋಷಾನ್ವೇಷಣಮಂ ಬಾರಿಸಿ:-- 
ಚಂ ಒಡಮೆಯ ನೀಯದಿತ್ತೆನೆನಿಸಲ್‌ ಕಿಅಾದಂ ಹಿಅಾದಾಗೆ ಕೊಟ್ಟು ಮೆ | 

ಡಿಸರೊಡಂಬಡಂ ಬಿಸುಟೊಡಂಬಡಿಸಲ್‌ ಬಗೆದಪ್ಪು ದೆಲ್ಲಿಯುಂ || 
ಪಡೆಯದ ಬೇಟಿಮಂ ಪಡೆದುದಂ ಕಿಡಿಸಲ್‌ ತೊಅಕಿಯೊಳ್‌ ಪೂದಲ್ಬಿ ಮು | 
ಲ್ಲಿ ಡುಗಡಿಸಟ್ಟುಗಕ್ಕೊನಲಿಗಂ ದೊರೆಯಪ್ಪರೆ ಕೇಳರಪ್ಪವರ್‌ | ೮೦ | 


174 ಶಾಂತಿಫುರಾಜಂ. 


ವ|| ಎಂದು ಸಂತೈಸಿ ಬುದ್ಧಿ ನೇಳ್ದೊ ಡಂಬಡಿಸಿದಂ; ಮತ್ತೊಂದೆಡೆಯೊಳ್‌ ಕೆಯ್ಗೆಯ್ದು ಬಿನ್ನ 
ನಾಗಿರ್ದಳನನುಮಾನದಿಂದಮಲಾದಮೃ ತಸರಿಹಾಸಕನೆಂಬ ವಿದೂಷಕನರಸಂಗಿಂತೆಂದಂ: 
ಚಂ|| ಮನೆಯನಿವಕ್ಕೆ ಮರ್ಚಿಸಿದ ಮರ್ಚಿಸಿ ಕೂರಿಸಿದೆಯ್ದೆ ಕೂರ್ತು ನ | 
ಚ್ಚಿನ ರುಚಿ ಬೆರ್ಚು ಬಿಚ್ಚತಿಕೆಯಂ ಬಗೆ ಕೂಡಿದ ಕೆಯ್ಗೆ ಮಾಡಿಜೋ || 
ಸನನುಟಿದೊತ್ತೆಗಿರ್ದೆಡೆಯೊಳೊಂದೆನಗಿತ್ತಪುದೋ ವಸಂತಕಂ | 
ಮನಸಿಜಮಾರ್ಗಣಕ್ಕೆ ಗುಜೀಯೊಡ್ಡಿ ದನೆಂಬ ಮನಃಪ್ರವೃತ್ತಿಯಂ || ೮೧ || 
ವ॥ ಎನೆ ಕುಮಾರಸಿಂತೆಂದನಾನು ಮದನೆ ಬಗೆದಪ್ಸೆನೆಂದಲ್ಲಿಂದಂ ತಳರ್ದು ಪೆಜತೊಂದೆಡೆ 
ಯೊಳಾಗಳಾಗಳೆ ತನಗಟ್ಟಿದ ಪೂನಿಂಗೆ ಮಧುಕರ ಸಂಪಿಗೆಯ ಪೂವಿ:ಗೇವಯ್ಸುವಂತೇವಯ್ಸಿ ತನಗಂ 
ಮನೆಗಂ ಕೆಳದಿಯಿಂದವೆ ಪಚ್ಚುಗುಡಲೆವೇಲ್ವು ತನಗೆ ನೀಡುವ ಪೂವಂ ತಂದಣ್ಣಂಗೆ ಕುಡಾಂ 
ಕೆಯ್ಕಾಸಿದೆನೆಂದಳಂ ಲಂಜಿಕಾಭಂಜನನೆಂಬ ವಿಟಂ ಕೇಳ್ದು ರ್ವರಾಸ್ಯೃತಿಳಕಂಗೆ ಬೆರಂಟಿ ತೋಟ; 
ಕಂ|| ಸ್ಮರಶರ ಸಂಧಾನಕ್ಕಂ | 
ಬುರುಹೇಕ್ಷಣೆ ಲಕ್ಷ್ಯಮಾಗೆ ನಲ್ಲನನುಲಾದಾ | 
ಪರವಶೆ ತನ್ನೊಲ್ಲದನಂ | 
ಕರದಳ್‌ ಬೆಟ್ಟೇಅಾ ಮಿಟ್ತು ಗರೆವಂತೀಗಳ್‌ || ೮೨ | 
ವ॥ ಎನೆ ಕುಮಾರಂ ಪುಷ್ಪದರ್ಶನದಿಂ ಕೆಯ್ಮಾಸಿದನೆಂಬುದೀಕೆಗೆ ಪಾಟ*ಯೆ ವಲಮೆಂದು 
ವಕ್ರೋಕ್ತಿಯಂ ನುಡಿಗಲ್ಲಿಂ ತಳರ್ದು ಮತ್ತೊಂದನಂಗಮಂಗಳಗೃಹಾನುಕಾರಿಲಂಜಿಕಾಫಿಕೇತನಾಜಿರ 
ದೇಶದೊಳ್‌; 
ಉ|| ಪೂವಿನ ಬಿಲ್ಲೆ ಪುರ್ವ ಕುಸುಮೇಷುಗೆ ಕಣ್‌ ರುಷಕೇತನಕ್ಕೆ ಚೆ | 
ಲ್ವಾವಗ ಮಾದ ಸೋರ್ಮಡಿ ರತಿಪ್ರಿಯಗಾಗೆ ಹಯಾನನಂಗೆ ಸ | 
ದ್ಭಾಮವನಾಳ್ಪ ಗುಜ್ಜು ಪಮೆಗಪ್ಪಿ ನಮೊರ್ವಳನಂಗರಾಜ್ಯಲ | 
ಕ್ಕೋನಿಭನಂ ಗೃಹಾಂಗಣದ ಮುಂದೆಸೆದಿರ್ದವೊಲೊಪ್ಪಿ ತೋಜದಳ್‌ || ೮೩ || 
ವ|| ಅಂತು ಪ್ರಧಾನಪ್ರಕೃತಿಯಪ್ಪ ಕಾಮದೇವ ನಿಲ್ಲದೆ ತದೀಯಸರಿಪೂರ್ಣಪರಿಚ್ಛದಮಂ 
ಪೊತ್ತುನಿಂದಳಂ ನೋಡಿ ನಾಗರಕಂ ಈಮದನಲಕ್ಷ್ಮ್ಮಿ ವಿಬುಧವನವನಜಕಳಹಂಸನಪ್ಪವಜ್ರಾಯುಧೇ 
ಸಿನ್ನಿಂದೆ ಸನಾಥಮಕ್ಕುಮೆಂಬುದು ಮವನವನತಾನನನಪಾಂಗಾವಳೋಕನದೊಳಾಕೆಯಂ ತಪ್ಪು 
ನೋಡುತ್ತುಂ ಪೋಗಿಸೆಅತೊಂದುತಾಣದೊಳುಚಿತಮತ್ತವಾರಣಸಮಿಾಪಚಂಚತ್ಕಾಂಚನಮಂಚಜೋಪ 
ಶೋಭಿತದೇವಾಂಗವಸೆನಪ್ರಚ್ಛೈದಾಚ್ಛಾದಿತಶಯ್ಯಾತಳದೊಳ್‌ ಸ್ವೇ ದಾಸನೋದಿತಸಟಚ್ಛ್ಚರಪರಿನೀ ಜ್ಯ 
ಮಾನೆ ಮನೆಯ ಮುಂದೆ ಮೆಯ್ಯನಾಗಳಾಜಾಸಲೆಂದು ಸಟ್ಟಿರ್ದ ಗರ್ಭೇಶ್ವರಿಯಲ್ಲಿಗೆ ದೂತನನಟ್ಟಿ 
ಪಸರಂಬಡೆಯಜಿ ವೈನತೇಯನ ಚಿತ್ತವೃತಿಯಂತೆ ಭುಜಗದ್ವೇಹಿಯಾಗಿರ್ದು (ದ) ನಆಾದುರಗ 
ವನಿತೆಯಂತೆ ಕೋಳ್ಪಪ್ಪಿ ಮುಳಿದಿರ್ದಳಂ ಪಟಾಗೆ ಮುಳಿದಳೆಂದು ವಿಟವೃಷಭನಾಕೆಯಂ ತಿಳಿಪಲಡಿ 
ಗೆಅಗಿ:- 
ಉ| ಎನ್ನ ಮನಕ್ಕೊಡಂಬಡನೊಡಂಬಡುವೈ ಸಟಾಗೆಯ್ದ ದೇವಮಂ | 
ಸೀನೈೆಗಟ್ಟದಲೆಂದು ಮುಳಿಕೆಯ್ದ ಗಿದೊಪ್ಪದು ಸಮ್ಮತಾವಸಾ || 
ನನ್ನಳಿನಾನನೇ ಮುಳಿದದಂ ಬಿಸುಡೈ ಪೊಡವಟ್ಟೊಡಂ ಕುಚಾ | 
ಸನ್ನತೆ ನಿನ್ನಮೆಲ್ಲರ್ಜಿಗೆ ಕರ್ಕಶವೃತ್ತಿಯನಿತ್ತುದಾಗದೇ || ೮೪ || 





ಅಷ್ಟ ೈಮಾತ್ರಾಸಂ. 175 





ವ|॥ ಎಂದೊದನೆ ಹಿಡಿಯಚ್ಛ್ಚು ವಿಡಿದುಂಟುಮಾಡಿ ದಂಡಂಗೊಂಡು ತಿಳಿದೊಳಂ ಕಂಡು ಯುವ 
ರಾಜಪ್ರಭೃತಿಗ “ಳೆತ್ತಮೆಟ್ಟಿತ್ತ ಚನ್ನ ಟಿ” ಯೆಂದು ನಗುತಂ ಸೋಗಿ ಸೆಜಕತೊಂದೆಡೆಯೊಳ್‌: 


ಚಂ ಪರಿವಿಡಿಗೆಯ್ಯೆ ಸೊಂದಿಗಿಳಿ ತಂದೆಯ ತಾಯ ಸಮಿಾಪದೊಳ್‌ ತನೂ | 
ದರಿಯ ರತೋಪಯುಕ್ತರುತಮಂ ವಿನತಾನನೆ ನಾಣ್ಚಿ ತಾಳತ || 
ತ್ಚರ ಶಿಶುನರ್ತನ ಪ್ರಹತಕಂಕಣ ರುಂಕೃತ ಹಸ್ತತೂರ್ಯ ಸುಂ | 
ದರರವದಿಂದದಂ ಮಲಛಕಿಸಿದಳ್‌ ಗಡ ಮುಗ್ಧೆ ಕರಂ ನಿದಗ್ಗೆವೊಲ್‌ || ೮೫ || 


ವ ಎಂದಾಕೆಯ ಪ ಪ್ರತ್ಯುತ್ಪ ನ್ನಮತಿಯಂ ಮನಂಗೊಂಡು ಪೊಗಟುತ್ತುಂ ಮತ್ತೊಂದು ತಾಣ 
ಜೊಳ್‌ ಷುನೆಯ ಮುಂದಣ ಸಗಳ ಖಂದಿಡುಣ- 


ಉ|| ಕಯ್ದ ವಮಿಲ್ಲ ದೊಲ್ಲೊ ಲಿಸಿಜೋಸನುಮೋಸಳುಮೆಯ್ತೆ ತಟ್ಟು ತ | 
ಳ್ಬೊಯ್ತಿರೆ ಪೋಸ ಬರ್ಪ ಜನಮಂ ಮುರಿದೀಕ್ಷಿಸೆ ಕಾಂತೆ ಬೀದಿಯಂ || 
ತೆಯ್ದು ವಿನಂ ಪೊದಟಕಿಸೆದನಂಗರಸಾಬ್ಧಿ ಯೊಳುಯ್ದು ತೊಯ್ದು ಕ | 
ರ್ಕ್ಶೆಯ್ದಿಲ ಬಾಸಿಗಂ ನಿಮಿರ್ವವೋಲ್‌ ನಿಮಿರ್ದತ್ತು ಕಟಾಕ್ಸವೀಕ್ಷಣಂ | ೮೬ | 


ವ|| ಅಂತು ದಂಪತಿಯಲಂಪಿನ ಪೆಂಪುಮಂ ಸೌಂದರ್ಯದ ಪೊಂಪುಟೀಯುಮಂ ಬಂದೊಂದು 
ವಿಚಿತ್ರಚಿತ್ರಭಿತ್ತಿತಂತನ್ಯಮಾನವಾತಾಯನಪರೀತಮತ್ತವಾರಣಕ್ರೋಡೀಕೃತ ಚಂದ್ರಕಾಂತ ಕಾಂತ 
ಸುಧಾವೇದಿಕಾ ಮಧ್ಯ ಭೂಮ್ಯಂತರಾಳದೊಳ್‌ ಒರ್ವಳ್‌ ಮುಖಸಂಮಳನಿಸತಿದ್ದ ್ರಮರವಾತಾಯಾ 
ಸಿತೆಯಾದಳಂ ಕೆಳದಿ:-- 


ಉ| ಅಂಬುಜಸೌರಭಂ ತನಗೆ ಗಾವಣ ಜೇವಣ ಮತ್ಯಪೂರ್ವ ಮಾ | 
ಸ್ಯಾಂಬುಜ ಗಂಧಮೆಂದೆಅಗಿ ಬಗ್ಗಿಸೆ ಬಗ್ಗಿಸೆ ಸೋಯೆ ಸೋಯೆ ನಿ| 
ನ್ನಂ ಬಲವರ್ಪುವಿನ್ನದಅ ಮೇಲೆ ಭಯಾಕುಳಲೋಲನೇತ್ರನೀ | 
ಲಾಂಬುಜ ಲಕ್ಷ್ಮಿಯಂ ಕೆದಆಕಿ ಮಾಣವು ಕಾಣಗೆ ಮಾಯ್ದ ತುಂಬಿಗಳ್‌ || ೮೭ | 


ವ ಎಂದಾಕೆಯ ಮುಖಾಂಬುಜಾಮೋದಮುಮಂ ಸ್ವಭಾವಭೀರುತೆಯುಮುಂ ಭ್ರೃಮರವ್ಯಾಜ 
ದೊಳೆ ಮೆಜಕಿವ ಕೆಳದಿಯ ಮಾತುಮಂ ಮನದೆಗೊಂಡು ಪೋಗಿ ಮತ್ತಮೊಂದು ಪ್ರದೇಶಜೊಳ್‌ 
ಮೇಗಣ ನೆಲೆಯ ಮತ್ತವಾರಣದ ಪೆಜಗಣ ಕೆಲನಂ ನೆಮ್ಮಿ BEE 


ಚಂ|| ಪೊಸಬಿಸುಸುಯ್ಯ ಪಾಡಲೀದ ಮೆಯ್ಯ ಕದಂಹಿನ ಕೆಯ್ಯ ಭಂಗಿ ಕ | 
ಣ್ಗೆಸೆಯೆ ಪೊದಲ್ಪ ಕಣ್ಣ ನಿಯ ಬಾನಲ ತಣ್ಣ ಸದೊಳ್‌ ಪಗಿಲ್ತು ಪಾ || 
ವಸೆಗೊಳಿ ಕಾರ ತಂದಕೊಳಗುಂದಲೆಯಾಗಿಕಿ ನಟ್ಟು ಸೋರ್ವ ಪಾ | 
ಳ್ಚಸದಿಯ ಪೆ ಪೆಣ್ಣ ಜೋಹದವೊಲೊಪ್ಪಿ ed ॥ ೮೮ || 


ವ ಆಕೆಯಂ ನೋಡಿ ಹೇಮಂತದೊಳ್‌ ಮದಮಂ ತಗುಲ್ಲು ಶಿಶಿರದೊಳುಟುದು ಮತ್ತಂ 
ಬಸಂತದೊಳ್‌ ಬಂಬಲ್ವಗುಟ್ಬ ಮದನಮದಾನೇಕಪಕ್ಕೆ ಸಕ್ಕಾದಳೀಕೆಯೆಂದು ಜುತುಪ್ರತಾನಾವ 
ಯವಂಗಳನೆ ನಿದೂಷಕಂ ಮಜೋಪಕ್ರಮದನುಕ್ರಮಂ ಮಾಡಿ: 


11 ಶಾಂತಿಪುರಾಜಂ. 
ಮ|| ಸ್ರ! ಮದನೇಭಕ್ಕಾಮ್ರಮೊಂದಂಬುಜ ಮೆರಡು ಕೊಳಂ ಮೂಳು ತೆಂಗಾಳಿ ನಾಲ್ಕ | 

ಭ್ಯುದಿತಂ ಹಿಂದೋಳಸುಯ್ದು ದೃ ತನಿಕಕುಳಮಾಲುಂಸ್ಕೃತಾಶೋಕಮೇಟು || 

ನ್ಮದ ಕೀರವ್ರಾತಮೆಂಟುಚ್ಚಳಿತವಕುಳ ಮೊಂಭತ್ತಲರ್‌ ಪತ್ತು ತತ್ಕೌ | 

ಮುದಿ ಪನ್ನೊಂದುತ್ಬಳಂ ಪನ್ನೆರಡಳಿ ಪದಿಮೂಲಲ್ತೆ ಮತ್ತೋಪಚಾರಂ | ೮೯ | 

ವ॥ ಅದಳಂದಂ ವಿರಹಿಯೆಂಬ ಅಕೋಡಗಂಗಮಗುರ್ವಿನಮಗುರ್ವಪ್ಪ ನಂಗಮಾತಂಗದ 
ದೆವಸಮಿದೆಂದಪೂರ್ವೋಕ್ತಿಯಂ ನುಡಿವುತ್ತುಂ ಸೋಗಿ ಮತ್ತೊಂದು ಸುಧಾಭವನದೊಳನವರತ 
ದಹ್ಯಮಾನಕಾಳಾಗುರು ಧೂಪಧೂಮದ ಪರಿಮಳಮಯಮಪ್ಪ ನೆಲೆಮನೆಯ ಮೇಗೇಕಾಗ್ರಮನಃಪರಿ 
ಗ್ರಹೆಯಾಗಿ:-- 
ಚಂ॥ ಬಕುಳದ ಪೂವಿನಕ್ಷವಳಯಕ್ಕೆ ದುಕೂಲದ ಚೆಲ್ವನಪ್ಪ ಸಾ | 

ಳಿಗೆಗೆ ಪಯೋ ಜಸೂತ್ರ ನವಮುಂಜಿಗೆ ನೇತ್ರದ ಕೋವಣಕ್ಕೆ ಮಿ || 

ಕ್ಕಗುರುವ ಬೂದಿಗೊಡ್ಡೆ ತನುವಂ ನಿಜನಾಥನ ಮೆಟ್ಟಿ ಮಾವ ಪಾ| 

ವುಗೆ ಪರಮಾತ್ಮನಾಗೆ ವಿರಹೋತ್ತಮ ದೀಕ್ಷೆಗೆ ನಿಂದಳೊರ್ವಳಂ | ೯೦ || 

ವ|| ಕಂಡು ಮದನಾದ್ವೈತವಾದ ಸ್ಥಾನದ ಸಭಾಭವನಮಿರ್ಪಂತಿರ್ದ ತದ್ಗ ಣಿಕಾಭವನಮುಮಂ 
ತೋ ನಾಯಕಂ ನಾಗರಕಾದಿಗಳ್ಗೆ ತತ್ಸ್ವರೂಪಕಥನವಿತತನಾಗಿ ಪೋಗಿ ತದ್ವಾರಾವಸಾನದೊಳ್‌ 
ನಿಂದುಮಿಥ್ಯಾಚ[ತು]ಸ್ಟಯಾಲಂಕಾರಮಾಗಿರ್ದ ಚತು8ಷಥಸಭಾಮಂಟಸದೊಳಿರ್ದವಿಟಕೋಟಯಂ 
ಕಂಡೇನಾನು ಮಿಲ್ಲಿ ಚತುರಸುಭಾಹಿತಮಂ ಕೇಳಲಕ್ಕುಮೆಂದುರಾಜಕುಮಾರಪ್ರಮುಖರ್‌ ಮೆಯ್ಸ ಆಕಿ 
ದಿರ್ಪುದುಂ ಕಾಮಶಾಸ್ತ್ರಾಭಿಪ್ರಾಯದಿಂ ನುಡಿವ ವಿದಗ್ರರ ಮಾತಂ ಕೇಳುತ್ತುಂ ಮತ್ತೊರ್ವ 
ನಿಂತೆಂದಂ: 
ಚಂ|| ಮಸೆವ್ರದು ಮಾಸಲಿರ್ದ ಪಲವೇಟಮನಿಚ್ಚೆಯ ಬಿಚ್ಚ ತಿಕ್ಕೆಯಂ | 

ಪೊಸಯಿಪುದೊಳ್ಳಮಂ ನಡಪುತಿರ್ಪುದು ಧಾತುವ ಕೊಳ್ಳಿ ತೆಯ್ದೆ ಸಾ| 

ಟಸುವುದು ಕೂಟದೊಳ್‌ ಕುಶಲನಪ್ಪುದು ಕೇಳ ಮಿದಿಂತುಟಿಂದು ಚ | 

ರ್ಚಿಸಿ ನುಡಿನಂತು ಬೇಅತಿ ಪೆಅತಾವುದು ಕೇಳಕೆಯುಂ ವಿಟಿತ್ವಮುಂ | ೯೧ | 


ವ॥ ಎನೆ ಮತ್ತೊರ್ವಂ ಪೆಂಡಿರೊಲವಂ ನಿರಾಕರಿಸಿ ನುಡಿದೊಡೊಲಿಸಿಯು ಮೊಲ್ಬು ಮಲಾವ 
ಚದುರನಾತ್ಮಾನುಭೂತಮನಿಂತೆಂದಂ: 


ಚಂ|| ಸಗಲೆರ್ಜಿಗೊಂಡ ತನ್ನ ಸಮಕಟ್ಟಿ ನಿರುಳ್‌ ಮಜಕಿದಂತೆಗೆಯ್ತು ಮೆ | 
ಲ್ಲಗೆ ಮಳಿಕಿದೊಂದಿದಂತುಸಿರದಾಗಿರೆ ಕೂಟದ ಚಿತ್ತವೃತ್ತಿಯಂ || 
ಬಗೆಯನೆನುತ್ತಲಲ್ಲ ಳಿ ಕುಚಾಂತರದೊಳ್‌ ಕೊಳಗೊಂಡು ಮೋಹನ | 
ಲ್ಲಿಗೆ ಬಿದಿ ತಿರ್ದಿ ಸುತ್ತಿಸಿದ ನೀರ್ಗೆಣೆಯಾದುದು ಬಾಷ್ಟ ಮೋಸಳಾ || ೯೨ | 


ವ॥ ಎನೆ ಒರ್ವನುಮಾತ್ಮ ಪ್ರತ್ಯಕ್ಷಮ ನಿಂತೆಂದು ನುಡಿದಂ:- 

ಉ|| ಚಂಪಕಗಂಧಿ ಮಂದಮನದೊಳ್‌ ಕಟಾಸಲ್‌ ಬರೆ ಮಾಣು ಮಾರುತೋ | 
ತ್ವಂಪಿತ ಚೂತನಂದನದೊಳಿಸ್ಸಿರು ನೀನೆನೆ ಮಾನಿನಳ್ಳೆಗೊಂ | 
ಬಂ ಹಿಡಿದೊಂದು ಕೆಯ್ವೆರಸು ಮೆಯ್ಸ ಅಕಿದಳ್‌ ನಿಲೆ ಮುಚ್ಚೆ ವೋಗಿ ಬೇ | 
ಗಂ ಪಯಣಕ್ಕೆ ಮಾಡಿದಳದೊಂದಳವಲ್ಲದ ದುರ್ಶಿಮಿತ್ತಮಂ || ೯೩ || 





ಅಸ್ಚಮಾಶ್ಚಾಸಂ. 17% 
ವ॥ ಎಂದು ಪೆಂಡಿರೊಲವನೆ ಸಮರ್ಥಿಸಿ ನುಡಿದಂ, ಮತ್ತೊರ್ವನೆನ್ನಿಯಳೊರ್ಮ:-- 
ಚಂ|| ಮುನಿಯಿಸೆ ಮಾಣದಾಂ ಮುನಿದು ತೊಟ್ಟನೆ ಮಂಚದಿನೆಟ್ಟು ಪೋಗೆ ನಾ | 
ಣೆನೆಗಳವಟ್ಟ ಬರ್ಜಿನಗೆ ಪೆಂಪೆನಗಣ್ಮೆ ನಗಾಗಳಾಯದೊ | 
ಳ್ಸನಗೆ ಮಹಾಪ್ರಸಿದ್ಧಿ ಯೆನಗುರ್ಕೆನಗೊಡ್ಡೆ ನಗೆನ್ನ[ಬೆನ್ನ] ಬೆ| 
ನ್ನನೆ ಸರಿತಂದ ದೈನ್ಯ ಮರಿದಾದುದು ಮಾಜಲತಕರ್ತ್ಯರೂಪೆಯಾ | ೯೪ | 
ವ॥ ಎಂಬುದುಂ ಮತ್ತಮಲ್ಲ ಬೇಟದ ತೆತ್ತಿಗನುಂ ಮೊತ್ತಮೊದಲಿಗನುಮಪ್ಪೊ ನೊರಂ ತನ್ನ 
ಜತ್ತಮಲ್ಲದೊಲ್ಹೋಪಳ ವೃತ್ತ ಕಮನಿಂತೆಂದಂ: 
ಚಂ॥ ಉಗುರ್ವಿಸಿಯಪ್ಪು ವೂರ್ಮೆ ಪುಗೆ ವಾರಿರುಹಾಕರವಾರಿ ಸುಯ್ಯ ಬೆಂ | 
ಕೆಗಳೊಳೆ ಪೂಕ್ಯ ನಂದನವನಂ ಕೊಣಿಗಿರ್ಪುವು ಪೊಕ್ಕ ಜೊಂಸಮಾ | 
ವಗೆಯನೊಲಿರ್ಪುವುಷ್ಣ ಜಲಮಕ್ಷಿಗಳೊಳ್‌ ಕಲಕಿಗಣ್ಮೆ ಕಣ್ಣಪಾ 
ಪೆಗಳವಗಾಹಮಿರ್ಪುವು ಮದೀಯವಿಯೋಗದೊಳೆನ್ಸ್ನ ನಲ್ಲಳಾ || ೯೫ | 
ವ॥ ಎಂಬುದು ಮದರ್ಕೆ ಪಾರಯ್ಸಿ ಸೌಭಾಗ್ಯಶಾಳಿ ವಿಟಿನಿಂತೆಂದಂ: 
ಚಂ|| ಅಕುಟಿಲಚಿತ್ತೆ ಯೆಂದದು ಮಿಲ್ಲದ ದೋಷಮನಿಟ್ಟು ಕೋಪರೂ | 
ಪಕಮೆಡೆಯಾಗದಾನಿರೆ ಪೊದಟಕ್ಷಿ ರ್ದೆಯುರ್ಚಿದ ನಲ್ಮೆಯೊಂದು ಭಾ | 
ವಕಮಜೀಯಲ್ಕೆ ವಂದುದೆನಗಿಂದುಕರಶ್ಚು ತಚಂದ್ರಕಾಂತಪು | 
ತ್ರಿಕೆಯೊಸರ್ವಂತೆ ರುಮ್ಮಗೆ ಬೆಮರ್ತಿರವಿಂ ತರಳಾಯತಾಕ್ಷಿಯಾ | ೯೬ | 
ವ॥ ಎಂದು ಪೆಂಡಿರ ಬೇಟಮಮೇಟಾದಿಟಂ ಮಾಡದೆ ನುಡಿಯೆ ನಿರಾಕರಿಸಿ ಮತ್ತೊರ್ವಂ 
ಕೇಣಿಕಾರವಿಟನಪ್ಪ ವಣಿಗ್ವಿಟಿನಿಂತೆಂದಂ:-- 
ಚಂ॥| ಮದನರಸಪ್ಪವಂ ಕವಿಯ ತಣ್ಣಸನಾಗದೆ ತೃಷ್ಣೈಗಿಂಬುಕೆ | 
ಯ್ಯದೆ ಪಗೆಗೊಂಡು ಪೋಪುದು ಸಮುದ್ರದ ಮಧ್ಯದ ಬಾಳೆ ಕೆಯ್ಗ ವ | 
ರ್ಪುದುಮನಗಾಧಮನ್ಮಥಸಮುದ್ರದ ಮಧ್ಯದ ಬಾಳೆ ಕೆಯ್ಲೆ ವ | 
ರ್ಪುದುಮನಮೋಘಮಿಚ್ಚಯಿಪನಿಚ್ಚಯಿಪೊಂ ಹಯಶೃಂಗಚಾಪಮಂ || Fe || 
ಇನಿತೆನಗಿಂಬುಕೆಯ್ದಿ ನಿತು ಬೆಳ್ಳಿ ನಿತೊಳ್ಳಿ ೪ದೆನ್ನ ನಿನ್ನುಮೊ | 
ರ್ವನೊಳಿವಳೆಂದೊಡಂಬಡುವಳೆಲ್ಲಿಯ ಬಾಟಕಿನಗೆಂಬ ಪಂಬಲಿಂ | 
ಮನದೊಳಲಲ್ಲು ಚಿಂತಿಸಿ ಕಬಲ್ಲು ಬಟಿಲ್ಲು ಕನಲ್ಲೊ ನಲ್ಲು ಬೆ| 
ಳೈನಿಸುವ ಬೆಳ್ಳಬೇರ ನಗುಬಣ್ಣ ಗಸಗೆತ್ತದೆ ಸೂಳೆ ಮಾಣ್ಣುಮೇ || ೯೮ | 
ಮನಸಿಜಮಂತ್ರದೇವತೆಯರಂಗನೆಯರ್‌ ತದುದಾರಸಾರಸಾ | 
ಧನೆಗನುಸಾರಯಪ್ಪ ಸಕಲೀಕರಣಂಗಳವಾವುನೆನ್ನ ನ ॥ 
ಚ್ಚಿನ ಸೊಬಗೆಂತುಮಾಗೆ ತನಗೆನ್ನದ ನಿಶ್ಚಯಮಪ್ಪ ದಾನಮೆಂ | 
ಬಿರಿತನಿತಿಲ್ಲದೊಂದೆ ಗಣಿಕಾಜನಸಾಧನಸಿದ್ದಿಯಕ್ಕುಮೇ | | 
ವ|| ಎಂದು ನುಡಿವ ಪೂರ್ವಪರಪಕ್ಷಂಗಳೊಳ್‌ ಪಕ್ಷನಿರ್ಣಯಮಪ್ಪಿ ನಂ ಪೊಗಲ್ಲು ಪಾಪೇಭ 
ಕಂಠೀರವನಪ್ಪ ವಜ್ರಾಯುಧಂ ನಾಗರಕಾದಿಗಳ್ವಿರಸು ಸೆರತೊಂದು ವಿಳಾಸಿನೀವಾಟಡೊಳಗನೆ ಬರೆವರಿ 
ಮತ್ತೊಂದೆಡೆಯೊಳ್‌:- 
28 


178 ಶಾಂತಿಫಪುರಾಣಂ. 





ಉ|| ಕೂಡಿದ ಕೂಟದಿಂದೊಲಿಸಿದಿರ್ವರುಮಂ ಸಮಪಾತವಾರಿಯಿಂ | 
ಕೋಡೆ ಸರಾಗದೊಳ್‌ ಮುಲುಗಿ ಮೂಡಿ ಮೃಗಾಂಕಕರಂ ಪಯೋರಸಂ || 
ತೀಡುವ ತೆಂಬೆಲರ್‌ ಮನದೊಳುರ್ಕೆಗಳಂ ಸುರತಾವಸಾನದೊಳ್‌ | 
ಮಾಡೆ ರತಕ್ಕೆ ಮತ್ತೆ ಬಗೆದಂದುದು ದಂಪತಿ ಸೌಧಕೂಟಿದೊಳ್‌ | ೧೦೦ | 


ಚಂ॥ ಶಕುನಿರವಕ್ಕೆ ಕಂಠರುತಿ ಕೂಟಿದೊಡಂಬಡಿನೊಳ್‌ ನಿಮಿರ್ಚೆ ಗಾ | 
ಯಕತೆಯನಾಡೆ ತಾಳದ ಲಯಕ್ಕಲಕಾಳಿ ತಗುಟ್ಟು ತಾಡನಾ || 
ನಕ ಮನುವಾದಿಯಾಗಿ ಮೊಲಗುತ್ತಿರೆ ಮನ್ಮಥಸೂತ್ರಧಾರ ನಾ | 
ಟಕರವ ಮುಣ್ಮುವಂತೆ ಸುರತಾರವಮುಣ್ಮಿದುದೊಂದುಗೇಹೆಜೊಳ್‌ || ೧೦೧ | 


ವ ಮತ್ತಮಾಸೂಳೆಗೇಕುಯೆರಡೋಳಿಯೊಳ್‌: 


ಮ|| ಲಸದಾಸ್ಯೋದಯ ಮಿಂದುಬಿಂಬದುದಯಂ ತಾನಾಗೆ ಖೇದಶ್ರಮ | 
ಶ್ರಸಿತಂ ಮಾರುತಮಾಗೆ ತೋಳ್‌ ತೆರೆಗಳಾಗಕ್ಷಿಭ್ರಮಂ ಮಾನವೃಂ | 
ದಸಮುದ್ವರ್ತನಮಾಗೆ ನಿರ್ಭರರತೊದೀರ್ಣಾರ್ಣವಂ ಘೂರ್ಣಿಸಲ್‌ | 
ಮಸಗಿತ್ತಂದು ವಿಚಿತ್ರ ಚಿತ್ರಿತಸುಧಾಶ್ರೀರಮ್ಯಹರ್ಮ್ಯಂಗಳೊಳ್‌ || ೧೦೨ || 


ವ॥ ಅಂತು ಶೃಂಗಾರರಸಪೂರ ಪ್ರವಾಹಮಂ ದಾಂಟಿ ಬರೆವರೆ ಮುಂಜೊಂದೆಡೆಯೊಳ್‌:-- 


ಚಂ|| ಬೆಸವರಿಗೆಯ್ವ ಬೇಸರಿಸುವಿತ್ತುದ ನೆತ್ತುವ ಮೇಗುದೋರ್ಪ ಕಂ | 
ಟಸುವ ಕನಲ್ವ ಕಡ್ಡಯಿಸುವೇಟದನಂ ತಿಳಿಪಲ್‌ ಮನಂಗೊಳಲ್‌ | 
ಬಸೆಯಿಸಲಿಂಬುಕೆಯ್ಸ ಲೊಳಪೊಯ್ಸ ಉೊಡಂಬಡಿಸಲ್‌ ಪ್ರಮೋದಮಂ | 
ಪೊಸಯಿಸಲಾಅಾಸಲ್‌ ನೆರೆದುಮೊಲ್ಲದೆ ಚಿತ್ತಮುದಾತ್ತ ಚಿತ್ರೆಯಾ || ೧೦೩ | 
ವ| ಮತ್ತೊಂದೆಡೆಯೊಳ್‌:-- 
ಉ| ಕೂರ್ಮೆಯ ಸೆರ್ಮೆ ಸಕ್ಕಸಮನಾಗೆ ಸುಖಾಮೃ ತಮೊರ್ವರೂರ್ವರೊಳ | 
ನೂರ್ಮಡಿ ಕೂಡೆ ಕೂಡಿ ಪೊಅಮಟ್ಟಿಲರ್ಗೊಡ್ಡಿ ನಿಜಾಂಗಮಂ ಸ್ರವ | 
ದ್ವರ್ಮಜಲಾರ್ದ್ರೆ ಕೆಯ್ದ ಟಾಯೆ ಕಣ್ಣೆ ಸದೊನ್ಪಿ ದಥೊರ್ವಳೋಪನಂ | 
ನೆರ್ಮಿೀದ ಬಾಳೆ ಕತ್ತುರಿಯ ನೀರ್ದಳಿದುತ್ತ ಳಮಾಳೆಯಂದಮಂ || ೧೦೪ || 
ವ|ಸೆಅತೊಂದು ತಾಣದೊಳವಚಅಮಾದ ಪಟವೇಟದಿ ನಿಲ್ಲದ ದೋಷಮನಿ (ಲ) ಟ್ವಿಲ್ಲಣಿಗೆ 
ಮುಳಿಸಂ ಮುಳಿಡೊಲ್ಲದೆ ಪೋಪನನೆರಡಿಲ್ಲಜೆ ನಲ್ಲಳ್‌ ಪಿಡಿದು ನಿಂದು: 
ಚಂ|| ಅನುವಿಸ ತಾಯ ಬಾರಿಸುವ ತಂಜಿಯ ಕಾಯ್ಬಿನೊಳೆಕ್ಕೆಗುಟ್ಟುವ | 
ಕೃನ ಪಡಸೆತ್ತಿ ಬಯ್ವ ಕಿಜುದಂಗೆಯ ಕಣ್ಣೊಳೆ ಕೀಜಃ ಕಲ್ಪಿಪ | 
ಜನ ಬಿಯಕಿಲ್ಲದವ್ವಳಿಸ ತಮ್ಮನ ತೀನಿಗೆ ಮೆಯ್ಯನೊಡ್ಡಿ ನಿ | 
ನ್ಸನೆ ಪಿಡಿಜಿನ್ನ ನಲ್ಮೆಗಿದೆ ತಕ್ಕುದೆ ನಲ್ಮೆಗೆ ದೋಷಮಾಗದೇ || ೧೦೫ | 


ವ।। ಎಂದು ತನ್ನ ಸದ್ಭಾವಮನೆ ನುಡಿದು ಕಣ್ಣ ನೀರ ಕಾಟ್ಬುರದಿನೊಳಗುಮಾಡಿ ನಿಜಾಸಿದಳ್‌, 
ಜೇೀಜಕೊಂದೆಡೆಯೊಳ್‌ ಅನೇಕವಿಧ ನಿಧುವನಾವಸಾನದೊಳ್‌ ಜಿಮರನಾಲಾಸಲ್‌ ಪೊಅಮಟ್ಟು:- 


ಅಷ ಸೈ ಮಾಶ್ವಾಸಂ. 179 











ಉ|| ಭಂಗುರಕೇಶಪಾಶೆ ತನುಮಧ್ಯೆ ಮೃಗಾಕ್ಷಿ ವಿಟಂ ನಿಜಾಂಘ್ರಿನ | 
ದ್ವಂಗಳ ಮೇಲೆ ಪೊಯ್ಯೆ ಕರಕಾಂಬುವನಂಗಣದೊಳ್‌ ವಿಲಾಸಮ || 
ದೃಂಗಿಯ ನಾಳ [ವಾಳ] ಪರಿವಾರಿತ ಮೂಳತಳೋಪಮಾನದಿಂ | 
ಾಂಗುಡಿವಿಟ್ಟಿ ಜಂಗಮ ಮನೋಜಲತಾಕೃತಿ ಯೊಪ್ಪೆ ತೋಅದಳ” || ೧೦೬ || 








ವ॥| ಅದನುತ್ಛೇಕ್ಸಿಸಿ ನೋಡುತ್ತುಂ ಪೋಗಿ .ಮತ್ತೊಂದೆಡೆಯೊಳ್‌ ತನಗೆರಡಿಲ್ಲದೋಸನೆ 
ವಿಯೋಗದೊಳ್‌ ಚಿಂತಾಕ್ರಾಂತೆಯಾಗಿರ್ದ ಕೆಳದಿಗಿಂತೆಂದಳ್‌:..- 


ಚಂ॥ ಇನಿಯನಗಲ್ಲು ತಾನೆನಿತು ದೂರದೊಳಿರ್ದೊಡಮೆನ್ನ ಚಿತ್ತಮಾ | 
ತನೊಳೆಸೆದಿರ್ದುದಾತನೆ ಮನಂ ದಲದೆನ್ನೊಡನಿರ್ದುದಿರ್ವರುಂ | 
ನೆನೆವುದದೇಕೆ ಚಿಂತಿಸುವುದೇಕೆ ಸಲುಂಬುವುದೇಕೆ ನೋವುದೇ | 
ಕೆನಗಿದು ವಿಸ್ಮಯಂ ಕೆಳದಿ ನಿ*ಂ ತಿಳಿವಂತಿರೆ ಸೇಟಲಾಗದೇ || ೧೦೭ | 


ವ॥। ಎಂದು ತನ್ನ ಕೆಳದಿಗೆ ಪೇಟ್ಟು ಮನಮಂ ಬಲಿದು ತನ್ನಂ ತಾನೆ ಸಂತಯಿಸಿದಳ್‌. 
ಮತ್ತೊಂದೆಡೆಯೊಳಗಲ್ಪು ನರಜೇಶಕ್ಕೆ ಪೋದ ನಲ್ಲಂ ಬಂದು ತನ್ನವಿಯೋಗಡೊಳ್‌ ಬಡವಾದ ನಲ್ಲಳ 
ಬಡವಾದಂದಮಂ ಬೆಸಗೊಳಲಾಕೆಯಿಂತೆಂದಳ್‌:-- 

ಚಂ ಮನಸಿಜ ನೋವದೆನ್ನ ಮನಮಂ ಮೊನೆಯಂಬುಗಳಿಂದ ಮೆಚ್ಚೊಡಾಂ | 

ಮನಹೊಳಗಿರ್ದ ನಿನ್ನನವು ಕೊಳ್ಳು ಮೆಗೆತ್ತು ದಲಂಜಿ ನೋಡ ನ| 
ಲ್ಲನೆ ಬಡವಾದೆ ನುಂತು ಬಡವಪ್ಪೆನೆ ಪೂನಿನ ಬಾಣಮುರ್ಚೆ ನೊ | 
ವೆನೆ ಸಲೆ ಪೂನಿನಂಬು ಕೊಳೆ ನೋವವರಾರ್‌ ಜಗದೊಳ್‌ ಮನಃಪ್ರಿಯಾ | ೧೦೮ | 
ವ|| ಎಂದು ತನ್ನೈರಡಿಲ್ಲದ ನಲ್ಕೆಯಮಂ ಪೇಟ ನಾಗರಕಾದಿಗಳಾಕೆಯ ಮಾತಂ ಕೇಳ್ಪು 
ಮೆಚ್ಚುತ್ತುಂ ಪೋಗಿ: 
ಚಂ|| ಬಳೆದು ಪೊದಬ್ಬ ಮನ್ಮಥರಸಾಸವದಿಂ ಸಮಸಂದ ಸೊರ್ಕುಗಳ್‌ | 
ತಿಳಿವಿನ ಮಗ್ಗ 9ಂ ಪ್ರಣಯಮಗ್ಗ ಳ ಮಿರ್ವರ ಮೆಚ್ಚಿ ದಂದಮ || 
ಗ್ಗಳ ಮಳವಗ್ಗಳಂ ಮಸಕಮಗ್ಗಳ ಮಟ್ಕಿಅಳುರ್ಕೆ ಪೆರ್ಚು ಕ | 
ಣ್ಣೊಳೆ ಬೆಳಗಾಯ್ತು ದಂಪತಿಗೆ ಪೆಂಓಿನಲಂಪಿನ ಸಾಂಪ್ರಯೋಗಡೊಳ್‌ | ೧೦೯ || 


ವ॥। ಅಂತು ಬೆಳಗಪ್ಪುದಂ ದೀನಜನತಾಕಲ್ಪಾಂಫ್ರಿ ಕನಷ್ಟ ವಜ್ರಾಯುಧಯುವರಾಜಂ 
ತನ್ನೊಡನೆಯ ನಾಗರಕಾದಿಗಳ್ವೆರಸು ರಾಜಮಂದಿರಮಂ ಪೊಕ್ಕು ತಾಂಬೂಲಮಾಲ್ಯಾನುಲೆ?ಪನಫಲಾ 
ವಳಿ ಪುರಸ್ಸರಂ ವಯಸ್ಕರಂ ವಿಸರ್ಜಿಸಿ ಯಾಮಿನೀಚರಮಯಾಮಮರ್ಧಾನಶೇಷಮುಂಖಬಿನೆ 
ಮುಂಸೂಟಕ್ಷಿ ವಂದಿರ್ದ ಪ್ರಾಣೇಶ್ವರಿಯುಂ ತಾನುಂ ಮಂಜುಳಶ್ರೀ ಮಂಚದೊಳರಿ:- 


ಚಂ|| ರಜನಿನಿನೋದನಕ್ಕೆ ಮುಳಿದಿರ್ದ ಲತಾಂಗಿಯನಪ್ಪುಕೆಯ್ದು ಸಾ | 
ಮಜಪತಿ ಪೊಕ್ಕು ಪಕ್ಕುವಿಡಿಯಂ ನಡೆ ಸೋಂಕುವವೋಲುರೋಜ ಸಂ | 
ಕಜಮುಕುಳಕ್ಕೆ ವಕ್ಷಮಮರ್ಜೊಬ್ಬಿರೆ ತಟ್ತಮರ್ದಪ್ಪೆ ಕೋಪಮಂ | 
ಗಜರಸಪೂರದೊಳ್‌ ತೊಡೆದವೋಲ್‌ ತಳರ್ದತ್ತು ನೃಸೇಂದ್ರಕಾಂತೆಯಾ || ೧೧೦ | 


180 ಶಾಂತಿಪುರಾಣಂ. 


ವ॥ ಅಂತೋಸಳ ಕೋಪಮಂ ಕಳೆದು ಕಳಮಧುರತರಮನೋಹರಸಂಭೋಗಾವಸಾನದೊಳೆರಡು 
ಗಲಾಗೆಯುಂಟಿನೆ ಸೆಅರ ಸೂಲಕೊಳಮರಿರಲೀಯದನುಭವಿಸಲ್‌ ಬಂದ ನಿದ್ರಾಂಗನೆಗಭಿಮುಖನಾಗಿ 
ನೆಗಟ್ಟು ರ್ವರಾಸ್ಯತಿಲಕನಪ್ಪ ವಜ್ರಾಯುಧಂ ಸವಡಿಸೆ:-- 

ಚಂ|| ಉಗುಳ್ವ ಕಷಾಯ ಸೌರಭಮ ನಾರ್ದಳಿ ಪೀರ್ದುವು ಪಂಕಜಂಗಳೊ | 
ಳ್ಶುಗುಳ್ಗೆ ಳೊಳಂ ವಿಯೋಗದುಪವಾಸದ ಪಾರಣೆಗೆಂದು ಚಕ್ರವಾ || 
ಕಿಗೆ ರಮಣಂ ಮೃಣಾಳಕಬಳಂಗಳ ನಾಗಳೆ ಬಂದು ನೀಡಿ ಸಾ| 
ವಗಿಸಿದ ನಂಜಿ ಸಂಜೆಯೊಳಗುಳ್ಳ ಖಳರ್‌ ಸರೆದರ್‌ ಪ್ರಭಾತದೊಳ್‌ || ೧೧೧ || 


ವ॥ ಅಲ್ಲಿಂ ಬಟೀಯಂ: 
ಕಂ|| ಸನಿಪುಲ್‌ ಸಜ್ಜೆಯ ನೆಲಗ | 
ಟನ ಮುತ್ತಿನ ರಂಗವಲಿಯ ತೆಜನಂ ಮನಡೊಳ್‌ | 
ಜನಯಿಸೆ ಶಶಿ ಮಸುಳೆ ವಿನೂ | 
ತನ ರವಿರಥಸಾಂಸುಪರಿಗತಂಬೋಲ್‌ ನಭದೊಳ್‌ || ೧೧೨ || 





ವ ಮತ್ತಿನಿಸಾನುಂ ಬೇಗದಿಂ:--- 
ಕಂ॥ ಜಿಸೆಗಳ್‌ ಮೃಗಮದ ಕರ್ದಮ | 
ಜಿಸಕದಿ ನಣ್ಣಿಕ್ಕಿ ಸಾರೊಳೋಲಾಡಿದ ವೋ || 
ಲೆಸೆದಿರ್ದುವೊಯ್ಯನೊಯ್ಯಕನೆ | 
ಮಸುಳ್ಳು ವು ತಾರಗೆಗಳೊಣಗಿದಗೆಗಳ ತೆಅದಿಂ | ೧೧೩ | 
ವ॥ ತನದಂತರ ಮುದಯದೊಳ್‌: 
ಕಂ ಕರಮೊಪ್ಪಿದುದಂದು ಪುರಂ | 
ದರ ನೀಯೆ ಪುಳೋಮಸುತೆಯ ಕಟ್ಟಿದ ಕಂಠಾ || 
ಭರಣಕ್ಕೆ ತಗುಳ್ಳಿ ದ ಪ | 
ದ್ಮರಾಗ ನಾಯಕಮಿದೆಂಬಿನಂ ರವಿಬಿಂಬಂ || ೧೧೪ | 
ವ ಅಂತು ನೇಸಜ್‌ ಮೂಡುವುದುಂ ಸಟುಪುಣ್ಯಪಾಠಕಸಮುಚ್ಚಾರ್ಯಮಾಣ ಮಂಗಳವಚನ 
ರಚನಾಸಮಕೃಷ್ಣಶ್ಸ ಥಬಾಹು ನಿದ್ರಾಲಿಂಗನವಿಮುಖನಾಗಿ ಸೆಜ್ಜೆಯಿಂದೆಟ್ಟು ಪತ್ಯೂಷಕೃತ್ಯಮಂ 
ನಿರ್ವರ್ತಿಸಿ ಜಿನೇಂದ್ರಪಾದಾರವಿಂದಕೋಮಳದಳಾಯಮಾನಾಂಗುಳಿನಖದರ್ಪಣಾರ್ಪಿತಾನನೇಂದು 
ಪ್ರತಿಬಿಂಬಂ ತ್ರಿಲೋಕಶಿಖರಶೇಖರಂಗಸ್ಟ್ರಾಂಗಮೆಜಗಿ ಪೊಡಮಟ್ಟಿಷ್ಟನಿಧಾರ್ಚನೆಗಳಿನರ್ಚಿಸಿ 
ಲೋಕಗುರುವುಂ ನಿಜಗುರುವುಮಪ್ಪ ಕ್ಷೇಮಂಕರಾವನೀಶ್ವರಂಗವನತೋತ್ತಮಾಂಗನಾಗಿ ಕಂಡು 
ನಿತ್ಯನಿಯಮದಿನೋಲಸಿಸುತ್ತು ಮಿರ್ದಿಸ್ಥಿ ತಿಯೊಳ್‌ ಕಾಲಂ ಸಲೆ ಮತ್ತೊಂದುಶುಭದಿನದೊಳ್‌:--- 
ಉ| ಆಯುಧಮಂ ಜಯಾಂಗನೆಯೊಳಾವಗಮೋತೊಡಗೂಡುವಂತೆ ವ | 
ಜ್ರಾಯುಧನರ್ಥದಿಂ ತಣಿಪಿ ವಂದಿಗಳಂ ನಿಜಪುತ್ರನಂ ಸಹ | 
ಸ್ರಾಯುಧನಂ ಮನೋಹರಿಯೊಳೋತೊಡಗೂಡಿ ನಿಜಾನ್ವವಾಯ ಪಾ | 
ರಾಯಣ ನಿಂತು ಸಂತತಿಗಡರ್ಸನೊಡರ್ಚಿದ ನುತ್ತರೋತ್ತರಂ| ೧೧೫ ॥ 


ಅಸ್ಪಮಾಶ್ಚಾಸಂ. 181 








ವ॥ ಅಂತುರ್ವರಾಸ್ಯತಿಲಕನಪ್ಪ ವಜ್ರಾಯುಧಂ ಸಹೆಸ್ರಾಯುಧಂಗಂ ಮನೋಹರಿಗಂ 
ಮನೋಹರಮಾಗಿ ಮದುವೆಮಾಡಿ ತತ್ಪುಣ್ಯದಂಪತಿಗೆ:. 


ಚಂ|| ಮಗನಗರಾಜಧೈರ್ಯ ನಿಭರಾಜಮನಂ ಮೃಗರಾಜಸತ್ವ ನ | 
ರ್ಥಿಗೆ ಭಯಮಿಲ್ಲ ಬಾಲಕಿಗೆ ವೃಥೋಕ್ತಿಗಳಲ್ಲ ನೆಗಟ ಗಂ ಪೊಗ | 
ಲಕಿ ಗ ಮೆಣೆಯಿಲ್ಲಿಭೇಂದ್ರರಿಪುವುಂ ಮೃಗಮೆಂಬವೊಲಾಕುಮಾರನೊಳ | 
ಮೃಗನೊನೆಯೆಂಬಿನಂ ಕನಕಶಾಂತಿ ಕುಲೋನ್ನತಿ ಪುಟ್ಟಿ ಪುಟ್ಟಿದಂ | ೧೧೬ || 
ವ॥ ಅಂತು ಕನಕಶಾಂತಿ ಪರಮೋಪಶಾಂತಿಯೆ ರೂಪುಗೊಂಡಂತೆಯುಮಲಾವಡಳಕಿಗೊಂಡಂ 
ತೆಯ ಬಾಸ 1 ಪುಟ್ಟ ಬಳೆಯೆ ಮತ್ತೊಂದು ದೆವಸಂ ಪನಿತ್ರರಾತ್ರಿ ಸಮಯಾವಸಾನಡೊಳ್‌:- 


ಮ॥| ಪರಮಶ್ರೀಪತಿ ದೇವವಂದ್ಯ ನಮಿತಕ್ಷೇಮಂಕರಂ ಘೋರಸಂ | 
ಸರಣಾಂಭೋಧಿಯ ಫೀಸುವಲ್ಲ ಮನದೊಳ  ಕೆಯ್ದಣ್ಮಿ ಭಾವಕ್ಕೆ ಬಂ | 
ದಿರ ಬಯ್ತಿಟ್ಟ ನಿಶೋಧಿದುರ್ದಮತೆಯಿಂ ಮೋಹಾಧಿರಾಜಂಗನಾ | 
ದರನಾದಂ ದೊರೆಯಲ್ಲರೆಂದು ಮುಳಿದಕ್ಕೋಪಕ್ಕ ಘಧ್ವಂಸಿಯಾ | ೧೧೭ | 


ವ॥ ಅಂತು ಕ್ಷೇಮಂಕರಂ ದುರಿತಾರಿ ಸೈನ್ಯಮಂ ಬೆಂಕೊಳಲ್‌ ಬಗೆವಂತೆ ಸರಮದೀಕ್ಷೆಯಂ 
ಕೆಯ್ಯೊಳಲ್‌ ಬಗೆದು ಪರಿನಿಷ್ಟ್ರಮಣೋದ್ಯುಕ್ತನಾದುದಂ ಬ್ರಹ್ಮಕಳ್ಳ ನಿಳಯರದಿತ್ಯಾದಿಗಳಪ್ಪ 
ಲೋಕಾಂತಿಕರವಧಿಜ್ಞಾನದಿಂದ ಮಜಾದು ಬಂದು ಸರಮೇಶ್ವರನ ಮನೋಗತಮಂ ನಚೊ'ಗತಂ 
ಮಾಡಿ ನಿಜಾಧಿಕಾರ ವಶದಿಂ: 


ಕಂ|| ಪಾರಾವಾರಕ್ಕೆ ಜಡರ್‌ | 
ನೀರಡುಕುವ ತೆಅಜಿ ಬಿನ್ನಪಂ ಗೆಯ್ದೇಂ ಸಂ | 
ಸಾರದ ಮೋಕ್ಷದ ಪಕ್ಷದ | 
ಸಾರೇತರಸುಖಮನೀಶ ನಿನಗಾರ್‌ ಪೇಟ್ವರ್‌ | ೧೧೮ || 
ಈ ಬಗೆ ಸಂಸಾರ ಮತಿ | 
ಕ್ಲೀಬಂಗೇತಕ್ಕು ಮಪ್ಪೊಡಕ್ಕುಂ ನಿನಗ || 
ಕ್ಲೀಬಂಗೆ ಚರಾಚರಗುರು | 
ಗೀ ಬಗೆ ಬಗೆದಂತೆ ಬಗೆಗೆ ವರ್ಪುದು ಪಿಜಾದೇ || ೧೧೯ | 


ವ॥ ಎಂದು ಪರಮನಂತಃಕರಣಜಾತಮ ನನುವಡಿಸಿ ಮಾಣ್ಣರನ್ನೆಗಂ ಸೌಧರ್ಮೆೇ ಂದ್ರ 
ಸಮೇತಂ ಚತುರ್ವಿಧವಿಬುಧನಿಕಾಯಂ ತೃತೀಯಕಲ್ಯಾಣಕರಣೋತ್ಸುಕತ್ವದಿಂ ಬಂದು ಭಗವತ್ಪಾದ 
ಸಯೋರುಹಕ್ಕೆಅಗೆ ತದನಂತರಂ ಕ್ಷೇಮಂಕರಾಧೀಶ್ವರಂ ವಜ್ರಾಯುಧನುಮಂಸಹಸ್ರಾಯುಧನುಮಂ 
ಬರವೇಲ್ದು: 

ಕಂ] ಈ ರತ್ನಸಂಚಯಂ ನಿನ | 
ಗೀರಾಜಿತ ರತ್ನಸಂಚಯಂ ತನಗೆಂದು | 
ರ್ನೀರಕ್ಷಕನಾಗಳ್‌ ಬಗೆ | 
ದಾರಯ್ದಾ ಪುರುಷ ರತ್ನಯುಗಳಕ್ಕಿತ್ತಂ | ೧೨೦ | 


182 ಶಾಂತಿಪುರಾಣಂ. 


ವ।॥ ಅಂತು ನಿಜಾನ್ವಯರಾಜಧಾನಿಯಪ್ಪ ರತ್ನಸಂಚಯಮುಮಂ ಕುಲಧನಸಾರಮಪ್ಪ ರತ್ನ 
ಸಂಚಯಮುಮಂಮಗಂಗಂ ಮಮ್ಮ ಗಂಗಮಧಿರಾಜಯುವರಾಜಪದವಿವೆರಸುದಯೆಗೆಯ್ದು ಬಟೀಯಂ 
ಸುದರ್ಶನಮೆಂಬ ಸಿವಿಗೆಯಂ ಕ್ಷೇಮಂಕರಾಧೀಶನೇಜುವುದುಂ:...- 





ಸ್ರ|| ಜ್ಯೋತಿಷ್ಯರ್‌ ಮುನ್ನಮಲ್ಲಂಬಬಾಯಮಮರರತ್ತಿಂದ್ರ ನಭ್ರಂಕಸೋದ್ಯ | 
ತ್ಕೇತುವಾ)ತಂಗಳ ಂದೊಪ್ಪುನ ಸಿವಿಗೆಯ ನಂದಟ್ಕಿಜಃಂ ಪೊತ್ತು ಭಕ್ತಿ || 
ಪ್ರೀತಂ ದೇವಾನಕಂಗಳ್‌ ಮೊಟಗೆ ಸಲನುಮಾಕಾಲದೊಳ್‌ ದೇವಚಾಪಂ | 
ಜ್ಯೋತಿರ್ಲೋಕಾಧಿಸಾಲಾಭರಣಕಿರಣದಿಂ ದುರ್ಷಿಯಂ ಸರೆ ಬಂದರ್‌ || ೧೨೧ || 


- | ದೇವಾರಣ್ಯಂ ದೇವರ | 
ದೇವನ ಮನಕಿಂಬನೀಯೆ ತನ್ನಂದನದೊಳ್‌ || 
ದೇವರ್‌ ಸಿವಿಗೆಯ ನಾಪ್ರ | 
ಸ್ತಾವನೆಯಂ ಕಟಃಸದಿಟೀಸೆ ಪುಳಿನಸ್ಥಳದೊಳ್‌ ॥ ೧೨೨ || 


ವ ತತ್ಸಮೀಪಸ್ಥಿ ತರಕ್ತಾಶೋಕಮಹೀರುಹತಳವಿಶಾಳಶಿಳಾಪಟ್ಟ ಕದೊಳ್‌ ಉತ್ತರಾಭಿಮುಖ 
ನಾಗಿ ಕುಳ್ಳಿರು ಸಮುತ್ಸಾರಿತ ವಸ್ತ್ಯಾಭರಣನಾಗಿ ಪರ್ಯಂಕಾಸನ ಪರಿಗ್ರಹೆದಿಂ:-- 


ಮ|| ಸಕಳೋರ್ನೀಶ್ವರ ನಾಕಿನಾಯಕಚಮೂಪಯ್ಯಸ್ಟಿ ಪಾತ್ರಂ ತ್ರಿಸಾ | 
ಕ್ಲಿಕನಾಗಳ್‌ ಬಲಗೆಯ" ನೊಸಲ್ಲೆ ಡದ ಕೆಯ" ಪರ್ಯಂಕಮಪ್ಪಂತು ಸಾ || 
ರ್ಚಿ ಕಳಾಳಾಪದಿ ನಾಜಗತ್ಪತಿ ""ನಮಸ್ಸಿದ್ದೇಭ್ಯ'' ಎಂದಾತ್ಮ ಕೇ | 
ಶಕಳಾಪಂ ಬರೆ ಪಂಚಮುಸ್ಚಿಗೆ ಜಿನಶ್ರೀದೀಕ್ಷೆಯಂ ತಾಳಿ ದಂ | ೧೨೩ || 


ವ ಅಂತಾಪರಮೇಶ್ವರನ ಸಜಾದು ಬಿಸುಟಿ ಮಧುಪಕಳಭಕುಳಮಸೃಣಕುಓಳಸಹಸ್ರಕುಂತಳಂ 
ಗಳನುತ್ತರ ದಕ್ಷಿಣೇಂದ್ರರ್‌ ಪಂಚರತ್ನದ ಪಡಲಿಗೆಗಳೊಳಾಂತು ಪಂಚಮಾಬ್ದಿ ಯೊಳಿಕ್ಕಿದರಂತು 
ಪರಿನಿಷ್ಕ್ರಮಣ ಕಲ್ಯಾಣಾವಸಾನದೊಳ್‌ ನರೇಂದ್ರದೇವೇಂದ್ರರ್‌ ತಂತಮ್ಮಾವಾಸಂಗಳ್ಗೆ ಸರೆದು 
ಪೋದರಿತ್ತ ವಜ್ರಾಯುಧನರಸುಗೆಯ್ಯುತ್ತಿರ್ದ: 


ಕಂ|| ಉಪಶಮಮುಂ ತೀವ್ರತೆಯುಂ | 
ವಿಸಕ್ಷಮಿತರೇತರೋಕ್ತಿಯಿಂದವನಾ ಭೂ || 
ಮಿಷನಾಂತು ಮಧ್ಯಮಂ ಲೋ | 
ಕಪಾಲನಾದಂ ಗಡಂ ಮಹೀಮಂಡಳದೊಳ್‌ || ೧೨೪ || 


ವ॥ ಮತ್ತಮಾಮಹಾನುಭಾವಂ ತನ್ನ ರಾಜ್ಯಾಭಿವೃದ್ಧಿ ಯೊಳ್‌: 


ಕಂ|| ಕಸವರದೊಳ್‌ ಜಸಮಂ ಮಾ | 
ನಸವಾಲಕೊಳ್‌ ಧರ್ಮಮಂ ಶರೀರದೊಳಜಾವಂ || 
ಸಸಿಯೊಳ್‌ ಬೆಳಸಂ ಕೊಳ್ವವೊ | 
ಲಸಾರದೊಳ್‌ ಸಾರಮಂ ಮಹೀಪತಿ ಕೊಂಡಂ | ೧೨೫ || 


ಅಷ್ಟಮಾಶ್ಚಾಸಂ. 188 


po ಹಾ ಹಿ ನ 








ವ॥ ಅಂತರಸುಗೆಯ್ಯು ತ್ತಿರೆ ಮತ್ತೊಂದು ದೆವಸಂ: 
ಕಂ|| ವಟುನೇಷಧಾರಿಯಾ[ ಸಂ] | 
ಸಟುಮತಿ ಬಳ್ಳಿ ಸಿದ ಕಯ್ಯ ಕವಳಿಗೆಯುಂ ಕ | 
ರ್ಪಟಮುಂ ಬೆಳೆಸಜ್ಜಾ ನೋ | 
ತ್ಯಟಿಮದ ನರಮನೆಯ ಬಾಗಿಲೊಳ್‌ ಬಂದಿರ್ದಂ | ೧೨೬ || 
ವ॥ ಇರ್ದು ದೌವಾರಿಕನಿವೇದಿತನಿಜಾಗಮನನವನಿಸಾಲಮತದಿ ನೊಡ್ಡೊ ಕಲಗಂಬೊಕ್ಕು ಮಜೋ 
ದ್ವತವೃತ್ತಿಯಾಗಿಯುಮಳ ಕಳಭಮುತ್ಸು ಲ್ಲಮಲ್ಲಿಕಾಮುಕುಳಕ್ಕೆ ಅಗುವಂತೆ ಷಾಪೇಭಕಂಠೀರವನಪ್ಪ 
ವಜ್ರಾಯುಧಂಗೆಣಿಗುವುದುಮರಸನಾತನ ಮನುಷ್ಯಾತೀತಮಪ್ಪ ಪ್ರಕೃತಿಯಂ ಕಂಡಾಸನೋಚಿತದಿಂ 
ದೇಅಲಿಕ್ಕಿದ ಭದ್ರಾಸನದೊಳ್‌ ಕುಳ್ಳಿರ್ದು ಸ್ವಾಗತವಚನವುರಸ್ನರ ರಂ ಸಂಭಾಷಣಪ್ರಸ್ತಾವದೊಳ್‌ 
ವಸ್ತುವಿಚಾರಂ ಪುಟ್ಟಿ ಜೀವತತ್ವನಿಷಯದೊಳ್‌ ಕೃತಕದ್ವಿಜಂ ಚಾರ್ವಾಕಮತಾವಲಂಬಿಯಾಗಿ 
ಸೌಜನ್ಯಕಂದಾಂಕುರನಪ್ಪ ವಜ್ರಾ ಯುಧಮಹೀಪಾ ಕೋ ಸಹ ಹಸ್ರ ಜಿಹ್ವನಪ್ಪ ನಾಗರಾಜನನೆ 





ಕ ಕರಡಿಯ ತೋಲಂ ಕಜ್ಜಲ | 
ರಾಗದಿಂ ಪೊರೆದು ನಿಜಾಮ ಜೇ ನೆಯ್ಯೊಃ ' ತಂ || 
ATEN ವಚ | 
ನ ರಚನೆ ಬಳಸಿದುದತೀವ ತಮಮೊದವುವಿನಂ | ೧೨೭ || 
ಎಂಬಿನಿತೇಟಕ್ಸಿ ವಿವಾದಾ | 
ಡಂಬರದೊಳಳುಂಬಮೊದನಿ ನಿಲೆ ಪಾಸುಂ ಪೂ || 
ಕುಂ ಬರಿದು ನಿಚಿತವಚನಕ | 
ದಂಬಕಮೆರ್ಜಿಗೊಳಿಸೆ ಸಭೆಯ ವಿಬುಧಾವಳಿಯಂ | ೧೨೮ || 
ವ॥ ಪೂರ್ವಪಕ್ಷಮನಿಂತೆಂದನೀಲೋಕದ ಪ್ರಾಣಿಗಳುಂ ಚೈತನೈಸರಲೋ ಕನಿಮಿತ್ತ ೦ ತಪೋ 
ದಾನಶೀಲಪ್ರತೋಪವಾಸಾದಿಗಳನೆಲ್ವುಂ FR be ರದು ಜಡಶ್ರಮೆಂತೆನೆ:... ಸರಲೋಕಿಯ 
A] ನೆ ಸರಲೋಕಮತ್ತಣಿಂ ಬಂದುದೀ ನಿಮ್ಮ ಜಿನಮತದ ಜೀವಸಂಭಾವನೆಯೊಳ 
ಸೃಥಿವ್ಯಪ್ತೇಜೋವಾತಾಭಿಧಾನಭೂತಚತುಸ್ಟಯದಿಂದಂ ಬೇಜ! ಜೀವತ್ವಗ್ರಾಹಕಪ್ರಮಾಣಮಿಲ್ಲಂ 
ಭೂತಚತುಸ್ಟಯಸಂಭೂತಚ್ಛೆತನ್ಯಂ ಸಿಷ್ಟೋದಕಗುಡಧಾತಕ್ಕ್ಯಾದಿಯತ್ತ ಣಿಂ ಮದಶಕ್ತಿ ಪುಟ್ಟು ವಂತೆ 
ಪುಟ್ಟುಗುಮಾಭೂತಂಗಳುಂ ಕಾಯಾಕಾರಪರಣತಂಗಳಕ್ಕು ಮಿದು ಪ್ರತ್ಯಕ್ಷ ಪ್ರಮಾಣಸಿದ್ಧ ೦, ಅನು 
ಮಾನಪ್ರ ಮಾಣಮವಸ್ಥಾ ದೇಶಕಾಲಾದಿಗಳ ಭಿನ್ನವಸಪ್ಪುದಜಂ ದ್ರವ್ಯಶಕ್ತಿಯಿಂ ಭಿನ್ನಮೆಂತೆನೆ:-- 
ಮೂಲಕಂ ಬಾಲಂ ದೋಷಹರಮ ಬಾಲಂ ದೋಷಕರ ಮದಜಾಂ ಪ್ರ ಪ್ರತ್ಯಕ್ಷನರಿಚ್ಛೇದ್ಯಂ ವಸ್ತುತ 
ಮನುಮಾನದಿಂ ವ್ಯಭಿಚರಿಸುಗುಂ ಎಂದು ನುಡಿದು ಮದನೇ (ಮುದಂತ) ಪಕ್ಷನಿರ್ಣಯ ನಿಮಿತ್ತ 
ಮಿಂತೆಂದಂ:- 
ಉ|| ಜೀವವಿವಾದಮೆತ್ತ ಪರಲೋಕ ಫಲ್ಲೋದಯಮೆತ್ತ ದರ್ಕೆ ಮೆ | . 
ಚೂ ಪೊಣ್ಣು ಕೊಳ್ವ ತನಮೆತ್ತ: ಡದುಣ್ಣ ದ ಮಾಯದಂಗಕರಿ | 
ರ್ಜೀವತೆನೆತ್ತುದೆತ್ತ ನಿಘಲದ್ವ ಯದಾನವಿಧಾನನೆತ್ತ ನಾ | 
ನಾನಿಧದಿಂದ ಮೇಂ ನಮೆದು ನಾರುಗಿದಿರ್ಸ್ಹರೊ ಜೈನದೀಕ್ಷತರ್‌ | as jj 


(MH 


PE) 
Ww 


[du 


b 


184 ಶಾಂತಿಪುರಾಣಂ 








ಕಂ|| ಇಂತಿರೆ ಬೆದಬೆದ ಬೇಯು | 
ತ್ತುಂ ತಪದೊಳ್‌ ನಮೆದು ತಮ್ಮ ಶಿಷ್ಯರ್ಕಳುಮಂ || 
«ತಾಂ ತಿರಿವ ಗೊರವಿ ಬೆನಕನು | 
ಮಂ ತಿರಿಯಿಪಗಳೆಂಬ ತೆಅಡೆ ನೆಅಿ ನಮೆಯಿಸುವರ್‌ ॥ ೧೩೦ ॥ 
ಆ ನೆವದಿಂದಂ ಶ್ರಾವಕ | 
ಮಾನಿಗಳನನೇಕವಿಧದಿನುಪಜೀವಿಸರ | 
ಜಾ ್ಲಫಿಗಳ ಬುದ್ದಿ ಪೌರುಷ | 
ಒೀನಮಜೀನಿಕ್ಕತಂ ಬೃ ಬ್ಲಹಸ್ಪತಿಮತಡೊಳ್‌ || ೧೩೧ | 
ಚಂ|| ಸಮಯವಿಚಾುರಮೆಂಬುದು ಮಹಾಗಹನಂ ಕಸಟಕ್ಕೆ ಪೊತ್ತ ಕುಂ | 
ಚಮು ಮಲಾಶೌಚಮುಂ ಮೆಜಕಿವ ಗುಂಡಿಗೆಯುಂ ನಕ್ಕ ತಕ್ಕೆ ಸಂದ ನಾ 
ಗ್ಲ್ಯಾಮುಮಪಹಿಂ ಂಸೆಯೆಂಬ ಜನವಾದಮುಮಲ್ಲದೆ ನೇಲ” ಜೀವತ | 
ತ್ವಮುಮ ನಜೀವತತ ಶ[ಮು]ಮನೆತ್ತ ಅವರ್‌ ಚನತತ್ವ ತಾತ್ವಿ ಕರ್‌ | ೧೩೨ NW 
ವ॥ ಅದಲ್ಲದೆಯುಂ ಭೂತಚತುಷ್ಟಯಸೆಂನಿಪಾತಮಂ ಶರೀರಮೆಂಬುದು ಮದರ್ಕೆತ್ತಲುಂ 
ಬೇಖಾಲ್ಲದ ಚೈತನ್ಯಮುಂ ಜೀವಮೆಂಬುದು ಮಂಬರಕುಸುವು ಸಮಾನಮುಂ, ಸರಲೋಕಮೆಂಬುದ್ಳು 
ಖರವಿಷಾಣನಿರ್ವಿಶೇಷಂಗಳುಂ, ಪುಣ್ಯ ಪಾಪಮೆಂಬುದು ಗಂಧರ್ವನಗರವಿಳಾಸಮುಂ, ಧರ್ಮಾಸ್ಮಿ 
ಕಾಯಮೆಂಬುದು ಮರುಮರೀಚಿಕಾನಿಕಾಯಂಗಳುಂ, ಸುಖದು8ಖಂಗಳೆಂಬುದು ಸ್ವಸ್ನೇಂದ್ರ ಜಾಲ 
ಸನ್ನಿಭಂಗಳುಂ, ಜೀವಿತಮರಣಂಗಳೆಂಬಿವಅಾಟ್ಟಳಮುಂ ಪುಸಿಯ ಸೊಟ್ಟಳಮುಮಕ್ಕು ಮದಕರ್ನ್ನ 
ಹೃದಯನುಮನೇಡಮೂಕನುಂ ತತ್ವಾಂಧನುಂ ವಸು ಸ ಬಾಹ್ಯ ನುಂ ನಂಬುಗುಂ:--- 
ಕಂ ನಿನ್ನನ್ನಂ ಪ್ರತಿಭಾಸಂ | 
ಸನ್ಮಂ ನಂಬುಗುಮೆ ಮೆಯ್ಲೆ ಮಚ್ಚಿದ ತೆಅದಿಂ || 
ದನ್ನಂಬಿ ವಿಷಯ ಸುಖದೊಳ್‌ | 
ತನ್ನಿಷ್ಟನೆಯಾಗಿ ಮರುಳೆ ನಿರ್ವ್ವತನಾಗಾ | ೧೩೩ || 
ವ ಅದಲ್ಲದಿಯುಂ: 
ಕಂ|| ಪುಟ್ಟಂ ಸತ್ತೊಂ [ಕೆಟ್ಟಿಂ] | 
ಕೊಟ್ಟೊಂ ಬಾಟ್ಜನ್ನಮಿಂದ್ರಿಯಾಳಿಗೆ ಪಸರಂ || 
ಗೊಟ್ಟುಂ ನೆಯ್ಕೆ ಚ್ಚೆದವೋ | 
ಲುಟ್ಟುಂಡುಂ ಫಿದ್ದೆ ಗೆಯ್ದು ಸುಖಮಂ ಪಡೆಯಾ || ೧೩೪ | 
ವ॥ ಎಂದು ಪೂರ್ವಪಕ್ಷಸ್ವ ರೂಪ[ನಿರೂಪ]ಣಾಪ್ರ ತಿಜ್ಞಾ ನಂತರಮನೇಕಕುನಯೋಪಪತ್ತಿಗಳಿಂ 
ಪಕ್ಷಪ್ರತಿಷ್ಠಾಪನೆಗೆಯ್ದು ಕವಳಗೆಯ ಭಟ್ಟಂ ನುಡಿಯೆ ರತ್ನ ತ್ರಯಪರೀಕ್ಷಗೆ ಮಾಣಿಕಚಿಟ್ಟ ನಪ್ಪ 
ವಜ್ರಾಯುಧನಾತನ ನುಡಿದುದೆಲ್ಲವು Wi 
ಕಂ|| ಲೋಕಾಯತವೆನಿಸಿದ ಚಾ | 
ರ್ವಾಕೋಕ್ತಿಯ ನಹಿತಶಕ್ತಿಯಂ ಭೇದಿಸುವಂ | 
ತೇಕಕ್ಷಣದೊಳೆ ವಿಗತಾ | 
ವೇಕಂ ಜನಚಂದ್ರಭೂಭುಜಂ ಭೇದಿಸಿದಂ || ೧೩೫ || 


ಅಷ್ಟ್ಯಮಾಶ್ವಾಸಂ. 185 


ನ॥ ಅಂತದಂ ಭೇದಿಸೆ:- 

ಕಂ|| ಪೊಸವೆಲ್ಟಿ ಗಳ್‌ ಪಗಲೊಳ | 
ಮೆಸೆವಂತಿರೆ ದಂತಕಾಂತಿಗಳ್‌ ವಿಭು ನುಡಿದಂ || 
ಪಸರಿಸೆ ಸಾರೋದಾರ | 
ಪ್ರಸನ್ನಗಂಭೀರವಚನರಚನಾನಿಚಯಂ | ೧೩೬ | 
ಅಮರಗುರುವಾಣಿ ಮದಿರಾ | 
ಪ್ರಮತ್ತವಾಣೀಸಮಾನಮುನ್ಶತ್ತವಚಃ || 
ಸಮಮಂತಲ್ಲದೊಡೆಂತೀ | 
ಪ್ರಮಾದಿ ಚಾರ್ವಾಕನೆಂಬ ಪೆಸರಂ ಸಡೆಗುಂ || ೧೩೭ || 





ವ|| ಅಮ್ಮಾ ಕೇಳ್‌ ನಿಮ್ಮ ಸಮ್ಮ ತಮಸಪ್ಪ ಸ್ಸ ಥಿವ್ಯಾದಿತತ್ವಚತುಷ್ಟಯಸನ್ನಿ ಪಾತಮೆ ಚ್ಛತನ್ಯಮಂ 
© 0 ಶಿ 
ಪುಟ್ಟಿಸುಗುಮಸ್ಪೊ ಡೊಲೆಯ ಕಿಚ್ಚಿನ ಮೃದ್ಧಾ ಜನದೆಸಜ ನೀರ ಬಾಣಸಿಗರುರಿಪುವ ಗಾಳಿಯ 
ಸಂಯೋಗದೊಳ" ಚೈತನ್ಯಮದೇಕೆ ಪುಟ್ಟಿದು ಅಂತಲ್ಲು ಕಾಯಾಕಾರಸರಿಣತಭೂತಸೆನ್ನಿ ಸಾತಂ 
ಚೈತನ್ಯಜನಕಮೆಂಬೆಯನ್ಪೊ ಡೆ ಸಂಸ್ಕಾರನಿಮಿತ್ತದಿಂದಿಟೀಪಿದ ಶಬದ ನೆಲದ ಪೊತ್ತಿಸಿದ ಕೆಚ್ಚಿನ 
ಕಾಡಿ ಬ 

ತಳಿದ ನೀರ ತೀಡುವ ಗಾಳಿಯ ಸಂಯೋಗದೊಳ್‌ ಚೈತನ್ಯೋತ್ಸ ತ್ರಿಯಾಗಲೆವೇಟ್ಕು ೦, ಈ ಮಾತ 
ಮೋಘಂ ಮಂದರಾಚಳನಿಶ್ಚಳಮಿದಂ ಚಳಿಯಿಸಲ್‌ ನಿಮ್ಮ ನಚ್ಚಿನ ವಾಚೆಸ್ಪ ತಿಗನುಶಕ್ಕಮದಟಸಿಂದಂ 
ಪೃಥಿವ್ಯಾದಿಸಂಬಂಧಮಲ್ಲದೆ ಸೆಜತು ದರ್ಶನಜ್ಞಾನಲಕ್ಷಣಂ ಜೀೇವಾಭಿಧಾಬಂ ತತ್ನಾಂತರ 
ಮೆಲ್ಲಾ ಕಾಲಮುಂಟೆಂಬುದರ್ಕುಪಪತ್ತಿಯಾವುಜಿನೆ:- ಜಾತಿಸ್ಕರರನೇಕರಾಮುಂ ಥೀಮುಮಜಃಯೆ 
ತಮ್ಮ ಭವಾಂತರಂಗಳಂ ಸೇಟ್ವುದುಂ, ಗ್ರಹಗ್ರಸ್ತಂ ಮಂತ್ರದಿನಾವೇಶಂಗೊಂಡು ತನ್ನ ಮುನ್ನಿನ 
ಭವದ ಪೆಸರಂ ನೆಗಟಕಿಯುಮಂ ಸೇಟ್ತು ದುಮಾಬಾಲಗೋಪಾಲವೃದ್ಧ ಪ್ರಸಿದ್ಧಂ, ಮತ್ತಂ 
ಸಾರ್ವಭೌಮರಪ್ಪ ಸಕಳಚಕ್ರವರ್ಶಿಗಳಂ ಕಂಡು ಜಡಜನಂಗಳ್‌ ಮೊದಲಾಗಿದು ಮುನ್ನಿನ 
ಭವದೊಳ್‌ ನೆರಪಿದ ಪುಣ್ಯದ ಫಲಮೆಂಬರ್‌:-- 


ಕಂ|| ಅದಜೀಂದಂ ಜೀವಾಭಾ | 
ವದ ವಾದಂ ದರಿಯ ಮರನ ನೇಅಂದ ತೆಜನಂ | 
ತದನವಲಂಬಿಸ ಬೇವುಗು | 
ಮುದಯ್ಯ ಬುಧನಿಕರಕರ್ಣಶೂಲೋಪಮಮಂ | ೧೩೮ || 


ವ॥ ಅದಲ್ಲದೆಯುಂ ಜೀವನಿಲ್ಲೆಂಬ ನಿನ್ನ ಪ್ರತಿಸೇಭೋಕ್ತಿಯಿಂದಮೆ ಜೀವಸಿದ್ಧಿ ಹೇಳಾಸಾಧ್ಯ 
ಮೆಂತೆನೆ--ಉಳ್ಳುದನಲ್ಲದಾರ್ಗಮಿಲ್ಲಿನಲ್‌ ಬಾರದುಳ್ಳುದುಂ ಪರದ್ರವ್ಯಪರಕ್ಷೇತ್ರಪರಕಾಲ ಪರಭಾವ 
ದಿಂದ ಮಿಲ್ಲದಿರ್ಕುಂ, ಸ್ವದ್ರವ್ಯ ಸ್ವಕ್ಲೇತ್ರಸ್ವಕಾಲಸ್ವಭಾವದಿಂದಮವಶ್ಯಮುಂಟಾಗದಿರದು. ಮತ್ತ 
ಮೆತ್ತಾನುಮುಳ್ಳುದನಲ್ಲದಿಲ್ಲೆ ನಲ್ಬಾರದು ಎಂಬ ನಿಷೇಧವಚನಮನಕೆ ಪಿಡಿದು ಜೀವಸಿದ್ಧಿ ಗೆಯ್ವೊಡೆ 
ಗಗನಕುಸುಮಮನತ್ಯಂತಾಭಾವಮಂ ನಿಷೇಧಮಾತ್ರದಿಂದ ಮುಂಟುಮಾಡಲಕ್ಕುಮೆ ಪಸೇಲಮೆಂಬ 
ಯನ್ಪೊಡೆ ಅದು ಮುನ್ನಿನ ಸ್ವದ್ರವ್ಯಪರದ್ರವ್ಯಾದಿ ಚತುಷ್ಪಯದೊಳಡಂಗಿದುದು ಎಂತೆನೆ ಗಗನ 
ಕುಸುಮಂ ಕುಸುಮಕ್ಕೆ ಗಗನಮಿಲ್ಲದಲ್ಲದೆ ನಿಜಾಧಾರಾಧೇಯ ಸ್ಥಿತಿಯೊಳಲ್ಲದಿರ್ಕುಮೆ ಮತ್ತಂ 

94 


186 ಶಾಂತಿಪುರಾಣಂ. 








ಪ್ರಸಿದ್ಧಾನಮಂ ಪಡೆದ ಪರಾರ್ಥಮಂ ಶಾಶ್ವತಮೆಂಬುದನುಕ್ತಸಿದ್ಧ ಮಲ್ಲದಂದಭಿಧಾನಂ ನಿರರ್ಥ 
ಕರಮುಮಾಧಾರರಹಿತಮುಮಕ್ಕುಮೆಂದುಮಿಲ್ಲದ ಪದಾರ್ಥಕ್ಕಭಿಧಾನಮನಿಡುವ ಮರುಳಾವೊಂ 
ವಸ್ತುಹೀನಮಭಿಧಾನ ಮುಂಟಕ್ಕುಮನ್ಪೊಡೆ ಶಬ್ದಾ ರ್ಥಸಂಬಂಧಂ ಪಾರಿಪ್ಲವಪರಿಪ್ಲವಮಕ್ಕುಂ:-- 
ಮ ಅದಳಂ ಜೀವಪದಾರ್ಥಮಿಲ್ಲದಿರದಾ ಜೀವಕ್ಕೆ ಮಾಜನ್ಮಮೆಂ | 
ಬುದುಮಾಮತ್ತಿನ ಜನ್ಮಮೆಂಬುದುಮನೇಕಂ ಜೀವತತ್ವಕ್ಕೆ ಸಾ| 
ಸಡೊಳಂ ಪುಣ್ಯದೊಳಂ ನಿಮಿಶ್ರಣದೊಳಂ ಜನ್ಮಾಳಿ ಸಲ್ಲುಂ ಸುಖ | 
ಕ್ಯದೆ ದುಃಖಕ್ಕದೆ ಮಿಶ್ರಣಕ್ಕದೆ ಪದಂ ಸಂಸಾರಿಸೆಂಸಾರಜೊಳ್‌ | ೧೩೯ | 


ಕಂ|| ಸಮಕೊಂಡ ಪುಣ್ಯಮುಂ ಪಾ| 
ಸಮು ಮಿಲ್ಲದೊಡಾಳ್ದ ನಾಳ ಸರೋಗ ನರೋಗಂ | 
ಶ್ರಮರಹಿತಂ ಕ್ಲೇಶಕೃತ | 
ಶ್ರಮನೆಂಬೀಲೋಕಯಾತ್ರೆ ಕಿಡದೆ ಮಹಾತ್ಮಾ || ೧೪೦ || 
ಆರಂಭಿಗನಾತ್ಮಂ ಸಂ | 
ಸಾರಂ ಕೆಯ ಬಿತ್ತಿಯುಣ್ಬ ಫಲಮುಭಯಭವೋ || 
ದಾರಂ ಬಿತ್ತು ಶುಭಾಶುಭ | 
ಮೋರಂತಿರೆ ಬೆಳಪ ಬೆಳಸು ಸುಖದುಃಖಂಗಳ್‌ || ೧೪೧ || 


ವ॥ ಅದಳೀಂದ ಮಾತ್ಮವಚನಂ ಪ್ರಮಾಣಸಿದ್ದಂಗಳಾಗಿ ಪದಾರ್ಥಂಗಳೆಲ್ಲಂ ಪ್ರತ್ಯಕ್ಷಂಗಳಲ್ಲ 
ದುವಿಲ್ಲ. ಮಾಂಸನಯನಾವಿಷಯಮೆಲ್ಲಮಪ್ರತ್ಯಕ್ಷಮೆಂಬೀ ಜಡವಾದಮಂ ಕೆಂಡು «ಕಂಡಲ್ಲ 
ದಜಯೆನೆಂಬರ್‌್‌' ಎಂಬ ನಾಣ್ಣುಡಿಯಂ ಪೋಲ್ಕು ಮೆಂಬುದುಂ, ಪ್ರತಿವಾದಿ ನಿರುತ್ತರನಾಗಿ ಸಕ್ಷ 
ಪರಿತ್ಯಾಗಂ ನಿಗ್ರಹೆಸ್ಥಾ ನಮೆಂಬುದಅಾಂ ನಿಗ್ರ ಹಸ್ಥಾ ನಮನೆಯ್ದಿ ಯು ಮಿರದೆ: 

ಕಂ॥ ಆಗಳವನೇಕಪಕ್ಷ | 
ತ್ಯಾಗಂ ಕೆಯ್ವರಿಯೆ ಸುರಿಗೆನಿಸುಟಳಲಂಕಂ || 
ಪೋಗದೆ ಕಟ್ಟಿದ ಸುರಿಗೆಯ | 
ನಾಗಳ್‌ ಕಿಟ್ಟಿಂತೆ ಸುಗತಮತಮಂ ಪಿಡಿದಂ | ೧೪೨ | 


ವ॥ ಪಿಡಿದು ನಿಮ್ಮಾಗ್ರಹದಿಂದಂ ನಿಾಸಿದ ಪದಾರ್ಥಂ ಸುಖದುಃ ಖಹೆರ್ಹವಿಷಾದಂಗಳೊಳಾ 
ದುಡೊಂದು ವಿಜ್ಞಾನಸಂತಾನಮಾದುದಲ್ಲದೆ ತದ್ವ್ಯತಿರಿಕ್ತಂ ಜೀವನೆಂಬುದಿಲ್ಲ. ತದ್ಗಾಹಕ 
ಪ್ರಮಾಣಮಿಲ್ಲದುದಆಂದೆ ಪೂರ್ವಕಾಲಭಾವಿವಿಜ್ಞಾ ನಮುತ್ತರಕಾಲಾದಿಗಳೊಳ್‌ ನೆಗೆದು ಕ್ಷಣಿಕತ್ವ 
ದಿಂದ ಮಾಗಳಾವಿಜ್ಞಾನಂ ನಿಲ್ಲದಪ್ಪುದಳೀಂದ ಮಿನ್ನುತ್ತರಕಾಲತಾಭಾವವಿಜ್ಞಾ ನಮುಂ ಪೂರ್ವಕಾಲ 
ತಾಭಾವವಿಜ್ಞಾ ನದೊಳ್‌ ಸಂಗತಮಲ್ಲದಳಂ ಪೂರ್ವೋತ್ಸರಕಾಲವ್ಯಾಹ್ತಿ ಜೀವತತ್ವಮೊಂದುಂಟಿಂ 
ಬರಡೊಂದುಮಿಲ್ಲ. ಪ್ರತಿಕ್ಷಣಂ ವಿಶರಾರುಗಳ್‌ ಚಿತ್ತ ಕ್ಷಣಂಗಳ್‌ ಪೊರ್ವಾಪೂರ್ವಚಿತ್ತ ನಿಶೇಷಪ್ರಭ 
ವಂಗಳ್‌ ಪ್ರಬಂಧದಿಂದಂ ಪ್ರವರ್ತಿಸುವುವವನಅಯದ ಲೋಕಕ್ಕಾತ್ಮಾ ಭಿಮಾನಂ ಪುಟ್ಟುಗುಂ ಅದ 
ಅಾಂದಮಿನ್ನಪ್ಪೊಡಂ ಜೀವಸದ್ಭಾ ವಾಭಿಮಾನಮಂ ಬಿಸುಡುವುದು, ರೂಸನೇದನಾವಿಜ್ಞಾನಸೆಂಜ್ಞಾನ 
ಸಂಸ್ಕಾ(ಸಾ)ರಂಗಳೆಂಬಯ್ದು ೦ ಸ್ಕಂಧಂಗಳ್‌ ದೀಪ ಶಿಖಾರೂಪದಿಂ ಕ್ಷಣವಿಳಂಬಿಗಳೆದಲಂ ವಿಜ್ಞಾ 


ಅಷ್ಟ ಮಾಶ್ಚಾಸಂ. 187 








ನಾಶ್ರಿತಂಗಳಪ್ಪ ಶರೀರೇಂದ್ರಿಯಬುದ್ಧಿ ಗಳೇಕಕ್ಷಣಾಂತರಾಳವರ್ತಿಗಳುತ್ತರಕ್ಷಣವ್ಯಪಾಯಿಗಳದರ್ಕೆೇ 
ಕಾತ್ಮಜಂ ಜೀವಮೆಂಬುದಾದುದಿನೆ. ದರಹಸಿತವದನಾರವಿಂದನಾಗಿ ಸಮ್ಯಕ್ತ್ವಖಡ್ಗ ನಪ್ಪ ವಜ್ರಾ 
ಯುಧಂ: 
ಕಂ|| ಕವಳಂಗೊಂಡೊಡದಂ ಪ | 
ತ್ತುವಿಡಿಸಿ ಸಕ್ಕಾದ ರೂಪನಡಸುವ ಕರಿಯಂ || 
ತವನನವನೀಶ ನಿರದೆ | 
ತ್ರನೋಪೆಯೆಂಬಂತೆ ತಕ್ಕುಗಿಡೆ ಕಡುಗೆಯ್ದ ಂ | ೧೪೩ || 
ಕ್ಷಣಿಕಪ್ರತಿಜ್ಞೆ ಜೀವನೊ | 
ಳೂಣರದು ವಂಧ್ಯಾಸ್ತನಂಧಯಪ್ರತಿಮಮದಂ || 
ಗುಣಿ ದೂಸಿಸೆ ಯುಕ್ತಿಗಳಿಂ | 
ಕ್ಷಣಾರ್ಥಮುಂ ನಿಲ್ಲದಲ್ಲದಕ್ಕ ನುಮಾನಂ | ೧೪೪ | 
ವ| ಅದೆಂತೆಂದೊಡೆ ವಿಜ್ಞಾನಕ್ಷಣಿಕವಾದಂ ಇಲಲೋಲಭಾಸಿತದಂತೆ ಪರಿಹಾಸಾಸ್ಫದ 
ಮಾದಪ್ಪು ದೊಂದು ಕ್ಷಣಮಾತ್ರದಿಂದತ್ತ ಪರಮಾಣುಮಾತ್ರದಿಂ ನಿಲ್ಲದು, ವಿಜ್ಞಾ ನವಾದದೊರ್‌.... 
ಮ|| ಸ್ಮರಬಾಣಾರ್ತವಿಟೀವಿಟಾಳಿಗೆ ನಿಯೋಗಂ ಪೂರ್ವಸೆಂಭೋಗ ಸೆಂ | 
ಸ್ಮರಣಂ ದೂತನ ಕೆಯ್ಯೊಳಟ್ಟುವನಿನಾಣಂ ಕೂಟಿದುದ್ಯೋಗದಾ | 
ದರನಿಖಾಯಲ್‌ ಪೆಸರ್ವೋದುದಂ ಕುಡುವ ಕೋಡೆಂದೀ ಸ್ವಸಂವಿಕ್ಸರಂ | 
ಪಠಿ ಪೋಕುಂ ಪ್ರಳಯಕ್ಕೆ ತತ್ತಣಿಕಮಿಥ್ಯಾವಾದಿವಾದೀಂದ್ರರಿಂ|| ೧೪೫ | 
ವ॥ ಅದಲ್ಲದೆಯುಂ ಸುಗತಮತಾನುಸಾರಿಗಳ:- 
ಮ|| ಮನಮೊಲ್ಲಾ ತನ ನೆಯ್ದೆ ಜಾನಿಸುವುದುಂ ಮೆಲ್ಬುಂ ಶಿರಸ್ತುಂಡಮುಂ | 
ಡನಮುಂ ಪಾತ್ರಕಸಾಯಚೀವರತಪೋನುಷ್ಕಾನಮುಂ ತತ್ವಭಾ | 
ವನೆಯುಂ ಧ್ಯಾನಮುಮೆಂದು ಮೊಂದುವವರಾ ರಾಧ್ಹಾಂತಮುಂ ತತ್ತಪೋ | 
ರ್ಜನಮುಂ ತುಪ್ಪದ ಕಾದ ಪಾಲವೊಲದೇಂ ಸಂಭಿನ್ನಸಂಯೋಗನೋ || ೧೪೬ || 
ಕಂ|| ಸಮಯಿಗಳೊಳ್‌ ಜೀವಾಭಾ | 
ವಮಿತ್ತ ಸೌಗತನೊಳತ್ತ ಚಾರ್ವಾಕನೊಳೀ || 
ಕ್ರಮದಿಂದಮವರ ಸಿದ್ಧಾಂ | 
ತಮುಮವರ ಚರಿತ್ರಮುಂ ಸ್ವವಚನ ನಿರೋಧಂ | ೧೪೭ | 
ವ॥ ಎಂದು ತಥಾಗತಮತಮಂ ತಿರಸ್ಕರಿಸಿ ತನ್ನೊಳಶಕ್ಕ್ಯಾನುಷ್ಮಾನಕ್ಕೆ ಪೊಣರ್ದ ಲೋಕಾ 
ಯತಶಾಕ್ಯಮತಾವಲಂಬಿಯನವಿಲಂಬಿತಂ ಗೆಲ್ಲು ಮತ್ತಮನೇ ಕೋಪಪತ್ತಿಗಳಿಂ ಚಾರ್ವಾಕಕಾರುಣಿಕ 
ವಾವದೂಕನಂ ಕರುಣರಸಾಸ್ಪದಂ ಮಾಡಿ: 
ಕಂ| ಕಪಟಿವಟು[ಸಟು] ಮನೋಗ | 
ರ್ವಹರ್ವತಂ ನುರ್ಗ್ಗಿ ನುರ್ಚುನೂಯಾದುದು ಭೂ | 
ಮಿಸವಜ್ರಾಯುಧವಾಗ್ರ | 
ಜ್ರಪಾತದಿಂ ನೆರೆದ ವಿದ್ವದಾಸ್ಥಾ ಯಿಕೆಯೊಳ್‌ | ೧೪೮ || 


188 ಶಾಂತಿಪುರಾ೫ಂ 


`ವ|| ಅಂತಿನಿವಿರಿಯನುಂ, ಚತುರಶ್ರಮನುಮಪ್ಪ:-- 
ಕಂ|| ಪಂಡಿತನೊಡನಮೃತಾಕ್ಷರ | 
ಗಂಡೂಷಮನುಗುಳ್ಳ ತೆಅದನುಗ್ರಾಹಿಸೆ ಭೂ | 
ಮಂಡಳಸತಿ ತಾರ್ಕಿಕರೆರ್ಡೆ | 
ಗೊಂಡುದುಪನ್ಯಾಸ ಮಾಸಭಾಮಂಡಳದೊಳ್‌ | ೧೪೯ | 
ವ॥ ಅಂತು ನಿರುತ್ತರನಾಗಿ ಪ್ರತಿವಾದೀಂದ್ರಂ ವನಪ್ರವಿಷ್ಟಕರೀಂದ್ರ ಏಚ್ಚಿನ್ನ್ನ 
ನಾಗಿರ್ದೊಡಂಬಟ್ಟು ಕುಡಿಸೆ:-- 
ಕಂ|| ಜಯವಾದವು ನಖಳಜಗ | 
ಜ್ಜಯಪತ್ರಮ ನಪಕ್ಷಪತಿತರ್‌ ಕುಡೆ ಕೊಂ | 
ಡಯನಯ ವಿನ[ಯ]ಸರಂ ಮಾ | 
ಣಿಯ ನವಮನ್ನಿಸದೆ ವಿಭು ಕರಂ ಮಸ್ಸಿಸಿದಂ || ೧೫೦ || 
ವ|| ಅಂತಾತನ ಸಿಗ್ಗಂ ಕಳೆವುದುಂ ವಿಪ್ರಂ ಕಿಜುಕುಳನೊಳ್‌ ಪಡೆ [ದ ಗೆಲ್ಲದಿಂದಂ] ಹಿರಿಯ 
ನೊ ಪಡೆವ ಸೋಲಮುತ್ತಮ”'ಮೆಂದು ಸಂತಸೆಂಬಟ್ಟು:-- 


ಮದಸಲಿಲಪ್ರವಾಹ 


ಕಂ|| ಉಪಸಂಹಾರಿಸಿ ಮಾನವ | 
ವಪುವಂ ರವಿಗಡ್ಡಮಿರ್ದ ಮುಗಿಲ ನೆಬಲ್‌ ಬಂ | 
ದಪಹರಿಸುವಂತೆ ಕಣ್ಣು 
ಳ್ಳ ಪರಂಜ್ಯೋತಿಃಸ್ವರೂಪಮಂ ಕೆಯ್ಕೊಂಡಂ || ೧೫೧ | 


ವ॥ ಅಂತು ವೊರ್ಮೊದಲೆ ಭೂಮಿದೇವಂ ದೇವನಾಗಿ ಜೈನಶಾಸನಚೂಡಾಮಣಿಯಪ್ಪ 
ವಜ್ರಾಯುಧನಂ ಪೂಜಸಿ ಪೊಡೆವಟ್ಟು ಪೋಪುದು ಮೋಲಗದ ಸಭಾಸದರೀದಿವ್ಯನೇನೆಂಬನೇಕೆ 
ನಿಜಾಕೃತಿಸಂವೃತಿಯಿಂ ಬಂದು ನಿಮ್ಮೊಳ್‌ ನುಡಿದು ಸೋಲ್ತು ಪೋದನೆಂದು ತನ್ನ್ನಂ ಬೆಸಕೊಳಿ 
ವಜ್ರಾಯುಧಂ ಲಬ್ಧಾ ವಧಿ( ಜೋಧ) ಲೋಚನಂ, ತಾನಪರಾಜಿತನೆನಾದಂದು ದಮಿತಾರಿಯ ಪಕ್ಷ 
ಮಾಗಿ ಬಂದೆನ್ನೊಳ್‌ ಕಾದಿ ಸತ್ತನೀತಂ ಮಹಾಬಲನೆಂಬೊಂ ನಿದ್ಯಾಧರನನೇಕಭವಪರಿಭ ಮಣದಿಂ 
ಬಂದೀಶಾನಕಲ್ಪ ದೊಳ್‌ ದೇವನಾಗಿ ಸಭೆಯೊಳೇಶಾನೇಂದ್ರನೆಂಮು ಸಮ್ಯಗ್ಗರ್ಶನಮಂ ಪೂಗಟ್ಟು ದರ್ಕೆ 
ದರ್ಕಂ ನುಂಗಿದಂತುದ್ದ್ರೀವನಾಗಿ ಮತ್ಸರಪ್ರೇರಿತನೆಮ್ಮಂ ಸೋಲಿಸಲ್‌ ಬಂದು ತಾನೆ ಸೋಲ್ಲು 
ಪೋದನೆನೆ ವಿಪಶ್ಚಿಜ್ಞ ನಮೊಂದ ಕೊರಲೊಳ್‌:.. 

ಕಂ ಮೊದಲೊಳ್‌ ಮುಳ್‌ ಮೇಗೆ ವಿಚಿ | 
ತ್ರದಳಿತರಕ್ತಪ್ರಸೂನಮೆಂಬಿನಿತಜಕೊಳಾ | 
ಗದು ಶಾಲ್ಮಲಿ ವನರುಹ ಮಾ | 
ವುದಂತರಂ ನಿನಗಮಿದಿರ ವಾದಿಗಮಧಿಪಾ || ೧೫೨ || 

ವ। ಎಂದು ಪೊಗಟಕಿ ಜೀವಸಿದ್ಧಿ ಪುರಸ್ಸೆರಂ ಸ್ವರ್ಗಾಪವರ್ಗಮಾರ್ಗಪ್ರ ಕಟನದಿ ನರ್ಹನ್ಮಾರ್ಗ 
ಪ್ರಭಾವನೆಯಂ ಮಾಡಿ ಪಾಪೇಭಕಂಠೀರವನಪ್ಪ ವಜ್ರಾಯುಧಂ ಸುಖದಿ ನರಸುಗೆಯ್ಯುತ್ತಿರ್ಪುದು 
ಮೊಂದುದೆವಸನೋಲಗದೊಳಾಯುಧಾಧ್ಯ್ಯಕ್ಷಂ ಬಂದು ಮರಸನಿದಿರೊಳ್‌ ನಿಂದು: - 


ಅಷ್ಟ್ಯಮಾಶ್ವಾಸಂ. 189 





ಉ|| ಆಯುಧಶಾಲೆಯೊಳ್‌ ಶತಸಹಸ್ರರವಿಪ್ರವಿಭಾಸಿ ಜೀವ ಚ | 
ಕ್ರಾಯುಧಮಿಂದು ಬಂದು ನೆಲಸಿರ್ದುದು ಯಕ್ಷಸಹಸ್ರಿ ರಕ್ಷಿತ || 
ನ್ಯಾಯಮಿದಂ ವಿಧಿಕ್ರಮದಿ ನರ್ಚಿಸಿ ದಿಗ್ವಿಜಯಕ್ಕೆ ಪೋಪುದ | 
ತ್ಯಾಯತಪುಣ್ಯಮುಂನಮಧಿರಾಜನೆಯಿಂ ಸಲೆ ಚಕ್ರವರ್ತಿಯ್ಸೆ || ೧೫೩ | 
ವ। ಎಂದು ಬಿನ್ನಸಂಗೆಯ್ದು ಮಾಣ್ಣ ಬೇಗದೊಳಾನಂದನೆಂಬೊಂ ಖುಸಿನಿವೇದಕನಿಂತೆಂದು 
ಜಿನ್ನಸಂಗೆಯ್ದ 0, ಶ್ರೀನಿಲಯೋದ್ಯಾನದೊಳ್‌:-- 
ಕಂ|| ಸುರಪೂಜ್ಯಂಗಾಕ್ಸೇಮಂ | 
ಕರಂಗೆ ಪುಟ್ಟಿದುದು ತನ್ಮನಃಸರ್ಯಯದಿಂ || 
ಹೆರಡನೆಯ ಸಮಯದೊಳ್‌ ಕ್ರಮ | 
ಕರಣವ್ಯವಧಾನರಹಿತಕೊವಳಬೋದಂ | ೧೫೪ | 


ವ|| ಎಂದು ಬಿನ್ನನಿಸುವುದು ಮಿಭೇಂದ್ರಾರಾತಿ ಪೀಠದಿಂದ ಮೆರ್ಜೀಟಡಿಯಂ ನಡೆದು ಚರಾ 
ಚರಗುರುವಿರ್ದ ದೆಸೆಗೇಟಡಿಯಂ ನಡೆದೆರಗಿ ಪೂಡೆವಟ್ಟೆ ರಡೂಸಗೆಯೊಳಂ ಮುಖ್ಯಂ ಗರುವೆಂಬುದಂ 
ಬಗೆದು ಆನಂದಭೇರಿಯಂ ಪೊಯ್ಸಲ್ವೇಟ್ಬು ಖುಷಿನಿವೇದಕನ ಮೊಗಮಂ ನೋಡಿ:-- 
ಕಂ|| ರಾಗದ ಪೊಅಯಿರೆ ಪೊತ್ತಿರ | 
ಲಾಗದ ವೋಲ್‌ ತನ್ನ ತೊಟ್ಟ ತುಡುಗೆಯನಾತಂ | 
ಗಾಗಳೆ ಕಳೆದಿತ್ತಂ ಕುಡು | 
ವೀಗುಣಮೊಪ್ಪು ವವೊಲೊಪ್ಪ ನಾಭರಣಂಗಳ* || ೧೫೫ || 
ವ।|ಅಂತಾತಂಗೆ ಮಚ್ಚುಗೊಟ್ಟು ವಂದನಾಭಕ್ತಿಗೆ ಪುರಾಂತಃಪುರಪರಿವಾರ ಜನಸಮೇತ ಮಷ್ಟ 
ವಿಧಾರ್ಚನಾಪುರಸ್ಸರಂ ಜೈನಶಾಸನಚೂಡಾಮಣಿಯಪ್ಪ ವಜ್ರಾಯುಧಂ ಪೋಗಿ ಸಮವಸರಣ 
ಭೂಮಿಯನೆಯ್ದಿ ಪಟ್ಟಿ ವರ್ಧನದಿಂದಮಿಟಾಯೆ:;... 


ಕಂ|| ಮಾನಸ್ತಂಭದಿನಭವಾ | 
ಸೀನಶ್ರೀಮಂಡಪಂಬರಂ ಕ್ರಮದಿಂದಂ | 
ಭೂನಾಥಂ ಪೂಕ್ಕಂ ಭ | 
ವ್ಯಾನಂದನಸಮವಸರಣಭೂಮಂಡಳಮಂ | A೫೬ || 
ಜಿತನಿಶ್ವಕರ್ಮಸರಿನಿ | 
ರ್ಮಿತಕೃತಿಯಂ ತ್ರಿ8ಪ್ರದಕ್ಷಿಣಂಗೆಯ್ದು ಮಹಿ” || 
ಸತಿ ಗಂಧಕುಟಿಯಣಾಜಿನ | 
ಸತಿಯಿದಿರೊಳ್‌ ನಿಂದು ನಿನಯವಿನಮಿತಮಕುಟಂ [೧೫೭ || 


ಶಕಾಂತಿಪ್ರರಾಣ೦. 





190 


ಮ|| ಪಗೆವಂಗಂ ಕೆಳೆಯಂಗ ಮಾರ್ದ್ರಮತಿಯಂ ತ್ವನ್ಮೂರ್ತಿ ತೀರ್ಥೇಶ ಮಾ | 
ಡುಗುಮಾಳೋಚಿಸೆ ನಿನ್ನ ತತ್ವಮ[ವಿ]ಸಂವಾದಂ ದುರಾಪಂ ಗುಣಾ || 
ಬ್ಲಿ ಗಭೀರಂ ಭವದೀಯಮೆಂದವಿತಥಾಳಾಪೋತ್ಯರಂ ರೂಪವ | 
ಸ್ತುಗುಣಸ್ತೋತ್ರದಿ ನಂದು ಬಂದಿಸಿದನಾಪಾಸೇಭಕಂಠೀರವಂ ॥೧೫೮ || 
ಗದ್ಯ. 
ಇದು 
ಜಿನೇಂದ್ರ ಚರಣ ಸರಸೀರುಹೆ ತಿಲೀಮುಖಾಯಮಾನ 
ಥೀಮದುಭಯಕನಿ ಚಕ್ರವರ್ತಿ 
ನಿರ್ವರ್ತಿತಮುಂ 
ಅನ್ಮುನಭಕ್ತಾಭಿಧಾನ ವಿದ್ಯಾನಿಧಾನ ಮಲ್ಲಪಾರ್ಯ 
ತದನುಜಾತಾಭಿಜಾತ ಸಾರಸ್ವತ 
ಪುನ್ನಮಾರ್ಯ 
ಕಾರಿತಮು ಮಪ್ಪ 
ಪುರಾಣ ಚೂಡಾನುಣಿಯೊಳ* 


ಅಷ್ಟಮಾಶಿಶ್ಚಸಣ. 


| ಈ 
ಶಾಂತಿಪುರಾಣಂ. 


ಮಾಲಾ 


J  ನವಮಾಶ್ವಾಸಂ. 


ಕಂ|| ಶ್ರಿನಾರೀಪತಿ ಬಂದಿಸಿ | 
ಮಾನಿತಗಣಧರಯತೀಂದ್ರರಂ ಪರಮದಯಾ | 
[ಧೀನ] ಜಿನಧರ್ಮರಂ ಮ| 
ತ್ತಾನೃಪತಿ ನಿದಿಷ್ಟ ಕೋಷ್ಠನಿಷ್ಟರದಿಂದಂ | ೧ || 
ವ॥ ಎಟ್ಟು ಭಗವದರ್ಹತ್ಸದಾರನಿಂದವಂದನಾನಂತರಂ ಗಣಧರಜೀವರಂ ಬಂದಿಸಿ ಸಮವ 
ಸರಣಮಂ ಪೊಅಮಟ್ಟು ಸಟ್ಟಿವರ್ಧನಮನೇಜ ಬಂದು ರತ್ನಸಂಚಯಪುರಮಂ ಪೊಕ್ಕು ಚಕ್ರ 
ರತ್ನಮಂ ಪೂಜಿಸಿ ತದನಂತರಂ ಪುರಾತನಚಕ್ರವರ್ತಿಗಳ ನಿಯಮದಿಂ ದಿಗ್ವಿಜಯಕ್ಕೆ ಸೊಜಮಟ್ಟನೇಕ 
ವ್ಯಂತರಾಮರರುಮಂ ರಜತಾಚಳದುಭಯ ಶ್ರೇಣೀನಿವಾಸಿಗಳಪ್ಪ ಗಗನಚರರುಮಂ ಬಾಯ್ಕೇಳಿಸಿ 
ಮಗುಟ್ಟು ಬಂದು: 
'ಮ| ಸ್ಮಯವದ್ಳೂಮಿಸರಿತ್ತ ನಿತ್ತನಿಕರಂ ಬೆನ್ಸಿತ್ತ ಗೆಲ್ಲಂ ನಿಜಾ | 
ಜ್ಞೈಯನಾಂತೊಂದಲಿಯೋಲೆಗೇ ದೊರೆಯರುಂ ಮೂನಿಟ್ಟಗಂ ಪೂಣ್ಣು ತೊ | 
ರ್ಮೆಯ ಮೆಯ ದಿಗ್ವಿಜಯಕ್ಕೆ ನೇರ್ಪಡುವಿನಂ ವಜ್ರಾಯುಧಂ ರತ್ನಸಂ | 
ಚಯಮಂ ಹಾರದ ನಾಯಕಂ ಪುಗುವವೋಲ್‌ ಸೊಕ್ಕಂ ಸ್ಫುರತ್ತೇಜದಿಂ ॥೨॥ 
ವ॥ ಅಂತು ಸಕಳಚಕ್ರವರ್ತಿ ಷಟ್ಟಂಡಾವನಿಯಂ ಬಾಯ್ಕೇಳಿಸಿ ಪೊಲಲಂ ಪೊಕ್ಕಿರ್ದೊಂದು 
ದೆವಸಂ ವಿಚಿತ್ರಚಿತ್ರಶಾಲ್ಯಾಭ್ಯಂತರ(ವ್ಯ)ವಸ್ಥಿ ತಮ್ಮಗೇಂದ್ರಾಸನದೊಳರೆ:-- 
ಕಂ ಗಗನಚರನೊರ್ವನಮರಾ | 
ಸಗೆ ಬೆನ್ನೊಳ್‌ ಬರೆ ಭಗೀರಥಂ ಬರ್ಪವೊಲ || 
ಭ)ಗಮನೆ ಭಾಮಿನಿ ಬೆಂಕೊಳೆ | 
ಪುಗುತಂದಂ ಸಕಳಚಕ್ರವರ್ತಿಯ ಸಭೆಯಂ || ೩ || 
ವ॥ ಅಂತು ಕಿಲ್ತಿ ಬಾಳುಮತ್ತಪರಮುಂ ಬೆರಸು ನಿಟ್ಟು ದೇವತೆಯಂತೆ ಬೆನ್ನಟ್ಟ ಮುಟ್ಟುವ 
ಖೇಚರಿಯಮುಂತೆ ನಿಮಿಅಲಾಅದೆ ಚರಣಂ ಶರಣಮೆಂದು ಸಕಳಚಕ್ರವರ್ತಿಯ ಮುಂದೆ ಕುಳ್ಳಿರ್ಪುದು 
ಮಾವಿಯಚ್ಚರ ಕಾಂತೆಯುಂ ಚತುರಂತ ಕ್ಸಿತೀಶ್ವರಂಗೆ ಪೊಡೆವಟ್ಟು: 
ಕಂ ಕಾಯಲ್ತಕ್ಕುದೆ ಜೋಷಿಗೆ | 
ಕಾಯಲ್ತಕ್ಕುಜಿ ದಲಿವನ ನವನೀಶ್ವರ ನೀಂ 
ಕಾಯದಿರೆನೆಯೆನೆ ನಭದಿಂ | 
ದಾಯೆಡೆಗೆ ಜರನ್ನಭಶ್ಚರಂ ಮತ್ತೊರ್ವಂ | ೪ | 


192 ಶಾಂತಿಪುರಾಣಂ. 


ವ॥ ಮುದ್ದ ರಸನಾಥಹಸ್ತಂ ಬಂದು ಮಹೀವಲ್ಲಭಂಗವನತನಾಗಿ ಬಟೀಯಮವನರಿರ್ವರ ಕೋಪ 
ಸಂಬಂಧಮಂ ಬಿನ್ನಪಂಗೆಯ್ದ ೦ ವಿಜಯಾರ್ಧ ದಕ್ಷಿಣಶ್ರೇಣಿಯ ಶುಕ್ಲ ಪ್ರಭಮೆಂಬ ಪೊಲಲ ನಾಳ್ವೆ 
ನಾಂ ಪ್ರಭಂಜನನೆಂಬೆನೆನಗಮೆನ್ನಯ ಸೆಂಡಿತಿ ಶುಭಕಾಂತಿಗಂ ಪುಟ್ಟದಳೀಕೆ ಶಾಂತಿಮತಿ 
ಯೆಂಬೊಳ್‌: 

ಕಂ|| ಮುನಿಸಾಗರಗಿರಿಯೊಳ್‌ ಮ | 
ತ್ತನುಜೆಯೆ ನಿರವದ್ಯವಿದ್ಯೆಯಂ ಸಾಧಿಸೆ ಯೌ || 
ವನರೂಪವಿಭ್ರಮಂಗಳ್‌ | 

ಭಿ ಮನಕ್ಕೆವರೆ ಗೆಯ್ದ ನಂತರಾಯಮ ನೀತಂ|| ೫ | 

ವ॥| ಅಂತು ಪ್ರಜ್ಞ ಪ್ರಿ ವಿದ್ಯಾಲಾಭಾಂತರಾಯಮಂ ಮಾಡಲೀತನೆತ್ತಿ ಕೊಂಡುಸಸರ್ಗಮಂ 
ಸಂಸಾರನಿಸರ್ಗಮೆಂದು ನಿಶ್ಚಳತೆ ಸೈರಿಸಿ ನಿದ್ಯಾರಾಧನದೊಳ್‌ ಚಿತ್ತಮಂ ನಿಅಾಸಿ;- 

ಉ|| ಸಾಧಿಸಿ ನಿದ್ಯೆಯಂ ತನಗೆ ಮಾಡಿ ಸದೋಷನಿವಂ ದಲಸ್ಮದಾ | 

ರಾಧನವಿಫ್ನುಕಾರಿ ರಿಪುನೆಂದಸಿಖೇ ಟಕಹೆಸ್ತೆ ತೂಳ್ಲಿದಳ್‌ || 
ಜೋದಿತತತ್ವ ನಿನ್ನ ಮಠಕೆಯಂ ಪುಗೆ ನಿನ್ನಯ ರೂಪು ವಿಶ್ವವಿ | 
ದ್ಯಾಧರಭೂಮಿಗೋಚರ ಕಿರೀಟ ಶಿಖಾಮಣಿಚುಂಬಿತಕ್ರಮಾ | | ೬ ॥ 

ವ॥ ೪ನುಂ ಮದೀಯಪುರದೊಳಿರ್ದೆನ್ನ ಮಗಳಂ ನೋಡಲವಳೋಕಿನೀಪವಿದ್ಯೆಯನಟ್ಟ ಜೂಡದು 
ನೋಡಿ ಬಂದೀವ್ಯತಿಕರಮನೆನಗೆ ಪೇಟ್ವುಿದುಂ ಬೆನ್ನನೆ ಬಂದೆನೆಂಬುದಂ ಪ್ರಯುಕ್ತಾವಧಿಬೋಧಂ 
ಚಕ್ರವರ್ತಿಯುಂ ಮುಗುಳ್ನಗೆ ನಕ್ಕು: 

ಮ|| ಭವವಾರ್ಧಿಪ್ರತಿಮಗ್ಗ ಜೀವನಿನಹೆಂ ಪ್ರೇಮಾನುಬಂಧಂ ಮನೋ | 

ಭವರಾಗಾಶಯಮಂ ನಿಮಿರ್ವ ಭವಸೆಂತಾನಂಗಳೊಳ್‌ ಕೂರ್ಪ ಕೂ | 
ಡುವ ತಟ್ಟುರ್ಸ ಬಯಕ್ಕೆಯಂ ಬಯಸುಗುಂ ನಿಷ್ಯಾಮರೇಗೆಯ್ದು ಮೊ | 
ಲ್ಲ ವರೇನಿತ್ತೊಡಮೊಲ್ಲರಿಂತು ವಿಸರೀತಂ ದೇಹಿಮೋಹೋದಯಂ || ೭ | 
ವ|| ಎಂಬುದುಂ: 
ಕಂ| ಅವಧಿಜ್ಞಾ ನಾಸ್ತಿತ್ವವ | 

ನವಧಾರಿಸಿ ಸಕಲ ಚಕ್ರವರ್ತಿಯ ಸಚಿವ | 

ಪ್ರವರಂ ಬೆಸಗೊಳೆ ಖೇಚರ | 

ಭನಮಾಲೆಯನೋಳಿಯಿಂ ಜಗತ್ಪತಿ ಪೇಟ್ಗುಂ | ೮ || 

ವ॥ ಈ ಜಂಬೂದ್ವೀಪದೈರಾವತಕ್ಷೇತ್ರದ ಗಾಂಧಾರವಿಷಯದ ವಿಂಧ್ಯಪುರಮನಾಳ್ವ ವಿಂಧ್ಯ 
ಸೇನಂಗಂ ಸುಲಕ್ಷಣೆಗಂ ನಳಿನಕೇತುನೆಂಬೊಂ ಮಗನಾದೊಂ. ಮತ್ತಾಪುರದೊಳ್‌ ಧರ್ಮ 
ಪ್ರಿಯನೆಂಬೊಂ ಪರದಂಗಂ ಶ್ರೀದತ್ತೆಗಂ ಪುಟ್ಟಿದ ದತ್ತನೆಂಬೊಂ ಮಗನಾತನ ಜನಕಂ:-- 

ಕಂ|| ಪ್ರಿಯಕಾರಿಣಿಯೆಂಬ್ರೊಳನ | 
ನ್ವಯವೃದ್ಧಿಗೆ ಮದುವೆಮಾಡೆ ವನಕೇಳಿಗೆ ತ | 
ಫ್ರಿಯೆವೆರಸು ದತ್ತನಿರೆ ಶೋ | 
ಭೆಯನೊಳಕೊಂಡುದು ಮನೋಹರೋದ್ಯಾನವನಂ | ೯ | 


ನವಮಾಶ್ಚಾಸ೦. 198 


ವ|| ಆ ಮನೋಹರೋದ್ಯಾನಕ್ಕೆ ವಂದು: 
ಕೆಂ ಪ್ರಕಟತ ವಿಳಾಸನಧಿರಾ | 
ಜಕುಮಾರಂ ನಳಿನಕೇತು ಕಂಡವರಂ ತ | 
ತ್ಸುಕುಮಾರಾಂಗಿಗೆ ಸೋಲ್ತೆ ಟಕೆ | 
ಮಕೊಂಡನನ್ಯಾಯವೃತ್ತಿ ತ್ತಿಯಿಂ ಕೋಮಳೆಯಂ | ೧೦ || 
ವ್ರಿಯಕಾರಿಣಿಯಂ ಕೊಳೆ ತ | 
ತ್ರ್ರಿಯಂಗೆ ದತ್ತಂಗೆ ಜೈನದೀ ್ಪಂಗನೆ ತ 
ತ್ರ್ರಿಯೆಯಾದ೪್‌ ತತ್ವನಿನಿ | 
ಶ್ವಯಮೆ ಮನಂಬುಗೆ ಮುದಂ ಮನಂಬೊಕ್ಕಪುದೇ || ೧೧ || 
ವ|| ಅಂತು ಪ೭ಚ್ಮೇದಿಸಿ ಸುಭದ್ರಸೂರಿಸನ್ನಿಧಾನದೊಳ್‌ ನಿರ್ಗಂಥರೂಪಮಂ ತಾಳ್ಚಿ ಮುನಿ 
ಸದಾಭರಣಸರಿಣತನಾಗಿ ನೆಗಟಾ ಯುರವಸಾ ಸಾನದೊಳ್‌ ನಿದ್ಯಾಧರಲೀಲೆಗೆ ನಿದಾನಂಗೆಯ್ದು ಮುಖ 
ಜಂಬೂದ್ವೀಪದ ಪೂರ್ವನಿದೇಹದ ಸಕತ್ಸವಿಷಯದ ವಿಜಯಾರ್ಧದುತ್ತರಶ್ರೇಣಿಯ ಕಂಂಚನಪುರ 
ಮೆಂಬ ಸೂಟಲರಸಂ ಮಹೇಂದ್ರನಿಂಬೊ 'ನುಭಯತ್ರೇ ಣಿಗಳ ನಾಳ್ಪೊಂ:-..- 
ಕಂ|| ವಿದ್ಯಾಧರರಾಜಂ ತ | 
ದ್ವಿದ್ಯಾಧರಿ ಸವನವೇಗೆ ತಕ್ಪ್ರಿಯಸುತ[(ನುಂ] | 
ನಿದ್ಯಾಧರ ನದು ಪೋಯ್ತಾ | 
ನಿದ್ಭಾಥರರಾಜಸುತೆಯ ಕತೆಯಂ ಕೇಳಿಂ॥ ೧೨ | 
ವ॥ ಈ ವಿಯಚ್ಛ ರಯುಂ ಫ್ರಿಯಕಾರಿಣಿಯಾದಂದು ನಳಿ ನಕೇತುವುಂ ತಾನುಂ ಪ್ರಾ ಸಾದ, 
ದುಸರಿಮಭೂಮಿಯೊ$ ಕ ಇರ್ದು ದಿಶಾವಲೋಕನಂ ಗೆಯ್ಯುತ್ತಿರೆ ರ ಯೊಂದು ಚರಕ 
ಕಂಭ ಎರಡುಂ ವೃಷಭಂಗಳ್‌ ಮ | 
ಚ್ಚರದಿಂ ಸೋರ್ದಧಿಕನೂನನಂ ಕೊಲೆ ಕಂಡಾ | 
ನರಪತಿಗೆ ನಳಿನಕೇತುಗೆ | 
ಡೊರೆಕೊಂಡುದು ಚಿತ್ತವ್ನತ್ರಿಯೊಳ್‌ ನಿರ್ವೇಗಂ | ೧೩ || 
ವ।॥| ಪ್ರಿಯಕಾರಿಣಿ ಯೆನ್ನಾಣ್ಮನುಂ ಬಲ್ಲದನಾದೊಡೆನ್ನುಮನಿಂತೆ ಕೊಂದಿಕ್ಕಿಯುನಿನ್ನು 
ಮನಿಂತೆ ಕೊಲ್ವನಕ್ಕುಂ ತಿರ್ಯಗ್ಹಾತಿಗೆಲ್ಲ ಮಿನಿವಿರಿದು ಸಿ ಸ್ಲೀಪ್ರತಿಬದ್ದಂ ಮುಳಿಸೆಂದೊಡೆ 
ಮಾನಿಸರ್‌ ಸಾಮರ್ಥ್ಯ 'ಮುಕ್ಳೊ ಡೆ ಕಿಲಾದಳೊಳ್‌ ಮಾಣರದೇ ಕಾರಣದಿಂ: ತ 
ಮ॥ ಸ್ರ|| BA ಭವಸರಿಣತಿ ತನ್ಮೂಲಮಾಬೇವಸಂ ಫಿ | 
ಶ್ಚಯಮೆಂದಾತಂ ತೊಡರ್ಪಂ ಬಿಡಿಸಿ ಕಿಡಿಸಿ ದುಮೋಹಮಂ ಪೋಗಿ ಧರ್ಮ | 
ಪ್ರಿಯರೆಂಬಾಚಾರ್ಯರಂ ಬಂದಿಸಿ ಗಳಿತಮದಂ ದೀಕ್ಷೆಗೊಂಡೆಯ್ದಿ ಘಾತಿ | 
ಕ್ಷಯಮಂ ಕೈ ವಲ್ಯಬೋಧಾಸ್ಪದಮನನಘಮಂ ಗೆಲ್ಲು ನಿರ್ಮೋಹನಾದಂ | ೧೪ | 
ವ|| ಪ್ರಿಯಕಾರಿಣಿಯು ಮಾತನ ನಿಯೋಗದು8ಖದಿಂ ಸುಸ್ಥಿತಾಭಿಧಾನಾರ್ಯಿಕಾಸಮಕ್ಷ 
ದೊಳ್‌ ದೀಕ್ಷೆಯಂ ಕೆಯ್ಯೊಂಡು ಚಾಂದ್ರಾಯಣಮಂ ನೋಂತು ಮುಡುಪಿ ಬಂದಿ ಪ್ರಭಂಜನ 
ವಿಯಚ್ಚರಂಗೆ ಮಗಳ್‌ ಶಾಂತಿಮತಿಯಾದಳ್‌, ಇನ್ನೀಭವದೊಳ್‌ ತಸಂಬಟ್ಟು ಮುಕ್ತಾವಳೀ 
25 


| 


194 ಶಾಂತಿಪುರಾಜ೦ 


ತಪಸ್ತ ಪನತಾಪದಿಂ ಸಮಾಧಿಮರಣದಿಂದೀಶಾನಕಲ್ಪ ಜೊಳ್‌ ಕನಕಪ್ರಭನೆಂಬೊಂ ದೇವನಾಗಿ 
ಬಂದಿಲ್ಲಿ ಪುಟ್ಟ ಮುಕ್ತನಕ್ಕುಮೆಂದು ಚಕ್ರವರ್ತಿ ಪೇಟ್ವುದುಂ ಮೂವಜುಮತ್ಯಂತಸಂವೇಗಪರರಾಗಿ 
ಕ್ಷೇಮಂಕರತೀರ್ಥಕರಪಾದಪಾರ್ಶ್ವದೊಳ್‌ ಜೈನದೀಕ್ಷಿತರಾದರಿಂತು;... 
ಕಂ ಆ ನೆಅನಿಗಂ ಮಹಿಪತಿ[ಗ] | 
ತಾನಾಗತ ವರ್ತಮಾನ ನಿಷಯಾವಧಿ ವಿ| 
ಜ್ಞ್ಞಾನಮನವಯವದಿಂ ಮೆಣ8 | 
ದಾನಂದಾಮೃತಕರೋದಯಾಚಲನಾದಂ | ೧೫ || 
ವ|| ಆಗಿ ಸಾಮ್ರಾಜ್ಯಶ್ರೀಯನನುಭನಿಸುತ್ತುಮಿರೆ ನಿಜಯಾರ್ಥಾಂದ್ರೀಂದ್ರದಕ್ಷಿಣಶ್ರೀಣಿಯ 
ಶಿವಮಂದಿರ ಪುರಮನಾಳ್ವೊಂ ಮೇರುಮಾಳಿಗಂ ತದ್ವಲ್ಲಭೆಯಮಿತಮಾಳಿಗಂ ಪುಟ್ಟದ ಕನಕ 
ಮಾಳೆಯ ನವರಮ್ಮಂ (ನವ) ಯೌವನಪ್ರಾಪ್ತೆಯಂ ನೋಡಿ:-- 
ಚಂ॥ ಅಭಿನವಮಾಳತೀ ಮುಕುಳಮಾಲೆಸೊಲುತ್ತಮ ಸೌರಭೋತ್ತಮ | 
ಪ್ರಭೆ ನರಲೋಕದೊಳ್‌ ಕನಕಮಾಳೆ ಸೆಅಂಗೆಣೆಯಲ್ಲದೀ ಜಗ | 
ತ್ಪ್ರಭುನಿನ ಚಕ್ರವರ್ತಿಯ ನೆಗಲಕ್ತಿ ಯಿನಮ್ಮ ನುಮಂಗಜನ್ಮಸ | 
ನ್ನಿಭನು ಮುದಾತ್ತನುಂ ಕನಕಶಾಂತಿ ದಲಾವಿಭುಗೀವುದೀಕೆಯಂ | ೧೬ | 
ವ|| ಎಂದು ನಿಶ್ಚಿತಮನಸ್ಕರಾಗಿ ಬಯಸಿ ಬಂದು ಕೂಸಂ ಕುಡೆ ಕನಕಶಾಂತಿ ಕನಕಮಾಳೆಯಂ 
ಮದುನೆನಿಂದ ಕೆಲವು ಜಿವಸದಿಂ ರಜತಾದ್ರೀಂದ್ರದಕ್ಷಿಣಕ್ರೇಣಿಯ ಪೃಷತ್ಕಾಸಾರಪುರಮನಾಳ್ವೊಂ 





ಬ್‌ 


ಜಯಸೇನಂಗಂ ಜಯಾಂಗನೆಗಂ ಪುಟ್ಟದ ವಸಂತಸೇನೆಯಂ ಸೋದರಳಿಯಂ ಹಿಮಚೂಳಂಗೆ 
ಕುಡಲೆಂದಿರ್ಪುದುಂ:-- 


ಶಾ| ಎಂತೆಂತೇಬಕ್ಸಿಯ ಜವ್ವನಂ ನೆಅಕಿಗು ಮಂತಂತೊಪ್ಪೆ ಲಾವಣ್ಯ ಮೆಂ | 
ತೆಂತುದ್ದಾ ನಿಯ ಹಾವಭಾವರಸೆಮಂತಂತೆಯ್ದೆ ಶೃಂಗಾರ ಮೆಂ | 
ತೆಂತಾಲೋಲವಿಲೋಚನಪ್ರಸರಮಂತಂತಾಗೆ ಸೌಂದರ್ಯಮೋ | 
ರಂತಾಕಾಂತೆಗನಂತರಂ ನೆಜಕಿಯೆ ತಾಯುಂ ತಂದೆಯುಂ ನಿಚ್ಚಲುಂ || ೧೭ | 
ವ॥ ಗುಜಿಗುಜಿಗೊಂಡು |ಪರ್ಯಾಳೋಚಿಸಿ ಮನಂ ಮಗುಲ್ಬೋಕೆಗೀತನನುಸಾರಿಯಲ್ಲನೆಳ 
ಲತಿಕೆಯ ತಣ್ಬಿಂಗೆಳಮಾನೆ ದೊರಿ ಯೆಂಬಂತೆ ಬಸಂತಸೇನೆಗೆ ಚಕ್ರವರ್ತಿಯ ಕೊಂಡಾಟದಾಮಮ್ಮಂ 
ಕನಕಶಾಂತಿಯೆ ತಕ್ಕನೆಂದಟ್ಲೂಯೊಳಾಕನ್ನೆಯಂ ಕನಕಶಾಂತಿಯೊಳ್‌ ನೆರಪಿದನಂತು ಕನಕಶಾಂತಿ 
ಕುಮಾರನಾ ಯಿರ್ವರರಸಿಯರೂಳಂ ವಿಷಯಸುಖಮನನುಭವಿಸುತ್ತು ಮಿರ್ದೇಂದುದೆವಸೆಂ ಕ್ರೀಡಾ 
ನಿಮಿತ್ತಂ ತುಹಿನಮಹೀಥರಕ್ಕೆ ಸೋಗಿ ತದದ್ರೀಂದ್ರೋಪತ್ಯಕಾಶೋಕತರುತಳಶಿಲಾಪಟ್ಟ ಕಹೊಳಿರ್ದ 
ವಿಪುಳಮತಿ ಮುನೀದ್ರರಂ ಕಂಡೆಜಗಿ ಪೂಡೆವಟ್ಟು ಧರ್ಮಮಂ ಕೇಳ್ದು ಸಂಸಾರ(ಶರೀರ) ಭೋಗ ಶರೀರ 
ವೈರಾಗ್ಯಭಾವನೆ ಚೇತೋಗತಮಾಗೆ ಕನಕಶಾಂತಿ:- 
ಕಂ] ಮೆಅಕಿಯದೆ ವಿಭವಮನಜಾವಂ | 
ಮೆಜಕಿದುಂ ಧೀರತೆಯ ನಪ್ಪುಕೆಯ್ದುಂ ಮತಿ ಕ | 
ಣ್ಣೆ ಆಕಿದಿರೆ ಜಿನೇಂದ್ರದೀಕ್ಷೆಯ | 
ಮಟಕಿವೂಕ್ಕಂ ಬೇಗಮಾಜವಂಜವಭಯದಿಂ | ೧೮ | 


ನನಮಾಶ್ಚಾಸಂ. 198 








ವ|| ಅಂತು ಕನಕಶಾಂತಿ ಪಾಪೋಪಶಾಂತಿಗೆಂದು ತ್ರೈಲೋಕ್ಕೇಶ್ವರರೂಪಮಂ ಧರಿಯಿಸುವುದು 
ಮಾತನಿರ್ವರರಸಿಯರುಂ ರತ್ನಸಂಚಯಕ್ಕೆ ಬಂದು ರತ್ನತ್ರಯಭೂಹಿತರಾಗಿ ವಿಮಳಮತಿಮುನಿ 
ಸನ್ನಿ ಧಾನಜೊಳ್‌ ಸುಮತ್ಯರ್ಜಿಕಾನುಗ್ರಹಪರಿಗೃಹೀತ ಪರಮತಪೋವೃತ್ತೆಯಾದರಂತೆ:- 

ಕಂ ಪ್ರಮಜೋತ್ತಮೆಗಾಣ್ಮನ ಜಿ | 
ಯ್ವಮೆ ಜಿಯ್ವಂ ಪತಿಯ ಮತಿಯೆ ಮತಿ ಗಂಡನ ಧ | 
ರ್ಮಮೆ ಧರ್ಮಂ ಭರ್ತೃವ ತ | 
ತ್ವಮೆ ತತ್ವಂ ಕುಮತನಿರತೆಯೇಂ ಕುಲವಧುನೇ | ೧೯॥ 

ವ॥ ಇತ್ತ ಕನಕಶಾಂತಿ ತಪೋಧನನುಂ ಧ್ಯಾನಾನಲಸಂಧುಕ್ಷ್ಯಮಾಣದಾರುಣದುರಿತಾರಣ್ಯ 
ನಾಗಿ ಯೋಗದೊಳಿರೆ ತತ್ತಪೋಗ್ರ ಹಣಮನಅದು ಹೇಮಚೂಳಂ ಮುನ್ನಿನ ಸ್ತ್ರೀಳೋಲತೆಯ ಮುಳಿಸು 
ಕಾರಣಮಾಗುಪಸರ್ಗಂಗೆಯ್ಯಲ್‌ ಪ್ರಾರಂಭಿಸುವುದುಂ: 

ಕಂ] ಉಪಸರ್ಗಮಿದು ವಿಶೇಷಣ | 
ದುಷಸರ್ಗಂ ಮತ್ಸ್ರಶಂಸೆ ಗೆನುತುಗ್ರ ತಪೋ | 
ಧಿಸ[ನುಅಕ]ಸೈರಿಸಿದಂ ಶುಭ | 
ವಿಸಾಕಕೃತಶಾಂತಿ ಕನಕಶಾಂತಿಮುನೀಶಂ || ೨೦ || 
ಧರಣೀಂದ್ರಂ ಪದ್ಮಾವತಿ | 
ವೆರಸು ವಿಹಾರಿಸುವೊನೆಯ್ದೆ ಕಂಡುಪಸರ್ಗ || 
ಸ್ಥಿ ರಯೋಗಿಗೆಅಗಿ ಖಚರನ | 
ನುರಗಾಕೃತಿಯಿಂದಮಣಲೊಳಡಸುವ ಪದಜೊಳ್‌ || ೨೧ | 

ವ॥ ಹಿಮಚೂಳಂ ಕುರುಳ್ತರಿಯೋಡಿದನಿತ್ತ ಶಾಂತಾಂತರಂಗಂಗೆ ಕನಕಶಾಂತಿಮುನಿ 
ಮುಖ್ಯಂಗೆ ಪೊಡೆವಟ್ಟು ಧರಣೀಂದ್ರಂ ಪೋಗೆ ತನ್ಮುನೀಂದ್ರಂ ಪರ್ಯಾಪ್ತಯೋಗಂ ಕೆಯ್ಯನೆತ್ತಿ 
ಕೊಂಡು ಯಥೋಕ್ತನಿಹಾರದಿಂ ಮಾಸೋಪವಾಸೆದ ಪಾರಣೆಯೊಳ್‌ ,ರತ್ಸಪುರಮಂ ಚರಿಗೆವುಗೆ 
ತತ್ಪುರಾಧೀಶಂ ದೃಢ(ಧೃತ)ಸೇನಂ ನಿಲಿಸಿ(ನಿಅಸಿ) ಭಕ್ತಿ ಪೂರ್ವಕದಿಂದಮಾಹಾರಂಗುಡೆ ಕೊಂಡು 
ಭಟ್ಟಾರಕನುಮಾತನಂ ಪರಸಿ ಬಿಜಯಂಗೆಯ್ವುದುಮಾತನ ಮನೆಯೊಳ್‌:-.- 

ಕಂ/ ಪಂಚಾಶ್ಚರ್ಯಂಗಳ್‌ ಸುರ | 
ರಿಂಚರಜೊಡನೆ[ಯೆ]ನೆಗಟ್ಟು [ದು]ತ್ತಮದಾನಂ || 
ಸಂಚಿತಸುಕೃತಂಗಲ್ಲದ | 
ಸಂಚಿತಸುಕೃತಂಗೆ ಬಯಸೆ ಸಮನಿಸಿದಪುದೇ |೨೨ | 

ವ| ಆಮುನಿನಾಥನುಂ ತತ್ಪು ರಪೂರ್ವದಿಗ್ಬಾಗದ ಸುರಸಂಪಾತಮೆಂಬುದ್ಯಾನದೊಳಿರುಳ್‌ 
ಪ್ರತಿಮಾಯೋಗದೊಳಿರೆ ಬಂದು: 

ಮ॥ ಹಿಮಚೂಳಂ ಯಮಕೋಸಲೀ ಲನುಪಸರ್ಗಂಗೆಯ್ಯೆ ಬಾಹ್ಯಪ್ರಪಂ | 

ಚಮನಾತ್ಮಾಶ್ರಿತಮಂ ಬಿಸುಟ್ಟರೆ ಜನೇಂದ್ರೋಕ್ತಂ ವಿಶುದ್ಧಾಂತರಂ || 
ಗಮನೇಕಾತ್ಮ ಕಮುರ್ಚೆ ಸುತ್ತಬೀಯೆ ಕರ್ಮಧ್ಯಾನಬಂಧಂ ಕ್ರಮ | 
ಕ್ರಮದಿಂದಾದುದು ಕೇವಲಾವಗಮದಿಂ ತ್ರೈಲೋಕ್ಯವಿಕ್ಷೋಭಣಂ ||೨೩ | 


196 ಶಾಂತಿಪುರಾಣಂ. 








ವ ಅಂತು ಕನಕಶಾಂತಿಮುನಿರಾಜಂ ಕೇನಲಬೋಧಪ್ರಜ್ಯೋತಕ್ಕಾದಿತ್ಯನಾಗೆ ಚತು 
ರ್ನಿಕಾಯಾಮರಕೋಟ ವಂದನಾಳಕ್ತಿಗೆ ವರ ಹಿಮಚೂಳಂ ಕಳದೊಳೆತ್ತುಂಗೋಲ್ವೋದ ರಕ್ತಚೂಳ 
ನಂತೆಅಂಕೆವಿಸುಟ್ಟು ಕನಕಶಾಂತಿಮುನೀಂದ್ರಕೇವಳಿಗಳ ಪೊಅಅಡಿಗಳೊಳಂ ಮಣಿಮಯಮಕುಟ 
ಮಲೆಯೆ ಮೊಟ್ಲು ಪೊಡೆವಟ್ಟು ಭವ್ಯತಾಪ್ರತೀತ್ವನಿಶ್ಚಯಮನೀಯೆ ದೀಕ್ಷೆಯಂ ಕೆಯ್ಯೊಂಡು ಯುಕ್ತಾ 
ಚರಣದಿನಂತ್ಯದೊಳ್‌ ಸಮಾಧಿವಡೆದು ಮುಡುಪಿ ಶತಾರಕಲ್ಪದೊಳ್‌ ಸಾಮಾನಿಕದೇವನಾದೊಂ 
ಇತ್ತ ಖುಸಿನಿವೇದಕಂ ಸುರಸಂಪಾತಡದೊಳಿ" ಕನಕಶಾಂತಿಮುನೀಂದ್ರಂ ಕೇವಲಜ್ಞಾ ನಭಾನೂದಯಾ 
ಚಲನೆಂದು ಜನ್ನ ವಿಸುವುದುಂ ಚಕ್ರವತ್ತಿ:-- 

ಕಂ|| ಮತ್ತೌತ್ರನಾದನಖಿಳಜ | 
ಗತ್ಪತಿ MRE ಸಣ್ಕೊಡನೇನೆಂ | 
ದುತ್ಸನ್ನಾನಂದಂ ಶ್ರಿಜ | 
ಗತ್ತು ಜ್ಯಂಗಿಟೀದು ಫೀಠದಿಂ ಪೊಡೆವಟ್ಟಂ || ೨೪ || 

ವ|| ಖುಹಿನಿವೇದಕಂಗೆ ತುಸ್ಟಿ ದಾನಂಗೊಟ್ಟು ಭೇರಿಯಂ ಪೊಯ್ಬಿ ಸಲವ್ರತೆಅದರ್ಚನೆಗಳ್ವೆ ರಸು 
ವಂದನಾಭಕ್ತಿಗೆ ಪೋಗಿ ಚರಕ ಕೇ ಗಳ ಪಾ ದಪಯೋಜಾತಂಗಳ್ಗೆ ಅಗಿ ಪೊಡೆವಟ್ಟು ತ್ರಿಕರಣ 
ಶುದ್ಧಿ ಯಿಂದಮರ್ಚಿಸಿ ಧರ್ಮಶ್ರವಣಾನಂತರಂ ತ್ರಿಃ ಪ್ರದಕ್ಷಿಣಂಗೆಯ್ದು: ತ 

ಕಂ|| ಸುತನ ಸುತನಾಗಿಯುಂ ಮ | 
ತ್ಸುತಂಗಮೆನಗಂ ಚರಾಚರಕ್ಕಂ ಗುರುವಾ | 
ದತಿಶಯಪುಣ್ಯದ ಬೆಳಸ | 
ದ್ವಿತೀಯಮೇಂ ಪೆಂಪೊ ಕನಕಶಾಂತೀಶ್ವರನಾ | ೨೫ | 

ವ॥ ಎಂದು ಬಗೆಯುತ್ತುಂ ತನ್ನಭೋಗಕಾಂಕ್ಷೆಗೆ ತಾನೆ ಕೊಕ್ಕರಿಸುತ್ತುಂ ಬಂದು ರಾಜ 

ಧಾನಿಯಂ ಪೊಕ್ಕಹರ್ನಿಶಮದುನೆ ನಿರ್ವೇಗಕಾರಣಮಾಗೆ ಸಂಸಾರಕಾರಣಸರಿತ್ಯಾಗನಿಮಿತ್ತಂ: 
ಕಂ ನಿಧಿ ದುಸ್ತರಜನ್ಮಾಂಭೋ | 
ನಿಧಿ ಕರ್ಮಕ್ಷಯ ನಿರೋಧಮವರೋಧಂ ಶ್ರೀ | 
ವಧು ಕುಲಟಾವಧುವೆಂಬೊಂ | 
ದಧಮತೆ ತಳ್ತತ್ತು ಚಕ್ರವರ್ತಿಯ ಬಗೆಯೊಳ | ೨೬ || 

ವ॥ ಅಂತಸಾರಸಂಸಾರಸ್ವರೂಪಮನಜಾದು ತಜಟ್‌ಸಂದು ಪಾಸೇಭಕಂಠೀರವನಪ್ಪ ವಜ್ರಾ 

ಯುಧಂ ನಿಜಪ್ರಿಯಸುತಂಗೆ ಪಟ್ಟಂಗಟ್ಟಿ ಕ್ಷೇಮಂಕರತೀರ್ಥಕರಪರಮದೇಷರ್‌ ಗುರಗಳಾಗೆ:-- 
ಕಂ ಮಹಿಪತಿಭೋಗಪ್ರಕರಮ | 

ನಹಿಪತಿಭೋಗೋಪಮಾನಮೆಂದಜಾದಂತ || 

ರ್ಬಹಿರರ್ಥನಿಚಯಮಂ ತೊಜ್‌ | 

ದಹೀನಜೈನೇಂದ್ರರೂಪಮಂ ಕೆಯ್ಯೊಂಡಂ || ೨೭ | 

ವ|| ಅಂತು ಮೂಸಾಸಿರ್ವರ್‌ ಮಹೀನಾಥರೊಡನೆ ಜಿನ (ನಾಥ) ರೂಪಮಂ ತಾಲ್ಡಾ ತಪಕ್ಕುಪ 

ಯೋಗ, ಮಪ್ಪ ಕ್ರಿಯಾಕ್ರಮಮೆಲ್ಲಮನಾತ್ಮೀಯಂಮಾಡಿ ಗಣಸೋಷಣಾನಂತರಂ ಏಕನಿಹಾರಿಯಾಗಿ 
ವಿಹಾರಿಸುತ್ತುಂ ಸಿದ್ಧಾಚಳದ ಮೇಗೆ ಸಂವತ್ಸರಾವಧಿಯಪ್ಪು ತ್ಕೃಷ್ಟಪ್ರತಿಮಾಯೋಗದರೊಳರ ತ್ರಿಪೃಷ್ಠನ 


ನವಮಾಶ್ವಾಸಂ. 197 
ಕೆಯ್ಯೊಳ್‌ ಸತ್ತಶ್ವಗ್ರೀವನ ಮಕ್ಕಳಮಿತತೇಜಂಗಿದಿರ್ಚಿ ಸತ್ತಂಬರಚರರ್‌ ಭೆವನವಾಸಿಗಳೊಳ 
ನಂತವೀರ್ಯನುಂ ಮಹಾಬಲನುಮೆಂಬ ಪೆಸರೊಳಸುರರಾಗಿ ಪುಟ್ಟಿ ಭೌಮನಿಹಾರಾರ್ಥಂ ಪೋಗಿ ವಜ್ರಾ 
ಯುಧಮುನೀಂದ್ರನ ಮೇಗೆ ವಿಮಾನಂ ಪಾಣದಿರೆ ವಿಭಂಗಜ್ಞಾನೆದಿನಟಾದು ಮುನಿದು: 





ಚಂ] ಇಟಾದು ನಿಮಾನದಿಂ ಪರಮಯೋಗಿಗೆ ಯೋಗನಿಯೋಗಘಾತಮಂ | 
ಘಟಃಯಿಸೆ ರಂಭೆಯೆಂಬಳ ತಿಲೋತ್ತಮೆಯೆಂಬಳ ಬರ್ಪುದರ್ಕೆ ತ || 
ಲ್ಲಟಾಸಿ ಭಯಾಕುಳರ್‌ ಪೆಟ ದೇವವಿಳಾಸಿನಿಯರ್‌ ವಿಶೋಧಿ ಪೊಂ | 
ಪುಟ್‌ಯೆನೆ ತನ್ಮುನೀಶ್ವರನ ನರ್ಚಿಸಿ ಪೂಜಿಸಿ ಪೋದರನ್ನೆಗಂ || ೨೮ | 


ವ॥ ಇತ್ತ ಸಹಸ್ರಾಯಧಂಗೆ ವಜ್ರಾಯುಧ ಮುನೀಂದ್ರತಪಃಪ್ರಭಾವಮನರಣ್ಯಾನೀಚರರಜಾಪೆ 
ಹರ್ಷಾಶ್ರುವಿಮಿಶ್ರವಿಲೋಚನಂ ಬಂದು ಬಂದಿಸಿ: 


ಕಂ|| ಸತಿ ನಿಸುಟಳಲೊಳಮೆ ಲತಾ | 
ಕೃತಿಯಿಂದಡರ್ವಂತೆ ಮೆಯ್ಯನಡರ್ದುವು ಪಲವುಂ || 
ವ್ರತತಿಗಳಪ್ಪಿದನೊಲಿಳಾ | 
ಸತಿ ಮೆಯ್ಯಂ ಪುತ್ತು ಪತ್ತಿ ಮೆತ್ತಿದುವನಿತುಂ | ೨೯ || 


ವ॥ ತದ್ರೂ ಪಾದರ್ಶನಮೆ ತನಗೆ ವೈರಾಗ್ಯನಿಮಿತ್ತಮಾಗಿ ಪ್ರಿತಿಂಕರನೆಂಬ ನಿಜತನೂಜಂಗೆ 
ರಾಜ್ಯಭಾರಮನಿತ್ತು ಪಿಹಿತಾಸ್ತ್ರವಗುರುಗಳ ಪಾದಪದ್ಮಸಮಾಪದೊಳನೇಕ ಸಾಜಸಮಾಜಂಬೆರಸು 
ಸಹಸ್ರಾಯುಧಂ ಜಿನೇಶ್ವರರೂಸಮಂ ತಾಳ್ಗಿ ದುಶ್ಚರತಪಶ್ಚರಣಪರಿಣತನಿಹಿತವಿಹಾರನಾಗಿ ಮುನಿ 
ವೃಂದಕ್ಕೆ ಪಡಿಚಂದಮಾಗಿ ನೆಗಲುತ್ತಿರಿ ಮತ್ತಿತ್ತ ಸಿದ್ಧಾದ್ರೀಂದ್ರದೊಳ್‌: 


ಕಂ] ಪ್ರಾಯೋಪಗಮನದಿಂ ವ | 
ಜ್ರಾಯುಧಮುನಿ ತೊಆಕಿದು ಮುಡುಪಿ ಬಂದುಸರಗ್ರೈ || 
ವೇಯಕಪರಾರ್ಥ್ಯಮಣಿಕಿರ | 
ಣಾಯತದೀಪಪ್ರದೀಪಕಬಳಿತತಮದೊಳ್‌ || ೩೦ | 


ವ॥ ಸ್ರೀತಿಂಕರವಿಮಾನದೊಳ್‌ ಮೂವತ್ತೊಂದು ಸಾಗರೋಸಮಮುಮಮಿತನಿಕ್ರಮಾಭಿ 
ಧಾನಮುಮಹಮಿಂದ್ರ ಪರಮೈಶ್ಚರ್ಯಮುಂ ದೊರೆಕೊಳೆ ಸುಖಾತ್ಮನಿರೆ:- 


ಕಂ|| ನೆಗಲ್ಬೀಷತ್ಪ್ರಾಗ್ಬಾರಾ | 
ಖ್ಯಗಿರೀಂದ್ರದ ಶಿರದೊಳಾಸಹಸ್ರಾಯುಧ ಯೋ || 
ಗಿಗಳುಂ ಬಿಸುಟರ್‌ ಪ್ರಾಯೋ | 
ಪಗಮನದಿಂ ತಮ್ಮ ಪೊತ್ತ ತನುವಿನ ಪೊಅಕಿಯಂ | ೩೧ || 


ವ॥ ಅಂತು ಶರೀರಭಾರಮನಿಅಚಾನಿ ನೀರೊಳ್‌ ಮಣ್ಣ ಪೆಟ್ಟಿ ಯಂ ಪತ್ತುವಿಟ್ಟ ಕಳಮಕಣಿಶ 
ದಂತೂರ್ಧ್ವಗತಿಸ್ವಭಾವನಿರತನಾಗಿ ಸಹಸ್ರಾಯಧನುಂ ವಜ್ರಾಯುಧನುಂ ಪುಟ್ಟದ ನಿಮಾನಡೊಳ್‌ 
ಕಾಂತಿಪ್ರಭನೆಂಬೊನಹೆಮಿಂದ್ರ ನಾದನಿಂತು:-- 


196 ಶಾಂತಿಪುರಾಣಂ. 





ಕಂ] ಬಟವಲುಯನೆ ಪೋಗದೊಡೆಳೆ | 
ಸಟಾಗುಂ ಸುರಕೋಟ ನಗುಗು ಮೆಂದಾತನ ಸೊಂ || 
ಪುಟ್‌ ಪೋದಲಂಪುಣಲ್‌ ಬಂ | 
ಹುಲಯ ಬೆಂಬೆನ್ನನಿಂತು ಕೂರ್ತರುಮೊಳರೇ || ೩೨ || 
ವ|| ಅಂತು ಸಾರ್ಥ” ಸಂಚದಶಮಾಸನಿಶ್ವಾಸನುಮೇಕತ್ತಿಂಶದಂಭೋನಿ ಧಿಮಿತಜೀವಿತನುಮಾಗಿ 
ಸಹಾಯೋತ್ತ ಮನಮಿತವಿಕ್ರಮನುಂ ತಾನುಂ ಅಗಲದಿರೆ ``ಿರಂತರಮಮಿತವಿಕ್ರ ಮದೇವಂ ಭಗ 
ವದರ್ಹೆದ್ದೇವನಪ್ಪ:-- 
ಉ|| ದೇವರ ಡೇವನೊಳ್‌ ಭವಭವಾಳಿಯೊಳ್‌ ಬಗೆಯಾಗೆ ತತ್ವಮಂ | 
ಭಾವಿಸಿಯುಂ ತಗುಳ್ಳ ಅತು ಸೇವಿಸದೊಯ್ಯ ನೆ ದೇವಸೌಖ್ಯವ ೧೦ || 
ಸೇವಿಸಿಯುಂ ಕಷಾಯ; ಮಾಗೆಯುತ್ತಿರೆ ತಿಷ ಸರಾರ್ಥ್ಯವಸ್ತ್ರದಂ | 
ತಾವಿಭುಗಾದುದಂದು ವಿಶದಂ ಬಹಿರಂಗಮು ಮಂತರಂಗಮುಂ | ೩೩ | 
ವ॥ ಅಂದು ಪೊಲಗಣೊಳಗಣೆರಡು: ಲೇಶ್ಯಾಶುದ್ಧಿಯಂ ತಾಳಿ ತಟತಲಾಸಿ ಶೀತಳತಳದೊಳಗೆ 
ಬಳ್ಳೆ ಳ ಬೆಳೆದು ಪೊಳೆವೆಳನೇಸಳಂ ಸೆಜಕಿಗೆಯ್ತ ಮಣಿಕುಟ ನ್ವಮಭೂಮಿಭಾಗದೊಳಮಮಿತವಿಕ್ರಮ 
ನೀನನ ದಿವ್ಯಚ್ಛಾ ಯೆ ಪ್ರತಿಬಿಂಬಿಸೆ ಕಳು ಸೊ0ಕಿಅದ ಕಣ್ಣ ಳ್ವ೧ತುಳ್ಳೆ ಪ್ರೀತಿಂಕರ 
ASE ಕಲ್ಲೋ ೀತ್ತರಾಮರರ್‌:-- 
ಚಂ ಸಹಜನಿಭೂಷಣಪ್ರತತಿಸಲ್ಲವನಿಲ್ಲದ ದಿವ್ಯದೇಹ ಸ | 
ನ್ಲಿಹಿಅಸಹಾಸ್ಯಮೆಂಬ ಪೆಸರಿಲ್ಲದೆಯಾಡುವ ಕೋ ಟಯಿಲ್ಲದು | 
ಸ್ಪಹತರ ಕಾರ್ಯಸರ್ಯವಸಿತಾಂತರ ಮಿಲ್ಲಿಲಿಸಿಲ್ಲ ಚಿಂತೆ ದು | 
ರ್ವಹಮಹಮಿಂದ್ರರೇಂ ಸುಖದ ಲೆಪ್ಪಮೊ ಪುಣ್ಯದ ಚಿತ್ರಕರ್ಮಮೋ || ೩೪ | 
ಕಂ|| ಕೊಳೆ ನೋಡುವ ಕಣ್ಣ ಸುಂ | 
ಗೊಳೆ ದಿವ್ಯಶರೀರಮಂತುಮಲ್ಲದೆಯುಂ ತಾಂ || 
ತೊಳ [ತೊಳತೊಳಗೆ] ನಿಶಾಕರ | 
ನಿಳಂಬಿಯಾಯ್ತಮಿತ ವಿಕ್ರಮಪ್ರಭೆ ದಿವದೊಳ್‌ | ೩೫ | 
ವ॥ ಅಂತಸರಿಮಿತವಿಕ್ರಮದೇವಂ ಸುಖೈೆಕಾಂತವೇದಿಯಪ್ಪುದಜೀನಜುಯಲಾಗದಂತಿಕಿ:--- 
ಚಂ॥ ಸೊಗಯಿಪ ಜವ್ವನಂ ನೆಅಕಿದ ರೂಪು ನಿಸರ್ಗಮನೋಹರಂ ಮುಗ | 
ಳ್ನಗೆ ಸವಿಳಾಸ ಮೋದಮೊಡವುಟ್ಟ ಸಿದುನಿನ್ಸಿವು ನಿಟ್ಟಿ ಯೆಂಬದಂ | 
EE ಮಾಗಿಯ ಪಗಲ್‌ ತವುವಂತಿರೆ ನೋಡೆ ನೋಡದ | 
ನ್ನೆಗ ಮಹಮಿಂದ್ರರಾಯು ತವುತಂದುವು ನಿಂದುವೆ ಕಾಲಸಂಖ್ಯೆಯೊಳ್‌ || ೩೬ || 
ವ॥ ಅನಂತರಂ ನಿಜಜೀ ನಿತಾವಧಿಯನಜಾದರ್ಹತ್ತ ತ್ವನಿಷ್ಕರಾಗಿ: 
ಕಂ|| ಮುಳಿಸಿಲ್ಲದೆ ಮುಳಿಸಿಂಗೆರ್ಜೆ | 
ಗೊಳೆ ವಿಬುಧರ್‌ ಧ್ಯಾನನಿಶಿತಖಡ್ಗ ದಿನಘಸಂ || 
ಕುಳಮೆಯ್ದೆ ಬೆದಣಔ ನೆಲೆಯಿಂ | 
ಪೊಳರ್ದಿಂಬಾಗಿಅೌದರಿರ್ವರುಂ ಸುರಭಟರುಂ | ೩೭ || 


ನವಮಾಶ್ಚಾಸಂ. 199 





ಕೊರಗಿದರೆ ಮೆಯ್ಯನಿನಿಸಗಿ | 

ದರೆ ಅವರ್ಗೆಳ್‌ ದೇವಲೋಕ ಸುಖದೊಳ್‌ ಮನನಿ || 
ಟ್ವಕಿ ಮಲುಭವಕ್ಕೆ ಕಣ್ಣಿ | 

ಟ್ವಕಿ ಮುಡುಪಿದರಮರರಿರ್ವರುಂ ನಿರಪೇಕ್ಷರ್‌ | ೩೮ || 


ನ॥ ಅಂತಲ್ಲಂ ಪರಿಚ್ಯುತರಾಗಿ ಬಂದೀ ಜಂಬೂದ್ವೀಪದ ಪೂರ್ವವಿದೇಹದ ಸೀತಾನದಿಯ ಬಡ 
ಗಣ ತಡಿಯ ಪುಷ್ಯಲಾವತೀನಿಷಯದ ಪುಂಡರೀಕಿಣೀಪುರಮನಾಳ್ವೊಂ:-- 
ಕಂ] ಅತಿಶಯಪುಣ್ಯಂ ಗರ್ಭಾ | 
ವತರಣ ಜನ್ಮಾಭಿಸೇಕನುತಕಲ್ಯಾಣ | 
ದ್ವಿ ತಯಮನೆಯ್ತಿ ರ್ದ ಜಗ | 
ತೃತಿ ಘನರಥನಭಿಮುಖಂ ನಿಮೋಹಾಂತರಥಂ | ೩೯ | 


ವ|| ಆ ಪುಣ್ಯಾಂಕುರಪಾಕಪ್ರರೋಹಾಯಮಾಣನುಮಪ್ಪ: 


ಕಂ|| ಪರಮೇಶ್ವರಂಗೆ ಬಗೆಗೊಂ | 
ಡರಸಿಯರವರಿರ್ವರತ್ಯಪೂರ್ವಾಕೃತಿ ಭಾ ॥ 
ಸುಶಿಯರ್‌ ಪಿರಿಯರಸಿ ಮನೋ | 
ಹರೆ ಕಿಟಯಳ” ಪ್ರೀತಿಮತಿ ಸತಿವ್ರತೆ ಧರೆಯೊಲ್‌ | ೪೦ | 


ಅಪ್ರಮಿತಪುಣ್ಯರಮರರ | 
ತಿಪ್ರಿಯರಂದಗಲದಮಿತವಿಕ್ರಮನುಂ ಕಾಂ || 
ತಪ್ರಭನುಂ ಘನರಥ ತೀ | 

ರ್ಥಪ್ರಭುಗಂ ತತ್ಪ್ರಿಯಾದ್ವಯಕ್ಕ ಮುದಾತ್ತರ್‌ || ೪೧ | 


ಕ್ರಮದೆ ಮನೋಹರಿಗಂ ಪ್ರೀ | 

ತಿಮತಿಗ ಮಜೀವೊಡನೆ ಪುಟ್ಟಿ ಪುಟ್ಟಿದರಮರೋ || 
ತ್ತಮರಗ್ರತನೂಭವರಾ | 

ಗಿ ಮೇಘರಥ ದೃಢರಥಾಭಿಧಾನಾನೂನರ್‌ || ೪೨ || 


ವ॥ ಅಂತು ಘನರಥತೀರ್ಥಕರರಾಜ್ಯಕಾಲಕಲ್ಪ ಭೂರುಹಕ್ಕೆ ಪುಟ್ಟಿ ತಂದೆಯ ಸರಮೌದಾರಿಕ 
ಶರೀರ ಬಾಹುಯುಗಳದಂತೆ ಜವ್ವನಂ ನೆಜಕಿದಿರೆ ಏರಿಯ ಮಗನಂ:-- 


ಚಂ|| ಘನರಥನಂದು ವೇಘರಥನಂ ಪ್ರಿಯಮಿತ್ರೆಯೊಳಂ ಮನೋಹರಾ | 
ವರಿತೆಯೊಳಂ ನಿವಾಹವಿಧಿಯಿಂದೊಡಗೂಡಿ ಸುರೇಶ್ವರಂ ನಿಲೋ ॥ 
ಕನದಿನಹೀಶ್ವರೇ ವಿಭವವರ್ಣನೆಯಿಂದೆ ಧನೇಶ್ವರಂ ವಿನೂ | 
ತನ ಧನದಾನದಿಂ ನೆರೆದರೇಂ ಸಲೆ ಮೇಘರಥಂ ಸಪುಣ್ಯನೋ | ೪೩ || 


ವ| ಅಲ್ಲಂ ಬಟೀಯಂ:- 


200 ಶಾಂತಿಪುರಾಜಂ. 


ಕಂ|| ಸುಮತಿಗತಿ ಸುಮತಿ ಪುನರು | 
ಕ್ರಮೆನ್ಸದರೆ ಸುಮತಿಯೆನಿಸ ದೃಢರಥನುಮನಾ | 
ಸುಮತಿಯೊಡನೆರನಿದಂ ಗುರು | 
ಸುಮತಿಯ ಮತಿ ದೃಢರಥಂಗ ಮಿರ್ಮಡಿಸುವಿನಂ || ೪೪ | 


ವ|| ಅಂತು ಪಿರಿಯಮಗಂಗೆ ಪ್ರಿಯಮಿತ್ರೆಯುಂ ಕಿಖಿಯ ಮಗಂಗೆ ಸುಮತಿಯು ಮಗ್ರ 
ಮಹಿಹೀಪದದೊಳ್‌ ನಿಲೆ ಮೇಘರಥಕುಮಾರಂ ಬೆರಸೊಂದುದೆವಸಂ ಘನರಥಮಹಾಮಹೀಪಾಲ 
ನೊಡ್ಡೋಲಗಮಂ ಪೊಅಮಟ್ಟೊಂದು ರಥ್ಯಾಶೋಭಾವಬದ್ಧ ವಂದನಮಾಲಾಲಂಕೃತ ಪ್ರಜೇಶಡೊಳ್‌: 


ಕಂ|| ಕಿಡಿಗುಟ್ಟಿದ ತೆಳದಿಂ ಕಡಿ | 
ಗಡಿಯಾಗಿರ ಸೋರ್ವುನೆರಡು ಕೋಟಾಗಳೆಂ ₹೦ | 
ಡಿಡೆಯಿಂ ಭವಮಂ ಭೂಪತಿ | 
ನಡೆ ನೋಡಿ ತದೀಯ ಕೋಸಹೇತುವನಟಾದುಂ | ೪೫ | 


ವ|| ಅಂತು ತನ್ನ ಫೆರ್ಮಗಂ ಮೇಘರಥನವಧಿಚ್ಞಾ ನಮನಾಸನ್ನವರ್ತಿಗಳಆ್‌ಯಲೆಂದಾ 
ತಾಮ್ರ ಚೂಳೆಂಗಳನಿಂದು ನೀಡುಂ ಪೋವಃ ಮುಳಸುಮನೆನಿತುಪೊಟ್ಟು ಪೋರ್ಮುಂ ಸೆರಗುವಾರ್ದು 
ವಿಶ್ರಮಿಸದ ಜತಶ್ರಮತೆಯುಮಂ ಬೆಸಗೊಳೆ ನಿನಯನಿನನಿತೋತ್ತಮಾಂಗಂ ಮೇಘರಥನಿಂತೆಂದು 
ಸೇಟಲ್‌ ತಗುಳ್ಳ ೦: 


ಕಂ ಈ ಜಂಬೂದ್ವಿಪಮಹಿ'” | 
ಭ್ರಾಜತ ಭರತಕ್ಕೆ ರತ್ನಪುರಮಾಸ್ಯಂ ತ | 
ದ್ರಾಜಂ ವಿಜಯಂಧರನದಧಿ | 
ರಾಜಮನೋನಳಿನನಿಳಯೆ ನಸುಮತಿಯೆಂಬಳ್‌ | ೪೬ || 


ನ 
ಮೆಂಬೊರಿರ್ವರ್‌ ಕುಡಿಯರರೊರ್ಮೆ ನಡೆವ ಭಂಡಿಗಳ್‌ ಶ್ರೀನದೀತೀರದಿಟ್ಟಿ ಡೆಯೊಳೊಂದೊಂದಂ 


ಸೋಂಕಿ ಮುಖಾಯೆ ಮುನಿದಿರ್ವರು ಮೊಂದೊೋಶೂರ್ವರ ನಿಅೌದು ಸತ್ತು ವಿಂಧ್ಯಾಟವೀನಿಕಟದ 
ಜಂಬೂನದಮೆಂಬ ನದಿಯ ತಡಿಯೊಳ್‌ ಮದಾಂಧಗಂಧಸಿಂಧುರಂಗಳಾಗಿ;--. 


ವ॥ ಆ ಪೊಟಲೊಳ್‌ ಕಾಷ್ಠಭಾರಂಗಳಂ ತಂದು ಮಾಜಾ ಬಾಲ ದಾನ್ಯನುಂ ಭದ್ರನು 


ಕಂ|| ಕರಿಣಿಯ ಕಾರಣದಿಂ ಮದ | 
ಕರಿಗಳ್‌ ವೈಭಾವದಿಂದೆ ತಮ್ಮೊಳಗತ್ಯಾ | 
ಸುರಮಾಗೆ ಪೋರ್ದು ಸತ್ತು | 
ತ್ತರ ಕೌಸಲವಿಷಯಮಾದಯೋಧ್ಯಾಪುರದೊಳ್‌ ॥ ೪೭ || 


ವ॥ ಶತ್ರುಂಜಯಮಹೀಪಾಲಗೋಮಂಡಳಿಗಂ ನಂದಿಮಿತ್ರನ ಗೋಮಂಡಳದೊಳೊರ್ಮೆ 
ಸೋಅಗಳಾಗಿ ರಾಜಮಂದಿರದ ಸೀಯಬಾರದೊಳ್‌ ಪೊಣರ್ದು :.. 


ನವಮಾಶ್ವ್ಚಾಸಂ. 901 





ಕಂ|| ಮಿಳಿಯಿಕ್ಕಿ ತೆಗೆಯೆಯುಂ ಕರ | 
ಮೊಳಸೋರದೆ ಖಂಡಖಂಡಮಾಗಿಟಾದು, ಕುಳಾ | 
ಚಳಮೆ ಕುಲಾಚಳದೊಳಸುಂ | 
ಗೊಳೆ ಸೋರ್ವವೊಲಣ್ಮಿ ಪೋರ್ದು ಕೊಂದೊಂದೊಂದಂ || ೪೮ || 





ಆಪುರಡೊಳ್‌" ತಗರಾಗಿ ಮ | 

ಹೀಪಾಳನ ಮುಂದೆ ಪೋರ್ದು ಸತ್ತಲ್ಲಂ ಬಂ || 
ದೀಪೊಟಲೊಲ್‌ ಕೋಟಾಗಳಾ | 

ಗೀಪೊನು್‌ವೆ ವಿದಿತವೇದ್ಯ ವಿದ್ಯಾತಿಶಯಾ | ೪೯ | 


ವ॥ ಇನ್ನಿವಳ ಸೋರ್‌ ಜವಂಗಿಡದೆ ಸಪ್ಪು ಕಮಾದಂದಮುಮಂ ಕೇಳೀಜಂಬೂದ್ವೀ ಪದ 
ಭರತಕ್ಷೇತ್ರದ ನಿಜಯಾರ್ಧಪರ್ವತದ ದಕ್ಷಿಣಶ್ರೇಣಿಯ ಹಿರಣ್ಯಪುರಮನಾಳ್ವ ಗರುಡನೇಗಂಗಂ 
ತದೀಯಪ್ರೀತಿಭೂಮಿ ಪ್ರೀತಿಸಷೇಣೆಗಂ ಮಕ್ಕಳಿಂದ್ರತಿಲಕನುಂ ನಭಸ್ತಿಲಕನುಮೆಂಬಿರ್ವರೂರ್ಮೆ:- 


ಮ|| ಸುರವತ್ಸುಂದರಕಂದರೋದರದಳನ್ಮಂದಾರಭೂಜಕ್ಕೆ ಮಂ | 
ದರಕೈಲಕ್ಕೆ ಜನೇಂದ್ರಪೂಜೆಗೆ ಜಿತಾತ್ಮರ್‌ ಪೋಗಿ ಕಂಡಲ್ಲಿ ಸಾ | 
ಗರಚಂದ್ರಾಖ್ಯಮುನೀಂದ್ರರಂ ನಿನಯದಿಂದಂ ಬಂದಿಸಿರ್ದಂಬರೇ | 
ಚರಪುತ್ರರ್‌ ಬೆಸಗೊಂಡರಾತ್ಮ ಭವಮಂ ಧರ್ಮಶ್ರವಾನಂತರಂ॥ ೫೦ || 


ವ ಬೆಸಗೊಂಡೊಡವರ್‌ ಬೆಸಸಿದರ್‌, ಧಾತಕೀಷಂಡದ ಮೂಡಣಮಂದರೈರಾವತದ ಪೃಥಿವೀತಿಲಕ 
ಪುರಮನಾಳ್ವ ಅಭಯಪಘಘೋಷಂಗಂ ತನ್ಮನೋಹರಲತಾಕೃ ತಿಕನಕಲತೆಗಂ ಮಕ್ಕಳಿ ಜಯಂತನುಂ 
ವಿಜಯನುಮೆಂಬರಾಗೆ ಮತ್ತಮಾವಿಷಯದ ಸುಭೌಮನಗರಮನಾಳ್ವೊಂ ಶಂಖಂಗಂ ತತ್ಸುಂದರಿ 
ಚಂದ್ರಮತಿಗಂ ಮಗಳ್‌ ಪೃಥ್ವೀಷೇಣೆ ಯೆಂಬಳನಭಯಫೋಷಂಗೆ ಕುಡುವುದುಮಸಿಲತೆಗೆ ಬೆಳ್ಳ 
ಸೃಧಿನಿಯಂ ಮಚ್ಚದುದಂ ಪೃಢ್ವೀಷೇಣೆಯಂ ಮಚ್ಚಿ ನಿಷಯಸುಖಮನನುಭಸೆ ಕನಕಲತೆಯು 
ಮಾಕೆಗಮರಸೆಂಗಂ ಕ್ಷಣಮಾತ್ರವಿದ್ವೇಷಕಾರಿಯಪ್ಪ ಪುಷ್ಪಮಾಲಯಂ ಮಂತ್ರವಿದರುಸಜೀಶದಿಂ 
ಮದ್ಯರಸನಿವೇದನವ್ಯಾಜದಿಂ ಪಂಚಾರಕೆಯರ ಕೆಯ್ಯೊಳಟ್ಟುವುದುಂ ಮರವಟ್ಟಿ ದಂ ನೋಡಿ 


ಸೋಂಕಿದ; 


ಕಂ] ವಲ್ಲಭೆಯ ವಚನಮಂ ಮನ | 
ವಲ್ಲದ ಮನಜೂೋ ತದೀಯ ಸಂಗಮಮಂ ನೆ | 
ಯ್ಯಲ್ಲದ ಮೆಯ್ಯೊಳ್‌ ಸೈರಿಸೆ | 
ಮೆಲ್ಲನೆ ಮೆಯ್ದೆ ಗೆದು ಬೇವುದರಸಿಯು ಮಾಗಳ್‌ || ೫೧ | 


ವ।॥ ವನಸೌರಭಭರನಿಭಗ್ನದಳವಿಳಸಿತಮಲ್ಲಿಕಾಮಾಲಾಲಿಸಕ್ತಕಾಂಚನಚಂಚರೀಕಾಯಮಾನಂ 
ಗಳಾದರಸನ ಕಣ್ಣಅಾದು ತನ್ನ ಮನೆಗೆ ಪೃಥ್ವೀಸೇಣೆ ಪೋಹೊಡಂ ಮಣುದೆವಸಂ ತಿಳಿಸಲಾಕೆಯ 
ಮಾಡಕ್ಕೆ ವಂದಭಯಘೋಷನರೆಂದ್ರ ಂಗಿಂತೆಂದಲ್‌:- 

26 


902 ಶಾಂತಿಪುರಾಣಂ 


ಕಂ|| ಪಿರಿಯರಸಿಯ ಸಲನವೇಟದ | 
ಪರಿವಿಡಿ ಮಗುಟ್ಟು ೨ ಕೊನರ್ತುದಾಸತಿಯೊಡನಿಂ | 
ನರಪತಿ ನಿನ್ನಂಗಾಲೊಳ್‌ | 
ನರೆ ಬರ್ನಿನ ಮುತ್ತರೋತ್ತರಂ ಪುದುವಾಲಾ || ೫೨ | 
ವ।| ಇನ್ನೆನಗೆ ಮೊರೆಯಲ್ಲೆಯೆಂದು ಬಿಡಿಸಿಯುಮದುನೆ ಮುಹೂರ್ತಮಾಗೆ ದತ್ತಮುನಿನಾಥ 
ಸನ್ನಿಧಾನದೊಳ್‌ ಸುಲೋಚನಾಣಾಮಗಣಿಫೀಸಮಾಪದೊಳ್‌ ಮೋಕ್ಷಲಕ್ಷಣೋನೇತ ದೀಕ್ಷಾ 
ಪರಾಯಣೆಯಾದ ಸೃಥಿನೀಸೇಣೆಯೆ ನಿರ್ವೇಗಕ್ಕೆ ಕಾರಣಮಾಗೆ ಜಯಂತವಿಜಯರನಧಿರಾಜ 
ಯುವರಾಜಸದನಿಯೊಳ್‌ ನಿಅಸೆ ಬಟೀಯಮವನರಿರ್ವರುಂ: 
ಕಂ|| ನಿಲಲೊಲ್ಲದೆ ವೈರಾಗ್ಯಮೆ | 
ಕುಲವಟಾ ಯೆಂಬಂತೆ ತಂದೆಯಿಂ ಮುನ್ನಂ ನಿ | 
ರ್ಮಲಜಿನದೀಕ್ಷೆಗವರ್‌ ಪೂ | 
ಣ್ಣ ಲಂಘ್ಯದಮಮಂ ಧರಿತ್ರಿಯಿಂ ಪೊಗಟಾಸಿದರ್‌ || ೫೩ || 





ವ।। ಬಟಕಿಯಮಭಯಘಫೋಷಂ ಮಂಮಂಗೆ ಸಂಜಯಂತಂಗೆ ರಾಜ್ಯಭಾರಮನಿತ್ತು ತಂದೆ 
ಮಕ್ಕಳ್‌ ಮೂವಳುಮನಂತಜೆನರೆಂಬ ಮುನಿಸತಿಗಳ್‌ ಗುರುಗಳಾಗೆ ತಪಶ್ಚ[ರಣನಿರ] ತರಾದ 
ರವರೊಳಭಯ ಘೋಷಮುನೀಂದ್ರಂ:-- 


ಚಂ|| ಪರಮಪದಾರ್ಥತೀರ್ಥಕರಭಾವನೆಗಳ್‌ ಷದಿನಾಅನುತ್ತರೋ | 
ತ್ತರಗುಣನೆಯ್ದೆ ಭಾವಿಸಿ ದಮಂ ನಿಯಮಂ ಯಮಮೆಂಬಿರ್ಕೆ ನಿ || 
ರ್ಜೊರೆಯೆನೆ ಪನ್ನೆರಟ್ತಿಸಡೊಳುತ್ತಮನಾರ್ತು ಸಮಾಧಿವೆತ್ತು ಬಂ | 
ಧುರಸುಖ ನಚ್ಯುತೇಂದ್ರಪದಮಂ ಪಡೆದಂ ಸುರರಾಜಪೂಜ್ಯಮಂ || ೫೪ | 


ವ|| ಅಂತಮಲಮಪ್ಪಚ್ಯುತ ಕಲ್ಪ ಡೊಳ್‌: 


ಕಂ|| ಸುರಗುಣಪರಿವೃತ ನಿಪ್ಪ | 
ತ್ರೆರಡಂಭೋನಿಧಿ ಸಮಾಯುರವಸಾನದೊಳಾ | 
ಪರಮಂ ಬಂದಿಲ್ಲಿ ಚರಾ | 
ಚರಗುರು ಗರ್ಭಾವತರಣಮಂಗಳನವಿಧಿಯಿಂ || ೫೫ || 


ವ॥। ಜಂಬೂದ್ವೀಪದ ಪೂರ್ವವಿಜೇಹದ ಸೀತಾನದಿಯ ಬಡಗಣತಡಿಯ ಪುಷ್ಕಳಾವತೀ 
ವಿಷಯದ ಪುಂಡರೀಕಿಣೀಪುರಮನಾಳ್ವ ಹೇಮರಥಮಹೀಪಾಲಂಗಂ ಹೇಮಮಾಲಾದೇವಿಗಂ ಘನ 
ರಥನರೇಂದ್ರನಾಗಿ ಪುಟ್ಟ ಕಲ್ಯಾಣದ್ವಯಮನೆಯ್ದಿ ತತ್ಸ್ವಕೀಯ ರಾಜ್ಯದೊಳ್‌ ನಿಂದನಾಜಯಂತ 
ವಿಜಯರ್ಕಳಿರ್ವರುಂ ದುರ್ವಾರತಪೋಭಾರನಿರ್ವಾಣದಿಂ ತದಚ್ಯುತಕಲ್ಪದೊಳ್‌ ಸಾಮಾನಿಕ 
ದೇವರಾಗಿ ಪುಟ್ಟಿ ವಿಜಯಾರ್ಧಪರ್ವತದ ದಕ್ಷಿಣಶ್ರೇಣಿಯ ಹಿರಣ್ಯನಾಭಪುರಮನಾಳ್ವೊಂ ಗರುಡ 
ವೇಗಂಗಂ ಪ್ರೀತಿಸೇಣೆಗಂ ಚಂದ್ರತಿಲಕನುಂ ನಭಸ್ಮಿಲಕನು ಮೆಂಬೊರಾಗಿ ಪುಟ್ಟಿ ದಿರೆಂದು ಭಟ್ಟಾರಕರ್‌ 
ಬೆಸಸುವುದುಂ ತಮ್ಮ ಮೂಲನೆಯ ಭವದ ಜನ್ಯಜನಕಮೋಹಂ ಕಾರಣಮಾಗಿ ನಿಮ್ಮಡಿಯಂ ಕಾಣಲ್‌ 
ಬಂದು ರೋಕಜ್ಞರುಂ ಸೇವಾವಿಚಕ್ಷಣರುಮಪ್ಪು ದಳಂದಮಾಕುಕ್ಕುಟಿಯುದ್ದ ನಿರೀಕ್ಷಣರಸಕ್ಕೆ 


ನವಮಾತ್ಚಾಸರಿ, ೩08 
ಭಂಗಂಮಾಡದೆ ನಿದ್ದಾ ಸಾಮರ್ಥ್ಯದಿನಿವರ್ಕೆ ಬಲಂಬೊಯ್ದು ತಾಮು ಮಿಾನೆರವಿಯೊಳದ್ಳ ಶ್ಯರಾಗಿ 
ನೋಡುತ್ತುಮಿದ”ರದಳಾಂದ ಮಾತಾಮ್ರಚೂಳಂಗಳೆರಿತು ಪೋರ್ದೊಡ ಮಿವರ್ಕೆ ಶ್ರಮಮಾಗದೆಂದು 
ಪಾಪೇಭಕಂಠೀರವನಪ್ಪ ಮೇಘರಥಂ ಪೇಟುತ್ತು ಮಿರ್ದಃ--- 

ಕಂ] ಪ್ರಸ್ತಾವದೊಳ್‌ ಕೃತಾಕೃತಿ | 
ವಿಸ್ತಾರರ್‌ ಘನರಥಂಗೆ ಪೂಡೆವಡೆ ವಿನ(ಮ] | 
ನ್ಮಸ್ತಕರ ಚಂದ್ರತಿಲಕನ | 
ಭಸ್ತಿಲಕರ ಮಕುಟಮೆರಡುಮೆಅಗಿದುವಾಗಳ್‌ || ೫೬ || 
ವ ಅಂತೆಜಗಿದ ನಿದ್ಯಾಧರರಂ ಮೇಘರಥನರೇಂದ್ರಂ ಪರಸಿ ಪೆಆಗನೇಅಸಿಕೊಂಡು ಪೋಗಿ 
ರಾಜಮಂದಿರಮಂ ಪೊಕ್ಕು ಇನಸನ್ಮಾ ನಾದಿಗಳಿಂ ಸಂತಸಂಬಡಿಸಿ ತದ್ವಿ ದ್ಯಾಧರಕುಮಾರರಂ 
ಪೋಗಲ್ವೇಟ್ಟು ಸುಖದಿ ನಿರ್ನನ್ನೆಗಂ: 
ಕಂ ನೆಗಟ್ಟ ಪಯೋಂಬುಧಿಗಂ ಗಂ | 
ಗೆಗ ಮಮೃತಂ ಪುಟ್ಟುವಂತೆ ನೇಘರಥಂಗಂ || 
ಮೃಗಲೋಚನೆ ತತ್ಪ್ರಿಯಮಿ'| 
ತ್ರೆಗಂ ಮಗಂ ನಂದಿವರ್ಧನಂ ಪುಟ್ಟುವುದುಂ | ೫೭ | 
ಮತ್ತಾದೃಢರಥನ ಸುತ | 
ತ್ವೋತ್ತಮನಾತನ ಮನೋಜ್ಞೆ ಸುಮತಿಯು ಮಣಃವಂ || 
ಪೂತ್ತುವನೊಲನ್ವಯಂ ದೊರೆ | 
ವೆತ್ತಿಕಿ ವರಸೇನನೆಂಬ ಮಗನಂ ಪೆತ್ತಳ೪ || ೫೮॥ 
ಉ]| ಚಂದನವೃಕ್ಷಮಂ ಪುದಿದ ಕರ್ಪುರವಳ್ಳಿ ವೊಲಾಕುಮಾರರಂ | 
ಸುಂದರಿಯರ್‌ ನಯಂಬೆರಸು ಸೋಂಂಕೆರೆ ತನ್ನೊಡನಿಂದ್ರ ನಾಜ್ಞೆಯಿಂ | 
ದಂ ದಿನಿಜಾಂಗರಕ್ಷರಿರೆ ಮಾಸರಮಾರದನೆಯ್ದೆ ಬಣ್ಣಿ ಸರ್‌: | 
ದುಂದುಮೆಗಾಲಮಂ ಘನರಥಾವನಿಸಾಲನ ರಾಜ್ಯಕಾಲಮಂ || ೫೯ | 


ವ॥! ಅಂತವರ್ಗೆ ಧರ್ಮಾರ್ಥಕಾಮಂಗಳ್‌ ಸಲೆ; 
ಉ|| ಆಸಕಳಾಮರೋರಗ ನರಾವನತಂ ಖಳಕರ್ಮಸೈನ್ಯ ಸಂ 
ತ್ರಾಸಿ ಮನೋರಥಂ ಘನರಥಂ ಘನಘಾತಿವಿಘಾತ ನಾತ್ಮಮು | 
ಗ್ರಾಸಿ ಸಮಾನಬೋಧಿ ಸದದೊಳ್‌ ನಿಲಲೆಂದಸವರ್ಗಮಾರ್ಗದ | 
ಗ್ರೇಸರನಾಗಲೆಂದು ಬಗೆದಾತ್ಮಗತಂ ಬೆಳಗಪ್ಪ ಜಾವಡೊಳ್‌ || ೬೦ | 
ವ|| ಪರಿನಿಷ್ಕ ಮಣ ಕಲ್ಯಾಣಮನನಾಗಿ ನಿಶ್ಚಯಿಸಲೊಡಂ ಜಬೋಕಾಂತಿಕಡೇವರ್‌ ಬಂಡೆಜಗಿ 
ಕಂ॥ ಪ್ರತಿಬೋಧಿಸರಂಬುದು ಬೋ | 
ಧಿತ ಬುದ್ಧರ ನಭವ ನೀಂ ಸ್ವಯಂಬುದ್ಧನೆ ಆರ್‌ || 
ಪ್ರತಿಬೋಧಿಸುವರ್‌ ನಿನ್ನಂ | 
ಗತಸೂಕ್ಸ್ಟ್ಯಾಂತರಿತದೂರವಸ್ತು ನಿಧಾನಾ ೬ | 


204 ಶಾಂತಿಪುರಾಣ೦. 








ವ॥। ಎಂದು ಭಗವದ್ದೈರಾಗ್ಯಾನುಮೋದನಾಮಾತ್ರಂ ಕ್ಸ ತಾರ್ಥಾಧಿಕಾರರಾಗಿ ಪೋದರಿತ್ತ 
ಘನರಥಂ ನೇಸರು ಮೂಡೆ: 
ಕಂ ಅಭಿಸೇಕಪೂರ್ವಕೆಂ ಭೂ | 
ತಭವಿಷ್ಯದ್ವರ್ತಮಾನ ಜಗತೀ ತಳಮಂ | 
ಪ್ರಭು ಮೇಘರಥಂಗಿತ್ತಂ | 
ನಿಭೂತಿನೆರಸಖಳ ರಾಜ್ಯಮಂ ದಯೆಯಿಂದಂ | ೬೨ | 
ವ।| ತದನಂತರಂ ದಿನಿಜೇಂದ್ರಾನೀತ ಸುದರ್ಶನಾಭಿಧಾನಶಿಬಿಕಾರೂಢನಪ್ಪುದುಂ:.-- 
ಕಂ|| ಅತಿನಿನಯದಿಂದ ಮವನಿ* | 
ಪತಿಗಳ್‌ ಮುಂ ಬಟಃಕೆ ಕಲ್ಪವಾಸಿಗರತ್ಯಾ | 
ನತರುಯ್ದರಾಗ(ಳಾಕುಸು | 
ಮಿತವರ] ನಂದನವನಕ್ಕೆ ಪೊತ್ತುತ್ಸವದಿಂ | ೬೩ || 


ವ॥| ಅಲ್ಲ ದೇಂದ್ರರಿಲಾಪೆ ಘನರಥ (ಭೂ) ನಾಥಂ: 


ಕಂ] ಆವನದಶೋಕತರುನುತ | 
ಪಾವನಸಿಕತಿಳತಳಪ್ರದೇಶಪನಿತ್ರ | 
ಗ್ರಾವಜೊಳಂತರ್ಮುಖಚಿಂ | 
ತಾವಿಷ್ಕೃತತತ್ವ ನುಲ್ಲಸ ತ್ಪಲ್ಯಂಕಂ | ೬೪ || 


ವ।। ವಸ್ತ್ರಾಭರಣಂಗಳಂ ಕಳೆದು ""ನಮಸ್ಸಿದ್ಳೇಭ್ಯ?' ಎಂದು ಪಂಚಮುಷ್ಟಿಯಿಂದಂ: - 


ಕಂ|| ಅಪವರ್ಗಪ್ರಿಯೆಯಂ ವಿ | 
ಸ್ವಸಲಕ್ಷ್ಮಿಯ ಮೋಹದಿಂದ ಮೆಯ್ದು ವುದಜ್‌ದೆಂ (| 
ದಪಗತದುರಿತಂ ತಕ್ಕೋ | 
ಹಪಾಶಮಂ ಪಜಾದ ತೆಅದೆ ತಲೆಯಂ ಸಜಾದಂ | ೬೫ | 
ವ॥ ಅಂತಭವನ ಕೇಶೋತ್ಪಾಟಿತಕೋಮಲಿಮಾ;ಇಳೆಂಕೃ ತಂಗಳನಮರೇಂದ್ರರ್‌ ಮಣಿ 
ಪಡಿಗಂಗಳೊಳಾಂತು ಕೊಂಡು: 
ಕಂ|| ಕ್ಲೀರಾಂಬುಧಿಲಹರೀ ಬಿ | 
ಸ್ತಾರಾಂತರ ಶೈವಳಾಳಿಯೊಸ್‌ ಮಳಮಾಕ || 
ರ್ಮಾರಾತಿ ಜಿನಂಗಿಂದೀ | 
ಫಾರಾವಾರದೊಳಪಾರದೊಳ್‌ ನಿಲಸಿದುದೋ ' ೬೬ | 
ಎನಿಪುತ್ಛ್ರೇಕ್ಷೆಗೆ ನೆಲಸಿ | 
ರ್ಷಿನೆಗಂ ಸಂಚಮಸಮುದ್ರದೊ ಕೂಡಿ ಮುನೀಂ || 
ದ್ರನನಭಿವಂದಿಸಿ ಬಲಗೊಂ | 
ಡು ನಾಕಪತಿಗಳ್‌ ದಿವಕ್ಕೆ ತಳರ್ವುದು ಮಾಗಳ" | ೬೭ | 


ನವಮಾಶ್ಚಾಸಂ. 205 


i 


ವ॥ ಅಂತುರ್ವರಾಸ್ಯ್ರತಿಲಕನಪ್ಪ ಮೇಘರಥನುಂ ದೃಢರಥಾದಿಗಳ್ಳೆರಸು ತನ್ಮುನೀಂದ್ರ 
ಪಾದಂಗಳ್ಳೆ ಅಗಿ ಬಂದು ಪುಂಡರೀಕಿಣಿಯಂ ಪೂಕ್ಕರಸುಗೆಯ್ಯುತ್ತಿರೆ, ಮತ್ತತ್ತ ಘನರಥನಾಥಂಗೆ:... 
ಕಂ) ಪುಟ್ಟಿ ಮನಃ ಸರಯ ಮೊಡ | 
ವುಟ್ಟಿಯು ಮಮಳಲ್ಲು ತನ್ನ ಮಳಮಂ ಕಿಡಿಸಲ್‌ | 
ಪುಟ್ಟಿದುದೆನೆ ಶುಭದಿನಡೊಳ” | 
ಪುಟ್ಟಿದುದಖಿಳಾವಬೋಧಿ ಕೇವಳಬೋಧಂ | ೬೮ || 
ವ ತದನಂತರಂ:-- 
ಕಂ ಧಾತ್ರಿಸಫಣಿಸರ್‌ ಖೇಚರ | 
ಪತ್ರಿದಶಪರೆಯ್ಗ್ದೆ ನಿಶ್ವಕರ್ಮಂ ಬರಿದಂ | 
ಚಿತ್ರಪಟಮಂ ದಲೆನೆ ಭುವ | 
ನ ತ್ರಿತಯಂ ಕಾಣಲಾದುದಭವನ ಸಜೆಯೊಳ್‌ | ೬೯ | 





ವ॥ ಜೈನಶಾಸನಚೂಡಾಮಣಿಯಪ್ಪ ಮೇಘರಥಧರಾಧೀಶ್ವರನುಂ ವಂದನಾಭಕ್ತಿಗೆ ಪೋಗಿ 
ಭವಭಯಹರಣಪ್ರದಾಯಮಾನ ಏಿನೇಯಜನೈಕಶರಣಮಂ ಸಮವಸರಣಮಂ ಪೊಕ್ಕು ಪ್ರಥಮ 
ದ್ವಿತೀಯತೃತೀಯಪೀಠಂಗಳುಮನನುಕ್ರಮದಿನರ್ಚಿಸಿಗಂಧಕುಟೀಮಧ್ಯಾಧ್ಯಾಸಿತಸಿಂಹಾಸನಾಸೀನಂ 
ದ್ವಾದಶಗಣಸರಸ್ಸರೋ ಜವಿದಳನಶೋಭಾಪ್ರ ಭಾವಪ್ರಸವಪಾರೀಣದಿವ್ಯ ವಚನ ಮರೀಚಿಮಾಲಿರೋಚಿ 
ರ್ನಿಚಯತ್ರಿಜಗಚ್ಚೂ ಡಾಮಣಿಯಂ ಕರಣತ್ರಯಶುದ್ಧಿಯಿಂದೆಅಗಿ ಪೂಡೆವಟ್ಟಿನಿತಾನುಂ ಸ್ಮುತಿಗಳಿಂ 
ಸ್ತುತಿಯಿಸಿ ಬಂದು ಗಣಧರದೇವರ ಗುರುಭಕ್ತಿ ಪೂರ್ವಕಂ ತನಗೆಡೆಮಾಡಿದ ಕೋಷ್ಮಾಸನದೊಳ್‌ 
ಕುಳ್ಳಿರ್ದು: 

ಕಂ॥ ಜಿನವಚನರಸಾಯನಮಂ | 
ಜನಾಧಿಸಂ ಶ್ರೋತ್ರಪಾತ್ರದೊಳ್‌ ತೀವಿ ಚಿರಂ | 
ವಿನಮಿ ತಮಕುಟಿಂ ಬಂದಿಸಿ | 
ಜಿನೇಂದ್ರಗಣಧರರನೆಸೆದನುಕ್ರಮದಿಂದಂ | ೭೦ | 


ವ ಸಮವಸರಣದಿಂದಂ ಪೊಜಮಟ್ಟು ಬಂದರಮನೆಯಂ ಪೊಕ್ಕು ರಾಜಲೀಲಾವಿಲಾಸ 
ವಿನೋದಂ ನಾನಾನೂನವಿಭವಸಂಭವಸುಖಾನುಭವಶಿರತಂ ಸೌಜನ್ಯಕಂದಾಂಕುರನಪ್ಪ ಮೇಘರಥ 
ನರೇಂದ್ರ ನಾಸ್ಥಾ ನದೊಳೊಡ್ಡೋಲಗಂ ಗೊಟ್ಟರಿ:- 

ಕಂ|| ಬಂದಮರರಿರ್ವರವನತ | 
ರೆಂದರ್‌ ಭೂಪೇಂದ್ರ ಬೆಸಸು ಬೆಸೆಸೆಮ್ಮಂ ನಿ* || 
ನೆಂದುದನೆ ಬಯಸಿ ತೀರ್ಚಲ್‌ | 
ಬಂದೆವು ಜಾತೋಪಕಾರನಿಕ್ರಿಯಮತಿಯಿಂ | ೭೧ | 


ವ॥ ಘನರಥನರನಾಥನ ಬವಣಿಯೊಳ್‌ ತಾಮ್ರಚೂಳಂಗಳಾಗಿ ಪೋರುತ್ತು ಮಾಮಿರೆ 
ಭುವನಜನಕಂ ಬೆಸಗೊಳೆ ನೀಂ ಪೇಟ ಕೇಳ್ದು ಜಾತಿಸ್ಕರರೆಮಾಗಿ ಪರಸ್ಪರವೈರಮಂ ಬಿಸುಟ್ಟಾಹಾರ 


206 ಶಾಂತಿಪುರಾಣಂ. 





ಶರೀರಪ್ರತ್ಯಾಖ್ಯಾನಪೂರ್ವಕಂ ಸನ್ಯಸನವಿಧಿಯಿಂದಸುವಂ ವಿಸರ್ಜಿಸಿ ಜಂಬೂದ್ವೀ ಪದಸರವಿಜೀಹದ 
ಭೂತಾರಣ್ಯದೊಳ್‌ ವ್ಯಂತರಾಂತಃಸಾತಿಗಳಾಗಿ ಭೂತಿನಿಕಾಯದೊಳ್‌ ಕಾಳಮಹಾಕಾಳರೆಂಬಿಂದ್ರ 
ಪ್ರತೀಂದ್ರರೆಮಾಗಿಪುಟ್ಟ ನಿನ್ನ ಸರೋಸಕಾರಮಂ ನೆನೆದು ಬೆಸಕೆಯ್ಯಲ್‌ ಬಂಡೆನೆಂಬುದುಂ 
ಜಿನಚಂದ್ರದೇವಂ ದರಹೆಸಿತವದನನಾಗಿ: 


ಕಂ' ಕರಮೊಳ್ಳ ತಮ್ಮ ಬೆಸಕ | 
ಯ್ಯಿರಪ್ಪೊಡೆನಗಟ್ತಿ ವಂದನಾಭಕ್ತಿಯೆ ನೀ || 
ಮೆರಡುವರೆ ದ್ವೀಪದ ಚೈ | 
ತ್ಯರಾಜಿಗೊಯ್ವುದೆ ಬೆಸಂ ಬೆಸಂ ಸೆಜತುಂಟೇ | ೭೨ || 


ಕಂ|| ಎಂಬುದು ಮಭ್ರುಮನಿರದೆ ತ | 
ಜುಂಬುವ ತೆಜದಿಂದಮೆತ್ತಿ ಪೊತ್ತಂಸದೊಳ || 
ಭಂ ಬರೆಗಮೊಗೆಯೆ ನೋಟ | 
ಕ್ಕಿಂಬಾದುದು ಮೇಘರಥವಿಯತ್ಪಥಗಮನಂ | ೭೩ || 


ಸಮನಾಗೆ ಮೇಘದೊಳ್‌ ಕಾ | 

ಳಮಹಾಕಾಳರ್ಕಳವರ ಸಪೆಗಲೇಜಕದ ವಿ | 

ಭ್ರುಮದಿಂ ನೋಡುವರ್ಗನ್ವ | 
ರ್ಥಮಾದುದಾಮೇಘರಥನ ಸೆಸರಂಬರಡೊಳ್‌ || ೭೪ || 


ವ॥ ಅಂತು ಪೋಗಿ ಬೇಗಮರ್ಧಕ್ಕತಿಯ ದ್ವೀಪದ ಜಿನಮಂದಿರಂಗಳಂ ಬಂದಿಸಿ ಮಗಟ್ಟು 
ಪುಂಡರೀಕಿಣಿಯಂ ಪೊಕ್ಕು ರಾಜ್ಯಂಗೆಯ್ಯುತ್ತಿರೆ ಮನೋ [ಜ] ರಾಜನಧಿರಾಜಂಗೆ ದಂಡೋಸನತ 
ನಾಗಿ ತನ್ನ ಸರ್ವಸ್ತಮುಮ ನಟ್ಟದಂತೆ ಮುಂಚಿ ಬಂದ ವಸಂತೋತ್ಸವಡೊಳ್‌: 


| ಚಂ ಮದನಧನುರ್ಧರಂಗೆ ದೊಣೆಯಾದ ತಳಿರ್‌ ಸರಲಾದ ಪೂ ಬಸಂ | 
ತದ ಮೊದಲಂಗಜಂಗೆ ದಳಮಾಜಿಲೆ ಮುದ್ದ ರಮಾದ ಕೆಯ್‌ ಬಸಂ || 
ತದ ನಡು ಮನ್ಮಥಂಗೆ ನೆಜಮಾದರೆವಣ್ಣಮಳಾದ ಪಣ್‌ ಬಸಂ | 
ತದ ಕಡೆಯಾಗೆ ಸುಗ್ಗಿಯೆ ಮನೋಜನ ಕೆಯ್ಬಿಡಿಯಲ್ತೆ ಮಾಮರಂ | ೭೫ | 


ಕಂ|| ಇಂತಿರೆ ಸೊಗಯಸಿ ಬಂದ ಬ| 
ಸಂತದೊಳಧಿರಾಜ ನನುಜಸಹಿತಂತಾಂತ॥ 
ನ್ಹಂತಃಪುರಸಹಿತಂ ಶ್ರೀ | 
ಕಾಂತಂ ವನಕೇಳಿ ಲೀಲೆಗುದ್ಯತನಾದಂ | ೭೬ | 
ವ|| ಆಗಿ ದೇವಾರಣ್ಯಮೆಂಬುದ್ಯಾನಮಂ ಪೊಕ್ಕಕಲಂಕಾಚಾರಸಾರನಪ್ಪ ಮೇಘರಥಂ 
ಕ್ರ 


ನನವಿಹಾರಡೊಳಿರಿ  ತದೀಯಾಂತಃ ಪುರಾವರೋಧಜನಂ ಪುಷ್ಪಾಪಚಯಾಸಕ್ತಿಯಿಂ ವನಮಂ 
ತೊಳಲುತ್ತುಂ: 


ನವಮಾಶ್ಯಿಸಂ. 207 
ಕಂ ಆವ ನನೆಗಾವ ಬಿರಿಮುಗು | 
ಳ್ಲಾ ವಲರ್ಗವಚತ್ತರುಂತವೆಲ್ಲಂ ತನೆ ಪು | 
ಷ್ಟಾವಚಯದಿಂ ತಳಿರ್ಗಳ | 
ಕಾವಣದೊಳ್‌ ಕಂಡೆಗೊಳ್ತ ನಂದಿನ ದಿವಸಂ | ೭೭ | 
ವ॥ ಅಂತಾಪಾಪೇಭಕಂಠೀರವನಪ್ಪ ಮೇಘರಥನುದ್ಯಾನಕೇಳೀಲೀಲಾಕ್ರಾಂತಂ ವಿಶ್ರನಿಸಲೆಂದು 
ಬಂದಲ್ಲಿಯ ಕೃತಕಾಚಳದ ಮೇಗಣ: 
ಕಂ ಗಣನಾತೀತಕನನ್ಮಣಿ | 
ಗಣಸಂಗತ ತುಂಗ ಶೃಂಗ ದುತ್ಸಂಗದ ತಿಂ || 
ತಿಣಿಯಾಗಿ ಪೆಣೆದ ಲತೆಗಾ | 
ವಣಗಳ ನುಣ್ಮಳಲ ಜಗತಿ ಯೆರಡುಂ ಕೆಲಬೋ | ೭೮ || 
ಪರಿವ ಪರಿವೂನಲ ಹಿಮಶೀ | 
ಕರಂಗಳೂಳ್‌ ಪುದಿದ ಮಂದಮರುತಂ ಮಲಯೋ || 
ಚ್ಚರಪವನಂ ಸೊಗಯಿಪ ಚಮ | 
ರರುಹಾನಿಲನೊಗೆದ ಬೆಮರ ನಳವಡಿಸುವಿನಂ | ೭೯ | 
ವ॥ ಅತಿ ಮನೋಹರತರ ಸೈತಕೋದ್ದೇಶದೊಳರಸಿಯರುಂ ತಾನುಂ ಕುಳ್ಳದಿನಿಸಾನುಂ 
ಬೇಗದಿಂ ಕಾಳಮಾಕಾಳರಂ ನೆನೆವುದುಂ:- 
ಹರಿಣೀವೃತ್ತಂ | ನೆನೆದಮನದಿಂ ಮುನ್ನಂ ಭೂತಾಮರರ್‌ ಬರೆ ತೋರ್ಪುದಿ | 
ನ್ನೆನಗನಿತತ ಕ್ರೀಡಾಕ್ರೀಡಾನಿನೋದಮನೆಂಬುದುಂ | 
ಜನಸನಿದಿರೊಳಲ" ಭೂತಂ ಭೂತಾಟಿಮಾಡೆ ಮನೋರಥಂ | 
ಘನರಥಸುತಂಗಾಗಳ್‌ ಮೆಯ್ಯಿಂದದೇಂ ಪೊಅಸೊಣ್ಮಿತೋ | ೮೦ | 
ವ॥ ಅಂತುವೊರುವಾಯ್ಬು ೦, ಕುಂಬಕಂಬಾಯ್ಜು, ಮೇಡಿಸಿಯುಂ,.  ಅೋೋಡಿಸಿಯುಂ, 
ಏಟಾಸಿಯುಂ, ಬಂದಾಡಿಯುಂ, ಮಿಡುಕಾಡಿಯುಂ, ಪಾಜುಗೆಡೆನ ಕಾಳ ಮಹಾಕಾಳರ ಗೆಡೆವೊಕ್ಕಿರೆ... 
ಕಂ|| ನೆರವಿಯುಮರಸನು ಮತಃ | 
ಪುರಮುಂ ಕಳಕಳಿಸಿ ನಕ್ಕು ನೋಡೆ ತದುನ | 
ಧರಮುಂ ಜಗಲಿಯುಮಿರ್ದಂ | 
ತಿರೆ ನಡನಡನಡುಗೆ ಮಹಿಸನಜಾದಲ್ಲಂದಂ | ೮೧ | 
ಇಲಾಯಜಿಯುಂ ಮಲ್ಲಂ ತೆಗೆ | 
ಯಟಃಯಜೆಯುಂ ಕಾಲೊಳೊತ್ತೆ ಮಾರ್ದನಿನೆರಸಂ || 
ದಟಾಪಿಂ ಕರುಣಾಧ್ವನಿ ಪೊಂ | 
ಪುಟೀಯಾದುದು ಗಿರಿಯ ಪಿರಿಯ ತಾಜಲೊಲಗಳ್‌ | ೮೨ 
ವ॥ ಅದಂ ಕೇಳ್ದು ಗಗನಚರಿಯೊರ್ವಳ್‌ ಬಂದರಸಂಗೆಅಗಿ ಪೊಡೆವಟ್ಟಿ ನಗೆ ಭರ್ತೃಭ್ಛಕ್ಷಮಂ 
ಜೀವರಿಕ್ಕಲೆವೇ ಟ್ಯುಮೆಂಬುದುಮರಸಂ ಕಾಲನುಡುಗೆ ಯೊಡದುಮೂಡಿ: 





208 ಶಾಂತಿಪುರಾಣಂ. 


ಕಂ ಬೇಗಮುಸಿರ್‌ ಮುಟ್ಟಿಗೆವರೆ | 
ಮೇಗುಸಿರ್ಗೊಂಡೊಮ್ಮೆ ಗೊನ್ಮೆಗಗಿಮೊಲ್ಲ ಜಿ ಬಂ | 
ದಾಗಳೆಅಗಿರ್ದನಂದು ನ | 
ಜೋಗತಿಯೊರ್ವಂ ನೃಪೇಂದ್ರ ಪದಸರಸಿಜದೊಳ್‌ | ೮೩ | 


ವ॥ ಅಂತೆಜಗಿರ್ದನ ಮೇಟಾಮೆನೆ ಕುಳ್ಳಿರ್ದು ಮಕುಳಿತ ಕರಕಮಳನೆಂದಂ ಇನಿವಿರಿದು 
ನಿಭೂತಿಯುಂ, ಮಾನಸನಾಲುಮೆನಗೆ ದೇವರಿಂದಮಾದುದೆಂದಾಗಳ್‌ ವಿನೀತನಾಗಿಯುಂ, ತಾಗಿ 
ಭಾಗಿಯುಂ, ನೋಡಿದೊಡರಸಂ ಕರುಣಿಸಿ ಸಂಭಾಹಿಸಿರೆ ಸ್ರಿಮಮಿತ್ರೆಯಕಳಂಕಾಚಾರಸಾರನಪ್ಪ 
ಮೇಘರಥನರೇಂದ್ರಂಗೀತನಾರ್ಗೇನೆಂಬೊಂ ಭದ್ರಾಕ:ರನುಂ, ಕಾಂತಿಮಂತನು ಮಭಿರೂಪನುಮಾದ 
ನೀತಂಗಿನಿತುವಿಭವಮುಮೆಂತಾದುದು? ನಿಮ್ಮಡಿಗಂ ಕೈಯ್ಯನೊಡ್ಡಿ ಪುರುಷಭೃಕ್ಷೆಯಂ ಬೇಡಿ 
ದೀಕೆಯುಮಂ ನಿಸರ್ಗಸ್ನೇಹಿತೆಯಾದ ಕಾರಣಮುಮನಿದನಜಯೆ ಬೆಸಸುವುದೆನೆ ಮೇಘನಿನಾದದಿಂ 
ಮೇಘರಥಾವನೀನಾಥನಿಂತೆಂದು ಪೇಟ್ಟ ಂ:-ಪುಷ್ಕರವರದ್ವೀಪದ ಮೂಡಣಮಂದರದ ಭರತಕ್ಷೇತ್ರದ 
ಶಂಖಪುರಮನಾಳ್ವ ನನ್ಯದಾರವಿದೂರಂ ಉದಾರನಂಬೊಂ ಆತನ[ಪತ್ನಿ] ಸದ್ಮಸದ್ಮೆ ಸದ್ಮೆಯೆಂಬಳ 
ತದೀಯಾನೇಕಪಮಹಾಮಾತ್ರಂಶಾಜಗುಪ್ತನಂಬೊನಾತನಧೀತಸಕಳಶಾಸ್ತ್ರತಾಗಿಯುಂ ವಿತ್ತಹೀನಂ 
ತತ್ಕಳತ್ರಂ ಶಂಖಿಕೆಯೆಂಬೊಳಿಂಶವರ್ಗಳ್‌ ದರಿದ್ರತಾಪಹತರೂಂದುದೆವಸಂ ಶಂಖಾಚಳಕ್ಕೆ ಪೋಗಿ 
ಭವದೀಯಾಧಿತ್ಯಕಾವಾಸದೊಳಿದ ಸರ್ವಗುಪ್ತಮುನಿಗಳಂ ಕಂಡು ಬಂದಿಸಿ ಧರ್ಮಮಂ ಕೇಳ್ದು 
ಸಂಸಾರ ಶರೀರಭೋಗರಥಿರ್ನೇಗಮಂ ಬೋಧಿಸೆ ಸಮ್ಯಗ್ಗ ಶೇನಸೆಮೇತಂ ಸಕಳಶ್ರಾವಕವ್ರತಂಗಳಂ 
ಕೆಯ್ಕೊಂಡು ಮನೆಗೆ ನಂದು ದ್ವಾತ್ರಿಂಶಜಿ"ಕಕಲ್ಯಾಣಂಗಳಂ ನೋನುತಿರ್ಸನ್ನೆಗಮನಗಾರವೇ ಳೆಯೊಳ್‌ 
ಮಾಸೋಸನಾಸದೊಳದು” ಸಪಾರಣೆಯೊಲ್‌ ಚರಿಗೆಗೆ ವಂದ ಧೃತಿಕರಣಮುನಿಕೆದ್ರರಂ ಸಿಜಾಸಿ 
ಪರಿಣಾಮಶುದ್ಧಿ ಯಿಂದಮಾಹಾರದಾನಮನಿತ್ತು ಕೆಲನುಡೆವಸದಿಂ ತನ್ನ ನಿಸ್ವತೆ ಕಾರಣಮಾಗೆ 
ಸಮಾಧಿಗುಪ್ತಮುನೀಂದ್ರಪಾದಪದ್ಮೋಪಕು ಕದೊಳ್‌ಸ ಮದೀಕ್ಷಾವಿಲಕ್ಷಿತಾಕ್ಸ್ಪೂಣಪ್ರನೋದನಾಗಿ 
ಶಂಖಿಕೆಯುಂ ಸುಶೀಲಾರ್ಯಿಕಾಸಮಕ್ಷದೊಇಾರ್ಯಿಕೆಯಾದಳಾತ್ರಿಗುಪ್ತನಪ್ಪ ರಾಜಗುಪ್ತನೆಂಬಂ:-- 








ಮ|| ಮುನಿರಾಜಂ ದಿವರಾಜ್ಯ್ಚಗೆ ಮನಂದಂದಳ್ಳೆ ದಾಚಾಮ್ಲವ | 
ರ್ಧನಮಂ ತಪ್ಪದೆ ನೋಂತು ತಪ್ಪ ತನುವಂ ಪ್ರಾಯೋಪನೇಶಕ್ಕೆ ತಂ | 
ದು ನರಸ್ತೋತ್ರಮಮೂರ್ತಿಪಂಚಮಕನತ್ಯಲ್ಪಾ ಗ್ರದೊಳ್‌ ಪುಟ್ಟಿ ಕಾಂ | 
ತಿನಿಧಾನಂ ದಶಸಾಗರೋಪಮ ಸಮುದ್ರಾಯಷ್ಯಮಂ ತಾಳ್ಗಿದಂ || ೮೪ | 
ವ॥ ಅಲ್ಲಿಂ ಸೂರ್ಯಪ್ರ ಭಾಭಿಧಾನನಾಗಿರೆ ಶಂಖಿಕಾರ್ಯೆಯುಂ ಸೌಧರ್ಮ ಕಲ್ಪದೊಳ್‌ ಸಂಚ 
ವಿಂಶ ಪಲ್ಯೋಪಮಾಯುಷ್ಯದಿಂ ಪುಟ್ಟಿ ಸೂರ್ಯಪ್ರ ಭನುಮಾಯುರವಸಾನದೊಳ್‌ ಜಂಬೂದ್ವೀಪದ 
ಪೂರ್ವನಿಡೇಹದ ಪುಸ್ಕಳಾವತೀನಿಷಯದ ನಿಜಯಾರ್ಧಪರ್ವತದುತ್ತರಶ್ರೇಣಿಯ ಗಗನವಲ್ಲಭ 
ಪುರಮ ನಾಳ್ವೊಂ ವಿದ್ಯುತ್ಛ್ರಭಂಗೆ:... 
ಕಂ| ಶ್ರೀಗಂ ಧರಿತ್ರಿಗಂ ವಾ | 
ಕ್ಸ ಗಂ ಸಲೆ ಸವತಿ ಯೆನಿಸಲಾಪುಣ್ಯಸುಧಾ || 
ಭೋಗಿಗೆ ಮಾದೇವಿ ಮನೋ | 
ನೇಗೆ ಮನೋನಯನೆ ತನ್ಮುದಾಸ್ಪದಮೆನಿಕುಂ | ೮೫ | 


ನವಮಾಶ್ಚಾಸಂ. 909 
ವ॥ ತನ್ಮಿಥುನಕ್ಕೆ ಹೇಮರಥನೆಂಬೊಂ ಮಗನಾದೊಂ, ಶಂಖಿಕಾಚರಜೀವಿಯುಂ ತತ್ಪಲ್ಯೋ 
ಪಮಾಯುಷ್ಯನಿರಾಮದೊಳನೇಕಜನ್ಮಾ ತಿಕ್ರಮಣದಿಂ ಬಂದೀತಂಗೆ ಮನೋನೇಗೆ ಯಾದಳ್‌, ಈತನ 
ತಂದೆ ವಿದ್ಯುತ್ಛ್ರಭನುಂ ರಾಜ್ಯಭಾರಮನೀತಂಗಿತ್ತು ಪರಮತಪೋರಾಜ್ಯದೊಳ್‌ ನಿಂದನಿಂದೀತನು 
ಮಾಖೇಚರಿಯುಮಮಿತವಾಹನಭಟ್ಟಾರಕರಂ ಬಂದಿಸಿ ಬರುತ್ತಮೆಮ್ಮಮೇಗೆತ್ತಂ ವಿಮಾನಂ ಸಾಜದಿರೆ 
ಮುನಿದು ಕೃತಕಾದ್ರಿನೆರಸೆತ್ತುತ್ತಿರೆ:-.. 
ಕಂ|| ವಾಮಪದಾಗ್ರದಿ ನೂತ್ತೆ ರ | 
ಇಮಗ್ಗ್ಗಂ ಖಚರನೊಳಕ ಕೇಳ್ದು ತದೀಯ | 
ಪ್ರೇಮದಿನೆನ್ನಂ ಬೇಡಿದ | 
ಳೇಮಾನಿನಿ ಭತ್ತ”ಬೈಕ್ಷಮಂ ಪ್ರಿಯಮಿತ್ರೇ | ೮೬ | 
ವ॥ ಈತಂಗಂ ಕ್ರಿಯಾವರ್ಧನತಪಃಸ್ರಭಾವದಿಂ ದೇವಲೊಕದೊಳಮಾನಿದ್ಯಾಧರಲೋಕ 
ದೊಳಮಮಿತತೇಜೋತಿಶಯಮಾದುದೀತಂಗಿಖೇಚರಿ ಮೂಲನೆಯ ಭವದೊಳ್‌ ಪೆಂಡಿತಿಯಪ್ಪುದ 
ಜಾಂದನಿಸಾತನ ನೇಗಿನಿವಿಳ್‌ದು ಮೋಹಮಾದುದೆಂದು:--- 


ಕಂ|| ಪರಿನಿಡಿಯಂ ತೊಡರದೆ ಜಿನ | 
ಚರಣಂ ಪ್ರಿಯಮಿತ್ರೆಗಂತದಂ ಪೇಟ್ವುದುಮಂ | 
ತಿರೆಯಿರೆ ಪುಟ್ಟಿದುದಾ ಹೇ | 
ಮರಥಂಗಂ ಪವನನೇಗೆಗಂ ನಿರ್ಮೇಗಂ | ೮೭ | 
ವ|| ಅಂತು ವೈರಾಗ್ಯಮನಸ್ಕರಾಗಿ ಮೇಘರಥನಂ ಬೀಟಕ್ಕೊಂಡು ಪೋಗಿ ಘನರಥತೀರ್ಥಕರ 
ಸಮವಸರಣದೊಳ್‌ ಹೇಮರಥಂ ಜಾತರೂಪಧರನಾದೊಂ, ಪವನವೇಗೆಯುಂ ಸುಲೋಚನಾರ್ಯಿಕಾ 
ಕ್ರಮಕಮಳಸಮಿಾಪದೊಳ್‌ ತಪೋಧನೆಯಾದಳತ್ತ ನಿನೇಯ ನಿಕಾಯಾಂಬುಜಭಾನುವಪ್ಪ ಮೇಘರಥ 
ನರಮನೆಯಂ ಪೊಕ್ಕಿರ್ದೊಂದುದೆವಸಂ ಫಾಲ್ಗುಣನಂದೀಶ್ವರದೊಳ್‌ ಕೃತಮಹಾತ್ರಿರಾತ್ರಾಭಿಷವೋ 
ಪವಾಸನಾಗಿ ಜಗತ್ತ್ವಿತಯತಿಲಕನನರ್ಚಿಸಿ ನಂದೀಶ್ವರೆಂಗೆಯು, ಜಿನಮಂದಿರದ ಮುಂದಣ ನುಂಡಸ 
ದೊಳ್‌ ಸಿಂದಿರ್ಪುದು ಮೊಂದು: -- 
ಕಂ|| ಪಾರಾವತಮಂ ಗಿಡಿಗಂ | 
ಭೋರೆಂದೋರಂತೆ ಮುಟ್ಟ ಬೆನ್ನಟ್ಟಿ ಧರಾ || 
ಧಾರನೆ ಯೆನ್ನಂ ಕಾವುದ | 
ಕಾರಣಮಿಾಶ್ಯೇನಕೂ”ಸಮಪಗತಪಾಸಾ || ೮೮ | 
ವ॥ ಎಂದು ಸೌಜನ್ಯಕಂದಾಂಕುರನಪ್ಪ ಮೇಘರಥಧರಾಧಿ*ಶ್ರರನ ಮುಂದೆ ಬಂದು ಬಿಟ್ಛುರ್ದ 
ರಾಜಕಸೋತದ ಸೆಜಗನೆ ಬಂಡೆಜಗಿ:- 
ಕಂ|| ಗಿಡಿಗನದಂ ಕಾಯಲ್‌ ಕಾ | 
ದೊಡೆ ಮೇಘರಥಾವನೀಶ ಮದ್ದ ಕ್ಷ್ಯಮಿದಂ | 
ಕುಡದೊಡೆ ಮಿಗೆ ಪಸಿದಾನೀ | 
ಗಡೆ ಸಯೆ ಸಾವದ್ಯವ.ಲ್ತೆ ನಿನಗೆನೆ ನೃಸನುಂ | ೮೯ | 


27 


910 ಶಾಂತಿ ಪುರಾಣಂ 





ವ॥ ಸಕಲಜೀನದಯಾಸರನಪ್ಪುದಜ್‌ನರಸನಂಜದಿರೆಂದು ಗಿಡಿಗನಂ ನೋಡಿ: 


ಮ|| ಪಸಿವಿಂದಂ ಧಿನಗಾನ ತೃಷ್ಣೆಯಣಮಲ್ರೀ ಕೋಪ ದುರ್ವನ್ಯಜ | 
ನ್ಮಸಮುತ್ಬನ್ನಮದಂತುಟಿಲ್ತೆ ಖಗ ಜಂಬೂದ್ವೀಪದೊಳ್‌ ಭಾರತೋ | 
ರ್ವಿ ಸಲೀಲಂ ಸೊಗಯಿಕ್ಕು ಮಲ್ಲಿಯ ಪುರಂ ಕೇಳ್‌ ಪದ್ಮಿನೀಖೇಡ ಮಿಂ | 
ದ್ರಸಮಂ ತನ್ನಗರಾಧಿರಾಜನಧಿಪಂ ಶ್ರೀವರ್ಮನೆಂಬೊಂ ನೃಪಂ | ೯೦ | 


ನ ಅತನರಸಿ ಶ್ರೀಮತಿಯೆಂಬೊಳ್‌, ಮತ್ತಮಾಪೊಬಲೊಳ್‌ ರಾಜಶ್ರೇಷ್ಠಿ ಸಾಗರಸೇನಂಗ 
ಮನ್ಮು ತಮತಿಗಂ ಪುಟ್ಟದ ದತ್ತನುಂ ನಂದಿಷೇಣನುಂ ಎಂಬರ್‌ ತಂದೆಯ ಸರೋಕ್ಸದೊಳಕ್ಸ್ಪೂಣ 
ಕನಕರಾಶಿಯಂ ಬಸೆನಕ್ಕೆ ತವಿಸಿ ಬಿಯಂ ನಡೆಯದಿರೆ ನಡುನಿರುಳ್‌ ಕರ್ಷಟಮಂ ಪಟೀದುಟ್ಟು ನಾಗ 
ಪುರಕ್ಕೆ ಪೋಗಿ ಸೋದರಮಾವಂ ಭದ್ರ ಮಿತ್ರನಲ್ಲಿ ಮೊದಲ್ಲೊ ಂಡು ಸ್ನ ಸ ಳಯಾತ್ರೆಗೆ ಪೋಗಿ ಸಂಖ್ಯಾ 
ತೀತಸಾರಧನಮಂ ಪಡೆದು ಕೋಂ ಶೆಂಖನದೀತೀರದ ದು ಮುತ ವಿತ್ತ 
ನಿಮಿತ್ತದಿ ನೊರ್ವರನೊರ್ವರಿಣುದು ಸತ್ತರ್‌ ಅವರೊಳಗೆ ದತ್ತನೀ ಪಾರಾವತಂ, [ನಂದಿಸೇಣಂ 
ಗಿಡಿಗಂ ನೀನಾದಯ೯ಆ ಬದ್ಧವೈರದಿನಿನಿತುಕಜುಪ್ಪುಂ ಕಾಯ್ದು ಂ ಥಿನಗಾದುದೆಂದರಸಂ ಪೇಟ್ವುದುಂ 
ದೃಢರಥಂ ಮೇಘರಥಮಹೀಪತಿಯಂ: 


ಕಂ|| ಮಾನಿಸರ ನುಡಿವ ತೆಜದಿಂ | 
ಶ್ಯೇನನು ಮರಪೊಜಸಮಿಂತು ಗಳೆಪಿದಪುದಿದಂ || 
ಶ್ರೀನಾಥ ಜಿಸಸಿ ಮವಧಿ | 
ಜ್ಞಾನದಿ ನಣಾದೆನೆ ನೃಪೇಂದ್ರ ನದುವಂ ಸೇಟ್ಗು 0 | ೯೧ | 


ವ|| ಈ ಜಂಬೂದ್ವೀಪದ ಪೂರ್ವವಿದೇಹದ ಸೀತಾನದಿಯ ತೆಂಕದಡಿಯ ವತ್ಸಕಾವತೀ 
ವಿಷಯದ ವಿಜಯಾರ್ಧಪರ್ವತದ ದಕ್ಷಿಣಶ್ರೇಣಿಯ ಸುಜಯಂತಪುರವನಾಳ್ವೊಂ ಸಂಜಯನೆಂಬೊಂ 
ಖಚರನಾನಪರಾಜಿತನಾದಂದೆನ್ನೊಳೆ ನಿಂದು ಕಾದಿ ಸತ್ತು ಭವಪರಿಣಾಮಪರಾವರ್ತನದಿಂ ಬಂದು 
ನಿಂಧ್ಯಾಟವೀಮಧ್ಯದೊಳ್‌ ಸೋಮನಾಮಥೇಯತಾಪಸಂಗಂ ಶ್ರೀದತ್ತೆಗಂ ಸೋಮಿಲನೆಂಬೊಂ 
ಮಗನಾಗಿ ತಾಪಸವೃತ್ತಿ ಯೊಳ್‌ ನೆಗಲ್ಕು ನಿರ್ವ್ವತಿವಿದೂರನಾಗಿಯುಂ ನಿರ್ವ್ವತಿನಾಮನದೀತೀರದ 
ಕಾಶ್ಯಪಾಶ್ರಮದೊಳ್‌ ಮುಡಿಪೀಶಾನಕಲ್ಪದೊಳ” ಸುರೂಪನೆಂಬೊಂ ದೇವನಾಗಿರ್ದೀಶಾನೇಂದ್ರನ 
ಸಭೆಯೊಳೆಮ್ಮಂ ಬಣ್ಣಿಸೆ ಕಣ್ಣ ಕಸಮಂ ಸೈರಿಸೆದಂತೆ ತಾನೊಂದುಪಚಾರಧರನಾಗಿಯುಮಸ್ಕದ್ದುಣ 
ಚೈೇದಕಸಮರ್ಥಕನಾಗಿ ಬಂದೀಗಳೆಮ್ಮ ಗುಣಾಪಹಾರಾರ್ಥಂ ಬಂದೀಶ್ಯೇನಪಾರಾವತಂಗಳೊಳ್‌ 
ಪರಕಾಯಪ್ರವೇಶದಿಂ ನುಡಿವುದದುಕಾರಣದಿನೀಪುರುಷ ಭಾಷಾನುವಾದಂಗಳೊಳವೆಂಬುದುಂ:-- 
ಕಂ|| ಸುರಕಾಯಸ್ಥಿ ತಿ ಸಮನಿಸು | 

ತಿರೆ ಸರಕಾಯಪ್ರವೇಶ ಮೇವುದದೆಂಬಂ || 

ತಿರೆ ಪಕ್ಷಶರೀರದಿ ನವ | 

ತರಿಸೆ ಸುರಂ ತನಗೆ ಮೊಟ್ಲು ಪೊಡೆವಡೆ ನೃಪನುಂ | ೯೨ || 


ನ॥ ಸ್ವಾಗತಪುರಸ್ಸರಂ ಸಂಭಾಷಿಸಿ ಬನ್ಸಿಮೆಂದೇಅಲಿಕ್ಕಿಸೆ ಕುಳ್ಳಿರ್ದ: 


ನವಮಾಶ್ಚಾಸ೦ಂ. 311 








ಮ|ಸ್ರ|| ಸಭೆಗೀಶಾನೇಂದ್ರ ನೊಂದಂದದಿನಅಯನೆನಲ್‌ ಬಣ್ಣಿಸಲೈನ್ಸನಾಂ ನಿ | 
ನ್ನಭಿರೂಪಾಕಾರಸತ್ಯವ್ರತ ಗುಣಗಣಶೀಲಂಗಳಂ ಬಣ್ಣೈ ಸರ್‌ ಪೋ | 

ಭವಾಯತ್ತಂ ವಿರೋಧಂ ಮನದೊಳೆನಗೆ ನಿಶ್ಶಲ್ಯಮಿನ್ನೆಂದು ನಾಕ | 
ಭವೋದ್ಯನ್ಮಾಲೆಯಂ ಭೂಪತಿಯನೊಸೆಜೊಜಲ್ಬರ್ಚಿಸಿರ್ದಂ ಸುರೇಂದ್ರ ಂ | ೯೩ | 


“ಪ 


೫. ೩೬ 


ವ ಇರ್ದಿನಿಸಾನುಂ ಬೇಗದಿಂ:-- 
ಕಂ|| ಜನಪತಿಗೆಆಗಿ ಪುನರ್ದ | 
ರ್ಶನಮಕ್ಕೆಂದಮರನವಥಿಸಾಲನ ಸಭೆ ತ | 
ನ್ನನೆ ನೋಡೆ ಮುಗಿಲ ತೆಗಳಿಗೆ | 
ಯ ನೆಗೆದ ಪೊಆಕಿಗಳೊಳವದೃ ಶ್ಯ ನಾದಂ ನಭಡದೊಳ್‌ || ೯೪ || 


ವ॥ ತದನಂತರಂ ಗಿಡಿಗನುಂ ರಾಜಕಪೋತಮುಂ ಪರಿತೃಕ್ತಾಹಾರ ಶರೀರಂಗಳಾಗಿ ಮುಡುಪಿ 
ಭವನಾಮರಲೋಕದೊಳ್‌ ಮಹರ್ಧಿಕರವರಾದರರಸನುಂ ನಂದೀಶ್ವರಮಹಿಮೆಯ ಮಹಾತ್ರಿರಾತ್ರದ 
ಪಾರಣೆಗೆ ವಂದು ಪಾರಣಾವ್ಯಾ ಪಾರಮನಿನಿಸಾನುಂ ಮಾಣಿಸಿ ದ್ವಾರಾಷೇಕ್ಷೆಗೆಯ್ಯುತ್ತಿರ್ಷಿನಮನಗಾರ 


ಮೇಳೆಯೊಳ್‌ ಮಾಸೋ ಸವಾಸಮಂ ನೆಜಪಿ:- 


ಕಂ] ಚರಿಗೆವ್ರಗೆ ಬೋಧನಿಧಿ ದಮ | 
ವರಮುನಿಯಂ ಭುವನನಾಥ ಸಿದಿರ್ಗೊಂಡು ಮನೋ | 
ಹರಸಪಾತ್ರ[ ದಾನಮಂ ಮೇ] | 
ಘರಥಂ ಕುಡ ನೆಗಟ್ಟು ವೊಡನ ಸಂಚಾಶ್ಟರ್ಯಂ Il ೫ || 
ವ॥ ತದನಂತರಂ ಭಟ್ಟಾರಕರರಸನಂ ಪರಸಿ ಬಿಜಯಂಗೆಯ್ದ ರುರ್ವರಾಸ್ಯತಿಲಕನಪ್ಪ 
ಮೇಘರಥ ನರೇಂದ್ರನುಪ[(ವಾ]ಸದ ಮೇಗೆ ಜೊರೆಕೊಂಡುತ್ತಮಸಪಾತ್ರದಾನದ ಸಂತಸದಿಂ ತಣಿ 
ಮುದಂ ಪುನರುಕ್ತಂಮಾಟ್ಬಂತೆ ದಿವ್ಯಾಹಾರಮಂ ಪಾರಿ ಸುಖಮಿರೆ ಮತ್ತೊಂದುಚತುರ್ದಶೀವಾಸರ 
ರಜನೀಸಮಯದೊಳ್‌ ಮೇಘರಥಂ ಮನಃಪ್ರೀತಿರಥನಪ್ರತಿರಥನುಪವಾಸನಿರತಂ ಜಿನಮಂದಿರದ 
ಮುಂದಣ ಮಂದರದಲ್ಲಿ ರಾತ್ರಿ ಪ್ರತಿಮಾಯೋಗದೊಳರೆ:... 
ಕಂ] ಸಾ [ಂದ್ರಾ] ತಿನಿತತ ನೀಶಾ | 
ನೇಂದ್ರಂ ಪೊಡೆವಡೆ ನೆಲಕ್ಕೆ ದಿನಿಜರ್‌ ನುತದೇ | 
ನೇಂದ್ರ ಭವನ್ನಮನಕ್ಕೆ ಜಿ | 
ನೇಂದ್ರಂ ದೊರೆ ಬೆಸಸದೇಕೆ ನೆಲನೆಜಗಿದಪೈೆ | ೯೬ | 
ವ ಎಂಬುದು ನಿಖಾಶಾನೆೌಂದ್ರಂ: 
ಉ| ಅಪ್ರತಿಮಂ ನೃಪೇಂದ್ರನುಷವಾಸವಿಧಾನದಿನಿರ್ದನಲ್ತೆ ರಾ | 
ತ್ರಿಪ್ರ[ಮಿ]ತಂ [ಮಹಾ]ಜಿನಗೃ ಹಾಗ್ರದ ಮಂದರದಲ್ಲಿ ಸರ್ವಲೋ || 
ಕಪ್ರಿಯನಪ್ಪ ಮೇಘರಥ [ನಾಮುನಿ]ಗಾನತನಾದೆ ನಿಂತ್ರಿಲೋ | 
ಕಪ್ರಭುವಪ್ಪನಾತನೆನೆ ಗರ್ವದಿ ನಿರ್ವರಪೂರ್ವರೂಸೆಯರ್‌ | ೯೭ | 


912 ಶಾಂತಿಪುರಾಣಂ. 
ಕಂ|| ಅಮರಿಯರಾತನ ನಿಯಮಮ | 
ನಮೋಘ ನವಯವದಿ ನಟಾವೆ ಮಂದಿಟಾತಂದು || 
ತ್ರಮಯೋಗ ಭಂಗಮಂ ಮಾ | 
ಡೆ ಮಂದರಾಚಳ ನಿರಾಕುಳಂ ಜಿನಚಂದ್ರಂ | ೯೮ || 








SOS 


ಅರಜನಿಯಂ ವಿರಜನಿಯಂ | 

ಪರಾಜಿತಂ ಮಾಡಿ ಭಾವಿಸುತ್ತಿರ್ದಂ ಪ|| 

ನ್ನೆರಡು ಮನುಪ್ರೇಕ್ಸೆಗಳಂ | 

ಗಿ[ರಿ] ನೆರೆಯದುವೆನೆ ಸರಲಜಿೀಂ ನೆರೆದಪುದೇ || ೯೯ || 

ವ॥ ಆ ದಿವಿಜವನಿತೆಯರೆನಿತಾನುಂ ತೆಣದ ಶ್ಶಂಗಾರಚೇಸ್ಟೆ ಗಳನುಪಯೋಜಿಸಿಯುಮೆಂತು 

ಮೇಗೆಯ್ದು ಮಾಜಂಗಮಮೇರುವೆಶಿಸಿದ ಸೌಜನ್ಯ ಕಂದಾಂಕುರನಂ ಸೆಂಚಳಿಸಲಾಅದೆ ಸಿಗ್ಗಿ ನನು 
ಕಂಪೆಯಂ ತಜಕಿ ವಿನಯನಿನನಿತೋತ್ತಮೂಂಗೆಯರ್‌ ಬಿಚ್ಚಳೆಯುಂ ಮೆಚ್ಚೆಯುಂ[ಸ್ರವ್ರ]ಜ್ಯಾಶ್ರಮ 
ಗುರೂರ್ವರಾಸ್ಯತಿಲಕಂ ಯಾಮಿನೀವಿಯೋಗಮಂ ನಿರ್ವರ್ತಿಸಿ ರಾಜಮಂದಿರಕ್ಕೆ ವಂದು ಪಾರಣಾವಿಧಿ 
ಯೊಳಮೃ ತಾಹಾರಮನಾರೋಗಿಸಿ:-- 


ಕಂ] ಸೊರೆಯದನೋಲ್‌ ಕೀರಂ ನಿ | 
ರರುಹಂ ಸಪ್ತಾಂಗ ರಾಜ್ಯ ಭರಜೊಳ್‌ ನಿಲೆ ಮೇ | 
ಘರಥಂಗೆ ತಪಂ ಗೆಯ್ವಂ | 
ತಿರೆ ರಾಜ್ಯಂಗೆಯ್ಯೆ ಪೋಯ್ತಮೇಯಂ ಪ್ರಾಯಂ || ೧೦೦ | 
ವ॥ ಅಂತು ರಾಜ್ಯಂಗೆಯ್ಯುತ್ತಿರೆ:--- 
ಕಂ|| ದಯಿತಾಸೌಂದರ್ಯದ ಲೀ | 
ರೆಯ ಕಾಂತೆಯ ಮಾತು ಪುಟ್ಟಿ ಮೇಘರಥಮನಃ || 
ಪ್ರಿಯೆಯಾಗಿರ್ದಾಪ್ರಿಯನಿ | 
ತ್ರೆಯ ರೂಪಂ ಸಭೆಗೆ ಪೊಗಟ್ಟ ನೀಶಾನೀಂದ್ರಂ | ೧೦೧ | 
ವ॥ ಅಂತಿಂದ್ರನ ಪೊಗಟಕ್ಷಿಯಂ ಕೇಳ್ದ ಬ್ರಾ ಯಿಂದಿರ್ವರ್‌ ದೇವಿಯರಾಕೃತಿಯ ಸರಾವರ್ತನದಿಂ 
ಮಾನವಸ್ತ್ರೀರೂಪದಿಂ ಪ್ರಿಯಮಿತ್ರೆಯಂ ನೋಡಲ್ಬಂದರಮನೆಯ ಬಾಗಿಲೊಳ್‌ ನಿಂದು ದೌವಾರಿಕ 
ನಿನೇದಿತನಿಜಾಗಮನೆಯರ್‌ ಪ್ರಿಯಮಿತ್ರೆ ಮಜ್ಜನಂಬುಗುವಿನಮಲ್ಲರ್ದು ತದವಸಾನದೊಳಶೇಷ 
ಭೂಷಣಭೂಸಿತೆಯಂ ಪಡಿಯಅಂ ಕಾಣಿಸೆಯುಂ ಕಂಡೀಶಾನೇಂದ್ರನ ಸೇಟ್ಜ ವಿವರಮಾಕೆಯ 
ರೂಸಳುಂಬಮಾದೊಡಂ ನಮ್ಮ ಮುನ್ನ ನೋಡಿದಾಲಿಗೀಗಳ” ಕಿಂಚಿನ್ಮಾತ್ರಂ ಕುಂದಿರ್ದುದೆಂದು 
ತಮ್ಮೊಳ್‌ ನುಡಿವರನದೇನೆಂದಲಾಸಿರೆಂದರಸಿ ಬೆಸಗೊಳೆ ಮಗುಟ್ಟು ಮದನೆ ನುಡಿದೊಡೆ ನೀಮೊಂದಂ 
ಮುನ್ನೇಗಳ್‌ ಕಂಡಿರೆಂಬುದ ನಾಶಾನೇಂದ್ರಂ ಬಣ್ಣಿಸೆ ತಮ್ಮ ಬಂದುದನದೃಶ್ಯರೂಪದಿನಭ್ಯಂಗನ 
ಕಾಲದೊಳ್‌ ಕಂಡುದುಮಂ ಸಪ್ರಪ್ರಂಚ ಮಲಾನಿ ರೂಸಂ ಬಣ್ಣಿಸಿ ಪೋಪುದುಮಲ್ಲ:.. 


ನವಮಾಶ್ವಾಸಂ. 913 


ಕಂ|| ಮಾನಿಸರೊಳ್ಳುಂ ಬಾಟುಮ | 
[ಹೇನೊ] ಪ್ರಮದೇ ನಸಾರವಿಸ್ತಾರನುದೇಂ || 
ಮಾನಮದೇಂ ವಿಪುಳಮದೇಂ | 
ದೀನಮದೇಂ ಸ್ತೋಕಸುಖಮದೇನಧ್ರುವನೋ | ೧೦೨ | 


ವ|| ಎಂದು ದೀನಜನದುರ್ಲಭಬುದ್ಧಿ ಯಪ್ಪ ಪ್ರಿಯಮಿತ್ರೆ ತನ್ನಂತರಂಗಡೊಳ್‌ ಬಗೆದದುನೆ 
ಪೂಟಸ್ತಾಗೆ ಪೋಗಿ ನಿಜಾಧಿಪತಿಗದೆಲ್ಲವುನಳಾಪುವುದುಮಾ ಮಹಾನುಭಾವಂ:... 


ಮ|| ಸ್ರ ಮನದೊಳ್‌ ನಿರ್ವೇದಮಾದಂ ದೊರಕೊಳೆ ಭವಸಂಬಂಧಜೊ೯್‌ ತೊಟ್ಟ ಸಂಭಾ || 
ವನೆ ಚಿತ್ತಂಬೊಕ್ಕು ಹಸ್ತಾಮಳಕದ ತೆಅದಿಂ ತೋಟಕಿ ಪಾಜೀಟಕಿ ದುರ್ಭಾ | 
ವನೆ ಲಕ್ಷ್ಮೀವಲ್ಲಭಂ ಪೊಲ್ಲದು ತಡೆದೊಡದಕ್ಕೆನ್ನೆ ಗಂ ಕೆಮ್ಮಗಿರ್ದಂ | 
ದನವಜ್ಯೋಜ್ಯೋಗನಾಗಳ್‌ ಪಿಡಿದು ದೃಢರಥಂಗೆಂದನಾ ರಾಜರಾಜಂ || ೧೦೩ | 


ಚಂ| ಗುಣನಿಧಿ ನಂದಿವರ್ಧನನ ನಾಡುವನಾಳ್ವೆ ಸಕೆಯ್ಸಿ ನಿಶ್ವಧಾ | 
ರಿಣಿಯನವಜ್ಞೆಗೆಯ್ಯದೆನಗಂ ಬೆಸಕೆಯ್ತೊಡೆ ಸಾಳಸಾಂತ ಬ | 
ಲೃಣಿಯನಘಾರಿಯಂ ತನಿಸಕಾಲಮದಿನ್ನೆನಗೆಂದು ಪುಂಡರೀ | 
*ಿಣಿಗೆಣೆ ಪುಂಡರೀಕಿಣಿ ಭವದ್ಳು ಜರಕ್ಸಿತೆಯಕ್ಕೆ ನಿಕ್ಕುವಂ | ೧೧೪ | 


ಕಂ ಎನೆ ದೃಢರಥನೆಂದಂ ನಿಮ | 
ಗಿನಿತುಂ ಜಿಸಕೆಯ್ಸಿದೀಕುಲಶ್ರೀ ಮತ್ತೆಂ | 
ತೆನಗೆ ಹಿತಂ ಮಾಟಕ್ಸಿಳ ನಿಂ | 
ತನಿಷ್ಟಮಂ ಕೂರ್ಪಂರಂತು ಕೆಯ್ಯೊಳಿಸುಗುಮೇ || ೧೦೫ || 


ವ|| ಎಂಬುದುಮಾತನ ಮನದ ಸರಿಚ್ಛೆದಮನಜಾದು ನಿಜಕುಲನಂದನವರ್ಥನನಿನಿತ್ತಂ 
ಸಂದಿವರ್ಧನಂಗೆ ವಸುಂಧರಾಭಾರಮನಿತ್ತು ಮೇಘರಥಂ ದೃಢರಥಸಮೇತಮನೇಕರಾಜನಿಕು 
ರುಂಬಬಲಂ ಬೆರಸು ತ್ರೈಲೋಕ್ಯಾದಿರಾಜಂ ಘನರಥತೀರ್ಥಕರನಾತಂಗೆ ಮುಕ್ತಿ ಕಂಠಿಕಾಹೇಮ 
ಹಂಪ ಯುಗದೀಕ್ಷಾ ಸರಿಗ್ರ ಹನಾದಂ. ಪ್ರಿಮನಿತ್ರೆಯುಮನೇಕರಾಜಕುಲಸ್ತ್ರೀಸಮಪ್ಯಿತೆ 
ಸುವ್ರತಾರ್ಯಿಕಾಸನ್ನಿಧಾನದೊಳಂ ಗುಣರೂಪ ಸಮನ್ಕಿತೆಯಾದಳ್‌ ಮೇಘರಥಮುನೀಂದ್ರನುಂ 
ದೃಢರಥಯತೀಂದ್ರಂ ಬೆರಸು ದ್ವಾದಶಾಂಗ ಚತುರ್ದಶಪೂರ್ಮಮಂ....... cr ಕಲ್ತು ತ್ರಿಜಗ 
ದ್ದು ರುನಿವಾಸಮನಗಲ್ಲೇಕ ನಿಹಾರದೊಳ್‌ ಮಹಾರಣ್ಯಸಿವಿಷ್ಟಂ ಮೊದಲಸಾಕಾರನಿರಾಕಾರ ಭೇದ 


ಭಿನ್ನಮಪ್ಪನಶನ ತಪದೊಳಮೆರಡನೆಯ............... ವಸಾನದೊಳ್‌ ಮೆಅಕಿನವನೋದರ್ಯ ತಪ 
ದೊಳಂ, ಮೂಜಅ[ನೆಯ............ ಗ್ರಾಸಸರಿಮಾಣದೊ€್‌ ಉಣ್ಣಾವೃತ್ತಿ ಪರಿಸಂಖ್ಯಾನ ತಪಜೊಳಂ 
ನಾಲ್ಕನೆಯ ಸರ್ವರಸೆ.... ಸ್ಪ ನಾವ್ಯವಹಾರ ರೂಸರಸಸರಿತ್ಯಾಗ ತಪದೊಳಂ, ಅಯ್ದ ನೆಯ 


ಮೃಗಪಶುಸ್ತ್ರೀನಪುಂಸಕವ್ಯಪೇತ ಸ್ಥಾ ನಾನಾಸಲಕ್ಷಣಮಪ್ಪ [ನಿ] ವಿಕ್ತಾವಾಸ ತಪದೊಳಂ, ನೆಜನಿಯೆ 
ನೆಗಟ್ಸಾ ಅನೆಯ ಕಾಯಕ್ಷೆಶತಸದೊಂಲ್‌........ ಕಾಲದೂಳೆಂ ಭಯಂಕರಾಕಾರಮಪ್ಪ ಕಾರ ಕಾರರು 
ಳೊಳ್‌: 


214 ಶಾಂತಿಪುರಾಣಂ. 
ಕಂ ಪೋಟಲ ಪಾವಡಜಕೆ [ಸಿ]ಡಿಲ್‌ | 
ಬೀಲಕಿ ಮುರಂ ಮುಜುಯೆ ಗಾಳಿ ಕೊಳೆ ವಿಟಪಂ ಸಾ || 
ಟಕ ಅಕಿ ಚಿರಂ ಮರಮೊದಲೊಳ್‌ | 
ಬೀಟಲ್‌ ನಿಲ್ವಂತೆ ನಿಶ್ಚಲಂ ಮುಠಿ ಕಿಂದಂ ! ೧೦೬ || 
ವ॥ ಮತ್ತಂ ಹೇಮಂತ ಶಿಶಿರದೊಳ- 
ಕಂ] ಅನಿರಳಶಿಶಿರಕಣಂ (ತಲೆ | 
ನವಿರೊಳ್‌] ಪನಿಪುಲ್ಲ ತೆಣನನನುಕರಿಸಿರಿ ಯೋ | 
ಗವಶೀಕೃತಾಂ[ಗ] ಕಂ ಬೆ | 
ಳ್ಳವಾಸದೊಳ್‌ ಮೇಘರಥಮುನೀಂದ್ರಂ ನಿಂದಂ || ೧೦೭ || 
ಉ| ಸೊಂಪುಟಿಮೋಯ್ತು ದೀಪ್ತತಪಮೆಂಬಿನಮರ್ಕಕರಂಗಳತ್ತಮಿ | 
ತ್ತಂ ಪುದಿದುಷ್ಕ ರಶ್ಮಿ ಪುರುಷಾಕೃತಿಯಂತಿರೆ ನಿತ್ಯಯೋಗನಿ || 
ಸ್ಕಂಪಮವಂಗೆ ಶಾಂತಮನುತಾಪಮ ನಾಜಸಿ ತಂ[ದುದಂ]ದು ಬ | 
ರ್ಜೊಂ ಪರೆದಿರ್ದವೋಲ್‌ ಮುನಿಗೆ ಕಲ್ಲೆಲೆ ಬಲ್ಲೆಲೆಯಂ ನಿದಾಘದೊಳ್‌ || ೧೦೮ | 
ವ॥ ಮತ್ತಮೊಳಗಣಾಜುಂತಪದೊಳಗಂ ಪ್ರಾಯಶ್ಚಿತ್ತ ನಿನಯ ವೈಯಾಪೃತ್ಯ ಸ್ವಾಧ್ಯಾಯ 
ಧ್ಯಾನಕಾಯೋತ್ಸರ್ಗಂಗಳಂ ನಿಟ್ಟೆ ವಡಿಸಿ ಮೂಲೋತ್ತರಗುಣಂಗಳನುತ್ತರೋತ್ತರಂ ಪೆರ್ಚಿಸಿ: 
ಕಂ|| ಸಂಶಯ[ಮಣ]ಮಿಲ್ಲದೆ[ ತಪ] | 
ದಿಂ ಶಮದಿಂ ತತ್ಕುಧಾಪಿಪಾಸಾದಿ ದ್ವಾ | 
ವಿಂಶತಿ ವಿಷಮಪರೀಷಹ | 
ವಂಶಮನಶ್ರಮದಿನಾಮುನೀಂದ್ರಂ ಗೆಲ್ಲಂ | ೧೦೯ || 
ಆದಿವೃತಪೋಧನ ನ | 
ಕ್ಷೋದಂ ಧ್ಯಾನಿಸಿದ ನನಿತುಮಂ ಕ್ರಮದಿಂ ಪು | 
ಣೋದಯ ಗಿರೀಂದ್ರತಟಿದೊಳ್‌ | 
ದ್ವಾದಶವಿಧ ಭೇದದಿಂದನುಪ್ರೇಕ್ಷೆಗಳಂ || ೧೧೦ | 
ವ ಮತ್ತಮುತ್ತಮಕ್ಷಮಾದಿದಶಕುಲಧರ್ಮನಿರ್ಮಿತಶರೀರಮೇಕಶರೀರಮಾದ ರತ್ನತ್ರಯ 
ಮನೆ ಪೋಲ್ಲು: 
ಕಂಭ ಕಸವರಮಂ ಕಸಮಂ ಪೂ | 
ಜಿಸುವನು ಮೇಳಿಸುವನುಂ ಸಮಾನಂ ಪ್ರತಿಭಾ || 
ಹಿಸೆ ಸಂಚಮಹಾವ್ರತ] ಪಂ | 
ಚಮಿತಿಮಿಳಿತತ್ರಿಗುಪ್ತಿಗುಪ್ತಂ ಮುನಿಪಂ | ೧೧೧ | 
ಜಾತಾಭಿಜಂಗಮಾಗಮ | 
ಜಾತಕ್ಷ(ಮ)ನಿತತೆಯಾಯ್ತು ಮುನಿಪತಿಯೆಸೆದಿ || 
ರ್ನಾತನು ಸಪ್ತರ್ಧಿ ಸಮ | 


ನ್ವೀತಂ ವ್ರತನಿಯಮಯುಕ್ತ್ವಗಸ್ಕ್ರೀಭೂತಂ | ೧೧೨ | 


ನವಮಾಶ್ಚಾಸಂ. 916 


ಚಾರಣಗುಣದಿಂದಂ ಸಂ | 

ಸಾರಾರ್ಥಮಪಾರ ಚೈತ್ಯವಂದನೆಗೆಂದಂ | 

ದೋರಂತೆ ಪೋಗಿ ಗಗನವಿ | 
ಇರದಿನುರ್ನೀನಿಹಾರಮಂ ಮುನಿ ಬಿಸುಟಿಂ | ೧೧೩ | 

ಆಸರಮಮುಮುಕ್ಸು ದುರಾ | 

ರೋಸಗುಣಶ್ರೇಣಿಯಂ ಯಥಾಕ್ರಮಮವ್ಯಾ | 

ಕ್ಷೇಪದಿ ನೇಜಕೆ ಮುನೀಂದ್ರಕ | 

ಪಕ್ಕೆ ನಿಮಿರ್ಚಿದಂ ಪ್ರತಿಚ್ಛಂದತೆಯಂ | ೧೧೪ | 


ವ॥ ಅಂತುತ್ತರಮುಮುತ್ತರೋತ್ತರಮಾಗೆ ಸಮ್ಮೇದತಪಃಪ್ರಾಸಾದಕ್ಕೆ ಕಳಶಮಿಡುವಂತಾ 
ಮಹಾಮುನೀಂದ್ರಂ: 

ಕಂ|| ಸಮ್ಯಕ್ತ್ವಶುದ್ಧಿ ನಿನಯತೆ | 
ಸಮ್ಯಕ್ಸೀಲತೆ ನಿರಂತರಧ್ಯಾಯಮನಃ || 
ಸಮ್ಯದಿಗಮ್ಯತೆ ಪತಿಗತ | 
ಗಮ್ಯಮಜೇಯತ್ವ ಮಮಲಜಿನಪತಿ ಮತದೊಳ್‌ || ೧೧೫ | 
ಹಿತಸಾಧುಸಮಾಧಿ ವ್ಯಾ | 
ಪೃತಿ ಗುರುವಂದಿತ ಜಿನಪ್ರವಚನ ಸಡಾವ | 
ಶ್ಯತೆ ಯೆನಿಸಿ ನೆಗಟ್ಟು ನೀಜಿನ | 
ಪತಿಶಾಸನ ದೀಪಕತೆ ಶ್ರುತಾಭಿಪ್ರಣಯಂ || ೧೧೬ | 
ಎಂಬ ಪದಿನಾಜುಭಾವನೆ | 
ಯಂ ಬಹುವಿಧಮಅಜದಹರ್ನಿಶಂ ಭಾವಿಸೆ ಬೋ | 
ಧಾಂಬುಧಿ ತೀರ್ಥಕರತ್ವಮ | 
ನಿಂ ಬರ್ಪ ಭವಕ್ಕೆ ನೆರನಿದಂ ಮುನಿನಾಥಂ | ೧೧೭ | 


ವ॥ ಅಂತು ತೀರ್ಥಕರಪುಣ್ಯಮಂ ನೆರಸಿಕೊಂಡು:- 


ಕಂ|| ಸೊಡರೊಳ್‌ ಬತ್ತಿಯು ಮೆಣ್ಣೆಯು | 
ಮೊಡನಲಾದವೊಲಾಯುವುಂ ಶರೀರಮುಮ[(ಮ]ಳಂ | 
ತೊಡದವೆ ನೋಂತಂ ಮುನಿ ಮು | 
ನ್ಲೊಡನುಟ್ಟಿದುವೊಡನೆ ತವುವು ದೌಚಿತ್ಯಮೆನಲ್‌ ॥ ೧೧೮ || 
ವ|| ಅಂತಾಯತಿತಿಲಕಂ ಭತಿಯೊಳ್‌ ಪ್ರಾಯೋಸಗಮನಂಗ್ಗೆಯ್ವುದುಂ ಯಥಾಗಮಾರ್ಥ 
ದ್ರವ್ಯಂಗಳನನುಕ್ರಮದಿಂದಟ್‌ವಾಜ್ಞಾ ನಿಚಯಮುಮ, ನಪಸಾರಿತ ಸಂಸಾರಿಜೀವಂಗಳ್‌ ಸಂಸಾರ 
ದೊಳ್‌ ತೊಳಲುತ್ತಿರ್ಪು ಡೆಂಬಸಾಯನಿಚಯಮುಮಂ, ನಾನಾವಿಧಕರ್ಮವಿಪಾಕವಿಚಯಮುನು, 
ನೂರ್ಧ್ವಾಧೋಮಧ್ಯಗತಾಸಮವಸ್ಥಿ ತಲೋಶಸ್ಥಿ ತಿಸ್ಕ ರಣಪರಿಣತಸೆಂಸ್ಥಾ ನವಿಚಯಮುನುಂ ಬೇ 
ನೇಅಕಿ ಹೃದ್ಗ ತಂಮಾಡಿ ಧರ್ಮಧ್ಯಾನಮಯನಾದನಾಮುಫಿನಾಥಂಗಂ;-- 


916 ಶಾಂತಿಪುರಾಣಂ. 


ಕಂ|| ಅವಬೋಧಂ ವಿಷಯಪರಿ | 
ಪ್ಲವಂ(ಮನೋವಚನಕಾಯನಿಯಮಂ ಪಾರಿ || 
ಪ್ಲವ)ಮಿನಿತಿಲ್ಲದೆ ಮೂಲಂ | 
ಭುವನಮ ನೆಅಗಿಸುವ ಸಮತೆ ಸಮನಿಸಿದಪುದೇ || ೧೧೯ | 
ವ॥ ಎಂಬಿನಂ ಮೇಘರಥ ಸಂಯಮಿ ನಿಜಸರ ನಿರಸೇಕ್ಷನಾಗಿ:--- 


ಕಂ|| ಇಂತೊಂದುತಿಂಗಳಂ ತವೆ | 
ನೋಂತೊಡಲಂ ಬಡಬಡಪ್ಪುದುಂ ಬಿಸುಟಂ ಕಾ|| 
ಲಾಂತರದೊಳೊರ್ವವನೊಳೋ | 
ರಂತಗಲದೆ ನಿಲ್ವರಾತ್ಮಹಿತ ಯುತಮತಿಗಳ* || ೧೨೦ || 

ವ| ಅತು ಮುಡುಸಿ ಪಂಚಾಣುತ್ತರೆಗಳ ನಾಭಿಯಪ್ಪ ಸರ್ವಾರ್ಥಸಿದ್ಧಿ ಯೊಳ್‌ ಪುಟ್ಟಿ ದನಂದು 

ಕಂ|| ದ್ವಾದಶಯೋಜನಮಿತಿ ಪರ | 
ವಾದಿ[ಯ]ನಾದಕ್ಕೆ ಪೊಅಗು ಮುಕ್ತಿಯ ಸುಖದೊಂ | 
ದಾದಾನಮನುಷಪಮಾನ ಮ] 
ನಾದಿನಿರಸ್ತಾವಸಾನ ಮನಘಸ್ಥಾನಂ ॥ ೧೨೧ || 





ಚಂ|| ಅದರ ಪರಾರ್ಧ್ಯ ನೀಲಮಣಿಕುಟ್ಟ ಮಭೂತಳದರ್ಪಣೈಕಬಿಂ | 
ಬದೊಳಹಮಿಂದ್ರದಿವ್ಯತನು ಬಿಂಬಿಸಿ ರೂಪಿದು ಬಿಂಬಮಿಂತಿದೆಂ | 
ಬುದನಣೀಾಯಲ್ಕೆ ಬಾರದದಳುತ್ತಮಭಿತ್ತಿಗಳೊಳ್ಳು ಬೇಜಕಿ ಬಿ | 
ತ್ತಿ ದಲದು ನಾಕಲೋಕಶಿಖರೋಪಮಮಾರದನೆಯ್ದೆ ಬಣ್ಣಿ ಸರ್‌ ॥ ೧೨೨ | 
ಕಂ॥ ಅಮಿತಗುಣರತ್ಸ ಸರಿಲಂ | 
ಬಮಾನ ಲಂಬೂಷಭೂಸಿತಂ ಸುರಲೋಕ | 
ದ್ರುಮಫಲಮಿಾಸತ್ಪ್ರಾಗ್ಭಾ | 
ರಮೆಂಬ ಮಾಡಕ್ಕೆ ನೆಲೆಯ ಬಾಗಿಲ್ವಾಡಂ || ೧೨೩ | 
ವ॥ ಮತ್ತಮಲ್ಲಿ ಪುಟ್ಟಿದ:...- 
ಕಂ ಅಹಮಿಂದ್ರರಧಿಕಭಕ್ತಿಯಿ | 
ನಹರ್ನಿಶಂ ತಮ್ಮ ನೆಲೆಗಳಿಂ ತಳರದೆ ಪಾ || 
ಪಹರಂಗೆಅಗುವರೆನಿಸಿದ | 
ಮಹಿಮೆಯ ಪಲಾಗಟಾದ ಪರಮಕೋಟಯೊಳರ್ಪರ್‌ || ೧೨೪ | 


ಮೂಖುಂಜಗದಖಿಲಸುಖಂ | 

ಬೇಅದು ಬೇಟಾಗಿ ತೂಗೆ ಗೆಲ್ಲಮದಕ್ಕಂ || 
ದೇಖಾಬರೆ ರಾಗಮುಂ ಮೆ | 

ಯ್ಲೋಆಃರೆ ಸರ್ವಾರ್ಥಸಿದ್ಧಿ ವೆಸರನ್ವರ್ಥಂ || ೧೨೫ | 


ನವಮಾಶ್ವಾಸಂ. 91? 





ವ॥| ಮತ್ತಮಹಮಿಂದ್ರದೇಹಪ್ರಮಾಣಂ:-- 
ಕಂ) ತ್ರಿದಶರಭಿಸೇಕದಿಂದೊ | 
ಪ್ಪಿದ ಪಳಿಕಿನ ಜೈನಬಿಂಬಮಂ ಪೂಜಿಸಿ ಪೀ || 
ಠಡೊಳಿರಿಸಿದಂತೆ ಸೊಗಯಿಸು | 
ವುದು ನಿರ್ಮಳಮೊಮೊ7 ಒಂ ಶರೀರಮುದಾರಂ | ೧೨೬ | 
ವ ಅಲ್ಲ: 
ಮ॥ ಮನನೊಲ್ಲಿ ರ್ಪಹಮಿಂದ್ರರಾಯು ಸೆಜದೇಂ ಮೂವತ್ತುಮೂಜಂಬುರಾ | 
ಶಿ(ನಿಕಾಶಂ) ಪದಿನಾಜುತಿಂಗಳ ಬಲಿಕ್ಕಂತೊಂದುಪಕ್ಷಕ್ಕೆ ಮೆ | 
ಲ್ಲನೆ ಸುಯ್ವರ್‌ ನೆನೆವರ್‌ ಸುಧಾಶನಮನೇಕಾಗ್ರಂ ತ್ರಯಸ್ಪ್ರಿಂಶದು | 
ಕ್ರಿನಯೋಪೇತಸಹಸ್ರಹಾಯನದಿನಾಕಲ್ಪೋತ್ತರಾವಾಸಿಗಳ್‌ || ೧೨೭ || 
ಕಂ ಒದವುವುದು ನಿಷ್ಟ ನೀಜಾ | 
ರದಿನವರ್ಗೆ ಮನೋಜಪರಮಸುಖಮಿನ್ನವರ || 
ಭ್ಯುದಯಮನದನಿನ್ಸ್ನೇವೇ | 
ಬ್ರುಜೊ ದೇವರ ದೇವರಪ್ಪ ಭವಸಂಭವದಿಂ | ೧೨೮ || 
ವ॥ ಅಲ್ಲ ಮೇಘರಥಯತಿ:ಂದ್ರನಹಮಿಂದ್ರನಾದೊಂ, ದೃಢರಥಯತೀಂದ್ರನುಮಾತ್ಮಿಕಾ 


ಸಂಸಾರಕಾಲದೊಳ೪್‌ ಬಟೀಿಯಂ ಯಮನಿಯಮಮದೇಕವಿಹಾರದಿನಗ್ರಮುನೀಂದ್ರಚಾರಿತ್ರಸಿರ್ವಿಶೇಷ 
ಶುಭಭಾವನಾಭಾವಿತಾತ್ಮಂ ನಿಜಾಯುರವಸಾನದೊಳ್‌ ಪ್ರಾಯೋಪಗಮನೋತ್ತಮಮರಣದಿಂ ಪ್ರಾಣ 
ಪರಿಶ್ಯಾಗಂಗೆಯ್ದು ಸರ್ವಾರ್ಥಸಿದ್ಧಿ ಯೊಳ್‌;... 


ಕಂ|| ಸ್ಪುರಿತರುಚಿರುಚಿ ರನವಪ | 
ದ್ಮರಾಗವೈಥೂರ್ಯವಜ್ರ ಮರಕತಕಿರಣೋ | 
ಚ್ಛುರಣಸ್ತಬಕಿತತನುಸುಂ | 
ದರವಿಭ್ರ ಮಥಿಂದ್ರ ಚಂದ್ರನೆಂಬಹಮಿಂದ್ರಂ | ೧೨೯ | 
ವ ಆಗಿ ಪುಟ್ಟುವುದುಮಿಂದ್ರ ಚಂದ್ರನೊಲ” ನೆರೆದು ಮಹೇಂದ್ರಾ ಮರೇಶ್ವರನಭೂತೋಪಮ 


ದಿವ್ಯಸುಖಮನನುಭವಿಸಿ:...- 


ಕಂ) ಒಡವುಟ್ಟಿದ ತಳದಳಿಸುವ | 
ತುಡುಗೆಯ ದುಗುಲದ ನಮೇರುದಾಮಕದೊಳ್‌ ಸ | 
ಚ್ಚುಡಿದುದು ಪರಾರ್ಥ್ಯ ಕೂಟದ | 
ಬೆಡಂಗೊಡಂಬಟ್ಟುದಿರ್ವರಹನಿಂದ್ರರೂಳಂ || ೧೩೦ | 
ಚಂ ಕಟದಭವಕ್ಕೆ ಪೇಸುವಡೆವಾಸುರಕರ್ಮದ ತಲ್ಪನರ್ಥಿಸು | 

ತ್ತ ಟಾವೊಡನಿರ್ನೊಡಂಬಡುವ ಯೋಜಿಪ ಬಾಜಿಪ ತತ್ವಗೋಷ್ಠಿಯೊಂ || 

ದುಟೀಯದೆ ಭಾವಿತಾತ್ಮ ರಹಮಿಂದ್ರರೂಡಂಬಡೆದಿಚ್ಛೆ ರೂಪಮಂ | 

ನೆಟಲುಮನೆಯ್ಗೆ ಪೋಲ್ತಗಲರಲ್ಲಿ ಮಹೇಂದ್ರ ನುಮಿಂದ್ರಚಂದ್ರನುಂ | ೧೩೧॥ 

28 


ಶಾಂತಿಪರಾಜಂ 





ವ॥ ಮತ್ತಿತ್ತ ಜಂಬೂದ್ವೀಪದ ಭರತಕ್ಷೇತ್ರಕ್ಕ: 


ಕಂ|| ಲಲಿತಾನ್ರುತರುಗೆ ಪೊಸಗೊಂ | 


ಚಲಂತೆ ಗಗನಕ್ಕೆ ಶಿಶಿರನಂತೆ ಕೊಳಕ್ಕು | 
ಳೃಲರ್ದಬ್ಧದಂತೆ ಕುರುಜಾಂ | 
ಗಲವಿಷಯಂ ನಯನನಿಷಯಸುಖಮಂ ಪಡೆಗುಂ | ೧೩೨ || 


ಮ|| ಅದರೂರೂರ್ಗ ಳೊಳಬ್ಬಮಿಲ್ಲದ ಸರಸ್ಸಂಘಾತಮಿಲ್ಲಾಮ್ರ ಮಿ | 


ಚಂ॥ 


ಮ|| 


ಇದ ಕಾಡಿಳಿಯಿಬ್ಲದಬ್ಬವನಮಿಲ್ಲುದ್ಯಾನಸಂತಾನಮಿ | 

ಲ್ಲದ ಬಾಗಿಲ್ಲ ಮುನೀಂದ್ರರಿಲ್ಲದಗಮಿಲ್ಲಾ ತೋದ್ಯದುದ್ಯೋಗಮಿ | 

ಲದ ಜೈನಾಲಯಮಿಲ್ಲ ನೋಡದರೊಳಂ ಗರ್ಭಸ್ಸಿ ತರ್‌ ಪುಟ್ಟಿಯುಂ || ೧೩೩ | 

ವನಲತೆಯಾದ ಕಲ್ಪಲತೆ ವನ್ಯಮಹೀರುಹಮಾದ ಕಲ್ಪನಂ | 

ದನತರು ದೇವದಾರುಕುಜಮಾದ ನಮೇರುಕುಜಂ ವಿಲಾಸವ || 

ಜ್ವನಪದಮಾದ ಸೆಗ್ಗ ಮವನೀಶ್ವರರಾದ ಸುರೇಶ್ವರರ್‌ ಚರ | 

ದ್ವನಗಜಮಾದ ದಿವ್ಯಗಜಮೆಂಬುದನಾನೆಲನುಂಟುಮಾಡುಗುಂ || ೧೩೪ | 

ಹಿಮಮುಂ ಗ್ರೀಷ್ಮಮುಮೆಂಬಿವಾರಿತುಗಳುಂ ತೀತಕ್ಕಮುಷ್ಕಕ್ಕಮ | 

ಗ್ರಿಮಧಾಮಂಗಳಸೌಖ್ಯದಂಗಳದಅಾಾಂದಂ ತಮ್ಮ ತಮ್ಮಂದಿನಂ | 

ದಮನಃಯಿಂ ರಿತು ಸತ್ತುನಿಟ್ಟುವದಿಃಂ ನಿಂದಂತೆ ಕಾರುಂ ಬಸಂ | 

ತಮೆ ನಾಡೊಳ್‌ ವಿಷಮರ್ತುಗಳ್‌ ಪುಗುಗುಮೇ ಪುಣ್ಯಪ್ರ ಜಾವಾಸದೊಳ್‌ | ೧೩೫ | 
ಕಂ|| ಎರಡನೆಯ ಪಾರಿಜಾತದ | 


ಮರನೆಂದೆಂಬವೊಲದಕ್ಕಮೆಣೆಯಿಲ್ಲದಣ೨ಂ || 
ಕುರುಜಾಂಗಲಮಗ್ಗ ಳಮು | 

ತ್ರರಕುರುಗಂ ದೇವಕುರುಗಮತಿನುತವಿಷಯಂ || ೧೩೬ || 
ನಾಕಸುಖಶೇಷಮಂ ನಾ | 

ಕೌಕರ್‌ ಬಂದದಳಕೊಳನುಭನಿಪ್ಸುದಆಂಂದೇ | 

ಕಾಕೃತಿ ಕುರುಜಾಂಗಲಮಂ | 

ನಾಕಮುಮದು ಕಿಜುಕುಳಂಗೆ ಬಣ್ಣಿಸಲಟಾಜೀ | ೧೩೭ || 
ಆಕುರುಜಾಂಗಲ ವಿಷಯಮ | 

ಹೀಕಾಂತೆಗೆ ಪೊಸತೆ ಸಮೆದ ಮುತ್ತಿನ ಮುಡಿ ಧಾ | 
ತ್ರೀಕರ್ಣಪೂರಮವನಿ | 

ಸ್ತ್ರೀಕರಲಿ೯ಲಾಂಬುಜಂ ಧರಿತ್ರೀತಿಳಕಂ || ೧೩೮ || 
ಧರಣೀಹಾರಂ ಹಸ್ತಿನ | 

ಪುರಮಮರಪುರೋಪಹಾಸಿ ಭೂವನಿತೆಯ ಕ | 

ರ್ಪುರದ ಕರಂಡಗೆ ಸೌಖ್ಯದ | 

ಪರವರಿ ಪೊಸವೇಟದಿರ್ಕೆ ಸಯ್ದಿನ ತಾಣಂ | ೧೩೯ | 


ನವಮಾಶ್ಚಾಸಂ. 30 


ಅದಳ ಪೊಜವೊಟಲ ಸಪ್ತ | 
ಚ್ಛದಗಂಧದ ಸೊವಡು ಮುಟ್ಟಿ ಮದಕರಿಕುಳಮೋ | 
ವದೆ ಬಳ್ಳಿವಾಯ್ದು ಗರಿ ತು |] 
ಳಿದ ಗಿರಿ ಪರಿವಂತೆ ಸರಿದು ಮರವಾಯ್ದಿ ಕು-ಂ | ೧೪೦ | 
ವ॥ ಮತ್ತಮಲ್ಲಿಯೆ:- 
ಕಂ] ಚಾಮಿಾಕರ ಕಳಶಮೆ ಕುರು | 
ಭೂಮಿಗೆ ತಾಂ ನೇಲೆ ಮಾಡಮಂ ಬಳಸಿ ನಭ | 
ಶ್ಯಾಮಂ ನಂದನವನಮಭಿ | 
ರಾಮಘನಪ್ರಾವೃಸೇಣ್ಯಪಟಲಮನಿಟಾಕುಂ || ೧೪೧ | 
ಮ|| ನವನಿರ್ಯತ್ಸಹಕಾರವಾರಿ ಮದಮಂ ತತ್ಪಲ್ಲವಂ ಕರ್ಣಪ | 
ಲ್ಲವಮಂ ಪೂತೆಳಗೊಂಬು ಕೊಂಬನಳಿ ತದ್ಗ ೦ಡಸ್ಥಳೋದ್ಬೇಶ ಸಂ 
ಭವಮತ್ತಾಳಿಯನೆಯ್ದೆ ಪೋಲೆ ಬಿಡುತಂದುಗ್ರದ್ದಿಸಂ ಬಂದು ತಾಂ | 
ಗುವುದೆಂಬಂದೆಳಮಾವಿನೊಳ್‌ದ್ವಿಷಮೆ ಗೆತ್ತೇಂ ಸೊರ್ಕು ಸೈತಿರ್ಕುಮೇ |೧೪೨ | 
ವ॥ ಎನಿಪಳವಿಗಗ್ಗ ಳಮಾಗಿ ಸೊಗಯಿಸುವ ಪುರಬಹಿರ್ಭಾಗಡೊಳ್‌;- 
ಶಾ|| ಏಳಾಲುಂಗಲವಂಗಭೂರ್ಜಲವಲೀನಾರಂಗಜಂಬೀರಹಿಂ | 
ತಾಳಾನೋಕಹಸಂಕುಳಂ ಬಳಸಿ ತಟಕ್ಕಿತ್ತಂ ಪುರೇಶಂಗೆ ದಿ| 
ಕ್ಪಾಳರ್‌ ಸಚ್ಚೆಯ ಕೋಂಟೆಯಂ ಸಮೆದರೆಂಬಾಳೋಕಮಂ ಮೂಡುವಿಂ | 
ದೋಳಾರೂಢವಿಹೀವಿಟಾನನಗಣಾಂದೋಳಂ ತದಾರಾಮದೊ೯್‌ || ೧೪೩ | 
ವ॥ ಅದಟಾಂಡೊಳಗೆ ಪೂರ್ವ್ವಾಪರದಿಗ್ಬಾಗದ ಸಮಭೂತಳಪ್ರಜೀಶದೊಳಪೂರ್ವಶಿಲ್ಪಿ ಕೃತ 
ಮಪ್ಪ ಆೆಕ್ಕವಲಗೆಯಂ ಕಾಡಿಗೆಯೊಳ್‌ ಪುಟ್ಟಿಸಿ ಪೊಟ್ಟೆಗವಡಿಕೆಯೊಳೊರಸಿದಂತೆ ಮಿಂಚಿ ಸೆಳೆದು 
ನೋಡಿದ ದಿಟ್ಟ ತೆಮಳ್ವನ್ನೆ ಗಂ ನುಣ್ಬಂ ತಿಣ್ಣುಮನೊಳಕೊಂಡು ಪುರೋಭಯಸಕ್ಷದೊಳ 
ಚ| ಹಯದ ಮನಕ್ಕಮೇಅದನ ಬಿನ್ನಣಕಂ ದೊರೆಯಾಗಿಯುಂ ನೆಗ | 
ಟಕ್ಲಿಯ ಪಣಿದಕ್ಕೆ ಮಿಕ್ಕೆಸೆವ ತಕ್ಕಿನ ಬೀರರನಟ್ಟ ಕೊಲ್ವಳು | 
ರ್ಕೆಯ ತವಿಗೋಲಮಿಲ್ಲದಿರೆಯುಂ ವಿಭುಗಲ ಯ ಸೆಂಡನಾಡಲಾ | 
ನೆಯ ಪರಿನೋಡಲೆಂದೊಲೆದು ಮಾಡಿದ ವಾಹಳಿಗಳ್‌ ಮನೋಹರಂ | ೧೪೪ | 
ಪೃಥ್ವೀ ವೃತ್ತಂ ಅವಂ ಪೊಜಗುಮಾಡಿ ರುಗ್ಮಿಕುಳತೈಳಮಂ ಗೆಲ್ಲು ರು | 
ಗ್ಮಿವಿಸ್ಸುರಿತಮಪ್ಪ ಕೋಂಟಿ ಸಲೆ ಗೊಂಟುಗೊಂಡಿರ್ದುದೆಂ || 
ಬ ವರ್ಣನೆಗೆ ತಕ್ಕುದೇ ದಲೆ[ನಲಂ]ತದಂ ಸುತ್ತಿ ದು | 
ಗ್ವವಾರ್ಥಿಗೆಣೆಯಾದಗರ್ಟ್‌ ಸೊಗಯಿಸಿರ್ಕುಮಚ್ಛಾ ಂಬುನಿಂ | ೧೪೫ || 
ಕಂ॥ ಆಕೋಟಿಯೊಳಗೆ ಮೂಅುಂ | 
ಲೋಕಂ ಬಿರ್ದಿರ್ದುದಕ್ಕು ಮೆಂಬಳನಿಗೆ ನಂ || 
ಜೀಕದ್ವಿತ್ರಿ ಚತುಶ್ಕಾ | 
ಲಾಕೇರ್ಣಂ ಪುರವರಂ ಕರಂ ಸೊಗಯಿಸುಗುಂ | ೧೪೬ || 





ಮ 


920 ಶಾಂತಿಪುರಾಣಂ. 





ಚಂ॥ ಪಡೆದ ಧನಕ್ಕೆ ಲೆಕ್ಕಮಿಡಲಿಂದ್ರನಗಂ ಬಳಪಂ ಧರಾತಳಂ | 
ಕಡಿತಮಹೀಶ್ವರಂ ತಗುಳೆ ಭಾಜಿಸುವೊಂ ಸುರಮಂತ್ರಿ ಕೂಡುವೊಂ || 
ತೊಡ(ಅ)ದಿದಂತ್ಯಮಿಲ್ಲ ಪವಣೆಂಬ ಪೊಗಲಕ್ಕಿಯ ಸೂಳೆಗೇರಿಯಂ | 
ಗಡಿಯ ದಗುಂತಿ ಸೆಂಪುವಡೆದಾ ಪೊಟಿಲೊಳ್‌ ನೆರಿಜೊಪ್ಪಿ ತೋಜುಗುಂ | ೧೪೭ || 

ವ।ಮತ್ತಮಲ್ಲಿ:-- 

ಮ|ಸ್ರ|| ಕರುಮಾಡಂ ರಮ್ಯಹರ್ಮ್ಯಾಚಳದಳವಿಗಳುಂಬಂ ಹಿಮಾದ್ರೀಂದ್ರಸಾನೂ | 

ತ್ಯರಕಾಂತಂ ಬಳ್ಳಿ ಮಾಡಂಗಳ ಬಳಗಮದೇನೆಂಬ ಪೆಂಪುರ್ವದಥೇನೆಂ॥ 
ಬಿರನಿಂದೊಳ್ಳಿ ಉಬದೇಫಿಂಬ ದಳಬೆಸನದೇನೆಂಬ ಮಿಕ್ಕೊಳ್ಳಜೀನೆಂ | 
ಬರಸಂಬೆತ್ತೊಳ್ಳ ದೇನೆಂಬಮಿತಗುಣಮದೇನೆಂಬ ಚಿತ್ರಪ್ರಪಂಚಂ | ೧೪೮ | 





ಕಂ|| ನಿವಿಧನಿನೋದಸುಖಂ ವೈ | 
ಶ್ರವಣಂ ಧನದಾದ್ರಿಯೊೋ್‌ ಸುಖಂ ವಸಿಯಿಸುವಂ || 
ತವನಿಸನಾಮಾಡದೊಳು | 
ದ್ರವಾಂಬುನಿಧಿ ವಿಶ್ವಸೇನನನುನಿನಮಿರ್ಕುಂ | ೧೪೯ | 
ವ। ಆಮಹೀಮಂಡಳೇಶ್ವರಂಗೆ: ಹ 
ಮ|| ಹಿಮದಿಂ ಸೇತುವನೆಯ್ದಿ ಫೀಳ್ದ ರಜತಪ್ರಾಕಾರದಾಕಾರಮಂ | 
ಹಮರಶ್ಶಿದ್ಯುತಿಕಿ*ತಿಣ ಪೋಲ್ತ ತೆಜದಿಂದೆಂಬಂತೆ ಶೂನ್ಯಾ || 
ಭ್ರಮಾರ್ಗಮನಾಜ್ಞಾಂಗನೆ ಪೋಗಿ ಸೇದೆಗಿಡದಂತಾಕಾಶದೊಳ್‌ ಬಟ್ಟಿಯಂ | 
ನಿಮಿರ್ವನ್ನಂ ಬಿದಿ ಸೇತುವಂ ಸಮೆದನೆಂಬಾಶಂಕೆಯಂ ಮಾಡುಗುಂ || ೧೫೦ || 
ಸುಮನೋಮಾಲೆಯುಮೊರ್ಮೆಯುಂ ಹಿಮದೊಳೇಂ ಬಾಡಿರ್ದಗಲ್ಲಿ ರ್ಕುಮ | 
ಗ್ರಿಮಭೂಪಾಲಶಿರೋಗ್ರಮಂ ಮೆಅಕಿದುದಾರಾಜಾಧಿರಾಜಾಜ್ಞೆಯಂ | 
ದಮನೆಂದುಂ ನಿಖಿಲಾವನೀಪರಧಿಸರ್‌ ಮಾಣಿಕ್ಯಸರ್ಯಂಕ ಕೀ | 
ತಿಮುಖಾಧಾರಕಿರೀಟದಿಂದಮೆನೆ ಸಂಡೊಂ ವಿಶ್ವಸೌನಾಧಿಸಂ | ೧೫೧ | 
ಕಂ|| ಕೆಳೆಯರ ಪಗೆವರ ಪೆಂಡಿರ | 
ವಿಳೋಳಹಾರಾವನದ್ಧ ಕಣಠಂಗಳಳಾ || 
ತಳನಾಥನ ಮಧ್ಯಸ್ಥಿತೆ | 
ಯಳವಿಯನಳವಲ್ಲದೆಳೆಗೆ ಗೋಸನೆಗೊಳುಗುಂ | ೧೫೨ | 
ವ॥ ಮತ್ತಮಾಸರಮಕ್ಷತ್ರತೇಜೋರಾಶಿಗೆ:-- 


ಕಂ ಮುನಿಸೆಂಬ ಕಿಚ್ಚಿ ನೊಳೆ ಬೆಂ | 
ದು ನಿಲ್ಲದಂಬುಧಿಯನೋಡಿ ಪೊಕ್ಕರಿನೃ ಸಸಾ || 
ಧನ ದಿರವಿನಂದ ಮೆಂತೆನೆ | 
ತನುನಿರ್ವಾಪಣನಿಮಿತ್ತದಿರವಂ ಪೋಲ್ಕುಂ || ೧೫೩ || 


ನವಮಾಶ್ವಾಸ೦. 991 


ಆತನ ಚಾಗಂ ಪೆರ್ಮಬಟಿ | 

ಚಾತಕಪೋತಕಮನಲಸೆ ಕೊಳ್ತವೊಲರ್ಥಿ | 

ಪ್ರಾ ತಮನಲಸಿಸಿದುದು ಪೆ | 

ರ್ಮಾತಿನ ತೊಡವಿಂ ಮದಾಂಧಕರಿಯಿಂ ಹೆರಿಯಿಂ | ೧೫೪ | 

ಉ|| ಆನಿಜಯಾಂಗನಾನಿಳಯಬಾಹುಗೆ ರಾಜಮುನೀಶ್ವರಂಗೆ ಮಾ | 
ದೇವಿ ಮದೇಭಗಾಮಿಸಿ ಜಗತ್ತ್ವಿತಯಾಂಬಿಕೆ ನಾಮದಿಂದ ಮೈ || 
ರಾವಧು ಚಕ್ರವರ್ತಿಯ ಜಿನೇಂದ್ರನ ಕಾಮನ ಜನ್ಮಭೂಮಿ ಲೀ | 
ಲಾವಿಲಸನ್ನಿ ಧಾನಮಭಿರಾಮತೆಯೊಡ್ಡು ನಿಲಾಸದಾಲಯಂ | ೧೫೫ || 
ಕಂ ಗುಣಶೀಲವ್ರಾತದ ಮೇ | 

ಗಣಾಯ ಮಾಯತಿಯ ಮೇಗಣಜಾವಜಾವಿನ ಮೇ | 

ಗಣ ರೂಪುಂ ರೂಪಿನ ಮೇ | 

ಗಣ ಕಾಂತತೆಯಾತ್ರಿಲೋಕಜನನಿಗೆ ಸಹಜಂ | ೧೫೬ | 


ಮಃ 


ನಡೆ ನೋಡಲ್‌ ದಿನಿಜೇಂದ್ರನೆಯ್ದೆ ಪೊಗಟಲ್‌ ನಾಗಾಧಿಪಂ ಭಾವದೊಂ | 
ದೆಡೆಯಂ ಭಾವಕನಾಗಿ ಸೋಲೆ ಬರೆಯಲ್ಯಾ ನಿಶ್ವಕರ್ಮಂ ದಲಾ || 

ಪೊಡೆ ನಾಮಾರ್ಸೆಮೆ[ಮೆಂತು]ಮೆಂದು ನಿಬುಧರ್‌ ಮೌನವ್ರತಂಗೊಂಡರೆಂ | 
ದೊಡೆ ಸೇರ ಮಾನಿಸರಣ್ಣ ಬಣ್ಣಿಸುವರಾರೈರಾಮಹಾದೇನಿಯಂ | ೧೫೭ || 
ಚಂ) ಸುರಪತಿ ಸೂತ್ರಧಾರನಮರಾವಳ ಶಿಲ್ಪಿಗಣಂ ಧನೇಶ್ವರಂ | 

ಬರೆದು ಪವಣ್ಣೆ ಜಾಣ್ಗವರೆ ನಿರ್ಮಿಸಿದಂ ಪುರಮಂ ನೃಪಂ ಜಗ | 
ದ್ಲುರುಜನಕಂ ನೃಪಾಂಗನೆ ಜನಾಂಬಿಕೆ ಬಣ್ಣಿ ಸಲಾರ್ಪೊನಾವೊನಾ | 
ಪುರಮುಮ ನಾನ್ಯಪೇಂದ್ರ ನುಮನಾ ನೃಪಕನತೆಯುಮಂ ಕವೀಶ್ವರಂ | ೧೫೮ | 


ವ ಅಂತು ನಿಶ್ವಸೇನಾವನೀನಾಥನುಮೈರಾಮಹಾದೇವಿಯುಂ ಧರ್ಮಾನುರಾಗದೊಳಂ, 
ದಾನವಿನೋದದೊಳಂ, ಪರೋಪಕಾರವ್ಯಸನದೊಳಂ, ಅರಿಸಡ್ವರ್ಗವಿಜಯಜೊಳಂ, ತತ್ವಭಾವನೆ 
ಯೊಳಂ ಕೃತವ್ಯಾಪಾರರುಮುದಿತಾಭ್ಯುವಯಪರಂಪರರುಮಾಗಿ ರಾಜ್ಯಸುಖಮನನುಭವಿಸುತ್ತಿರೆ:- 


ಕಂ] ಆಜನಪದದವರಮರಸ | 
ಮಾಜದ ಕೆಗಟ್ಟು ದನೆ ನೆಗಟತ ಸೆಲನುಂ ದಿವಮುಂ | 
ರಾಜೇಂದ್ರನುಮಿಂದ್ರನುಮಧಿ | 
ರಾಜಾಂಗನೆಯುಂ ಪುಳೋಪುಸುತೆಯಂ ಪೋಲ್ಕುಂ || ೧೫೯ | 
ಅಂತು ಮಹಾದೇನಿಯುವಮಖಿ | 
ಲಾಂತಃಪುರಮುಂ ಕುಳೀನ ರಾಜಕಮುಂ ಸಾ || 
ಮಂತರು ಮಿಂ ಬೆಸಕೆಯ್ಯೆ ಜ | 
ಗಂ ತನ್ನಂ ಫೊಗಲಕಿ ವಿಶ್ವಸೇನನೃಪೇಂದ್ರಂ ॥ ೧೬೦ || 


922 ಶಾಂತಿಪುರಾಜಂ. 
ಸುಖಸಂಕಥಾವಿನೋದದಿ | 
ನಖಂಗಭೂಮಂಡಲೈಕಪತಿ ದಕ್ಷಿಣದೊಳ್‌ || 
ಸುಖಮರಸುಗೆಯ್ಯೆ ಕುರುಕುಲ | 
ಶಿಖಾಮಣಿಪ್ರ ತಿಮನಾಗಿ ನೃಸನಪ್ರತಿಮಂ | ೧೬೧ | 


ವ॥ ಪೂರ್ವೋಕ್ತ ಸರ್ವಾರ್ಥಸಿದ್ಧೀಶ್ವರಂ ಮಹೇಂದ್ರಾಮರಂ ಮೂವತ್ತು ಮೂಜುಸಾಗರೋ 
ಪಮಾಯುಷ್ಯಂಬರಮನನ್ಯಸಾಮಾನ್ಯದಿವ್ಯಸುಖಮನನುಭವಿಸುತ್ತು ಮಿರೆ ಸರಮಾಯುರವಶೇಷಮಲು 
ಡಿಂಗಳುಂಟಿನೆ- - 


ಮ|| ಸ್ರ|| ಸುರವಿಜ್ಞ್ಞಾನೋಸಯೋಗಂ ಸುರಪತಿಗುಪವಿಷ್ಟಾಸನಾಕಂಪದಿಂದಂ | 
ಬರೆ ಕಂಡೈರಾಮಹಾಜೇವಿಯರುದರದೊಳಂಬರ್ಪ ಲೋಕೇಶನಂ ಬೆ || 
ಚ್ಚರಮಾವಿತ್ತೇಶನಂ ಪೇಟ್ವುದು ಮೊಸೆದಜುದಿಂಗಳ್ಳರಂ ಪಂಚರತ್ತೋ | 
ತ್ಯರದಿಂ ಸಾರ್ಧತ್ರಿಕೋಟಪ್ರಮಿತಿಯ ಮಟಕಿಯಂ ಪಣ್ಣಿದಂ ಲೋಕಪಾಳಂ | ೧೬೨ | 


ಕಂ ಆರತ್ನದ ಮಟಕಿ ಪಟ್ಟಣ | 
ಭಾರ ಮಿಡೆನೆ ವಿಶ್ವಸೇ ನನರಮನೆಯೊಳ್‌ ಭೋರ್‌ | 
ಭೋರೆನೆ ಸಂಚಾಶ್ಚರ್ಯ ಸ | 
ಮಾರಂಭಯುತಂ ತಗುಳ್ಳು ಕಜಕಿದುದು ನಭದಿಂ | ೧೬೩ || 


ನ॥ ಮತ್ತಂ ಸೌಧಮೆಗೇಂದ್ರನಖಿಲಜಗದ್ಗು ರುಜನನಿಯಸ್ನೆ 


ನೈ ರಾವತೀಮಹಾದೇನಿಯಂ ಕೆಯ್ದೆ 
ಯ್ಯಲ್‌: 


ಕಂ) ಅತಿಶಯಸದ್ಮಾದಿ ಸರ | 
ಸ್ಕಿ ತಿಯೊಳ್‌ ವಸಯಿಸುವರಂ ವಿನೂತ್ಮೃಶ್ರೀಪ್ರೀ | 
ಧೃತಿ ಕೀರ್ತಿಬುದ್ಧಿ ಲಕ್ಷ್ಮೀ | 
ಪ್ರತಿತರ್‌ ದೇನವಿಯರನಜುವರಂ ಬೆಸವೇಲ್ಲಂ | ೧೬೪ | 


ವ ಮತ್ತಂ ರುಚಕಾಚಳದ ಮೂಣಡದೆಸೆಯೊಳನಿಂದಿತ[ನೆಂಬ]ಸ್ವಸ್ತಿ ಕಮೆಂಬ ಕಾಂಚನಮೆಂಬ 
ವಿಡೂರಮೆಂಬಂಜನಮೆಂಬರಿಷ್ಟಮೆಂಬಂಜನಮೂಲ(ಕ]ಮೆಂಬ ಕನಕಮೆಂಬ ಕೂಟತಳಂಗಳೆಣಳವ 
ನಲಂಕರಿಸಿರ್ಪ ವಿಜಯೆ ವೈಜಯಂತೆ ಜಯಂತೆ ಯಪರಾಜಿತೆ ಯಾನಂಜಿ ನಂದೋತ್ತರೆ ನಂಜಿ 
ನಂದವರ್ಧನೆಯರೆಂಬ ಮಹತ್ತರದಿಕ್ಕು ಮಾರಿಯರೆಣ್ಣ್ಬ ರುಮಂ, ಪ್ರಸವೋತ್ಸವೋತ್ಸವದೊಳ್‌ ತುಂಗ 
ಭೃಂಗಾರುಗಳಂ ಪೊತ್ತು ನಡೆಯಲಿಂದ್ರಂ ಬೆಸಸಿದಂ, ಮತ್ತಾಗಿರಿಯ ತೆಂಕಣ ದರಿಯ-.. 


ಕಂ ರುಚಕಮನೋಘಂ ವಿಮಳಂ | 
ರುಚಕೋತ್ತರಮುಚಿತಸುಪ್ರಬುದ್ಧಂ ಭದ್ರಂ | 
ರು ಚಿವನ್ಮಂದರಮನವರ | 
ಕಚಾರುತರಸು ಪ್ರತಿಷ್ಠ ಮೆಂಬ ನಿತಂಬಂ || ೧೬೫ || 


ನವಮಾಶ್ಚಾಸಂ. 928 


ROSE 


ವ॥ ಆಕೂಟಾಷ್ಟಕದೊಳ್‌:- 
ಕಂ) ಪ್ರತಿದಿವಸಂ ರಮಿಯಿಸ ಡೇ | 
ವತೆಗಳ್‌ ಸುಪ್ರಣಿಧಿ ಸದ್ಯಶೋಧರಿ ಲಕ್ಷ್ಮೀ | 
ಮತಿ ಕೀರ್ತಿಮತಿ ವಸುಂಧರೆ | 
ನುತಸುಸ್ಥಿತೆ ಸುಪ್ರಬುದ್ಧೆ ಚಿತ್ರಿಕೆ ಯೆಂಬಳ್‌ | ೧೬೬ | 


ವ।॥| ಅವರನಮರರಾಜಂ ಸಿರಿಗನ್ನಡಿವಿಡಿಯಲಪ್ಪಯ್ಸಿದಂ, ಮತ್ತಂ ತದದ್ರೀಂದ್ರದ 'ವಾರುಣ 
ದಿಶಾಭಾಗದ ರತ್ನಾರುಣಮಪ್ಪ:-- 
ಕಂ|| ಕುಮುದಂ ನಳನಂ ಪದ್ಮಂ | 
ಕಮಳಂ ಸೌಮನಸಮುಂ ಯಶೋಭದ್ರಕಮು [| 
ತ್ರಮಲೋಹಿತಾಕ್ಷಮುಂ ಕುಸು | 
ಮಮೆಂದು ಪೆಸರ್ವೆಸರೂಳೆಸೆವ ಕೂಟಾಷ್ಟಕದೂಳ" | ೧೬೭ | 
[ಆವೂತ್ತೊಳ್‌] ನಲಸುನಿಳಾ | 
ದೇವಿ ಸುರಾದೇವಿ ಪೃಥ್ವಿ ಪದ್ಮಾವತಿ ಸ 
ದ್ಭಾವದ ಕಾಂಚನ ನವಮಿಕೆ | 
ಲಾವಣ್ಯದ ಸೀತೆ ಭಡ್ರಿ ಯಂಬೆಣ್ಬರುಮಂ | ೧೬೮ | 
ನ। ನಾಕನಾಯಕಂ ತ್ರಿಲೋಕಗುರುಸವಿತ್ರಿಗೆ ಸೀಯನಸ್ತ ಗೇಯದಿಂ ಪೊಬ್ಬುಗಳಿಯಲ್‌ 
ನಿಯಮಿಸಿದಂ. ಮತ್ತಮಾಧರಣೀಧರ ರಾಜಾಧಿರಾಜನಪ್ಪ:- 
ಕಂ॥ ವಿನುತ ರುಚಕಾದ್ರಿಯುತ್ತರ | 
ವನದೊಳ್‌ ಸೊಗಯಿಸುವ ಕುಂಡಳ ಸೃಓಕಾರ್ಕಾಂ || 
ಜನ ಕಾಂಚನ ರುಚಿರ ಸುದ | 
ರ್ಶನ ರಜತಾಂಕಿತ ವಿಚಿತ್ರ ಕೂಟಾವಳಿಯೊಳ್‌ || ೧೬೯ | 
ಒಸೆದಿರ್ಸ ಶ್ರೀಹ್ರೀಧೃತಿ | 
ಲಸದಾಸ್ಯೆ ನಿಬುದ್ಧೆ ಪುಂಡರೀಕಿಣಿ ಭಾವ | 
ಪ್ರಸರದೆ ಕಡುಗಾಡಿಯೊಳುಂ | 
ಬೆಸೆವಾರುಣಿ ಮಿಶ್ರಕೇತಿ ಯೆಂಬೆಣ್ಬ ರುಮಂ | ೧೭೦ ॥ 
ವ।॥ ಕುಳಿಶಾಯುಧನರ್ಹನ್ಮಾತೆಗೆ ಧವಳಚಮರರುಹಂಗಳನಿಕ್ಕಲ್‌ ನಿಯೋಜಸಿದಂ ಮತ್ತ 
ಮಾಪರ್ವತದ ಪೂರ್ವದಿಗ್ಭಾ ಗದ ನಾಲ್ಕು ಕೂಟಂಗಳಪ್ಪ:-. 
ಕಂ ನಿತ್ಯಾವಲೋಕ ವಿಮಳಂ | 
ನಿತ್ಯೋದ್ಯೋತಸ್ವಯಂಪ್ರಭಂಗಳೊಳಿದಾ” | 
ದಿತ್ಯಕ್ಷಣರು ಚಿತನುರುಚಿ | 
ಮತ್ಯಬಲೆಯರಂ ಪ್ರದೀಪತತಿಯಂ ಬೆಳಗಲ್‌ | ೧೭೧ | 


224 ಶಾಲತಿಪುರಾಣಂ. 








ತ್ರಿಶಿರಿಯುಮಂ ಚಿತ್ರೆಯು [ಮಂ] | 

ನಿಶೇಷದಿಂ ಕನಕಚಿತ್ರೆಯೆಂಬಳುಮನಘಾಂ || 
ಕುಶಮಣಿ ಸೂತ್ರಾಮಣಿಯುಮ | 
ನಶೇಷಜಿನಜನನಿಗಮರರಾಜಂ ಪೇಟ್ಜಂ | ೧೭೨ | 


ವ॥ ಮತ್ತಮಾರುಚಕಾಚಳದ ನಿದಿಗ್ಗಾ, ಗಸ್ಮಿ ತಕೂಟಂಗಳಷ್ಟ:..- 


ಕಂ ರುಚಕಮಣಿಪ್ರಭವೈಡೂ | 

ರ್ಯಚಾರುರುಚಕೋತ್ತರಂಗಳೂ೯್‌ ರಮಯಿಸುವಾ || 

ರುಚಕೆ ರುಚಕಾಸ್ಯೆ ರುಚಕಾಂ | 

ತೆ ಚಟುಲೆ ರುಚಕಪ್ರ ಭಾಖ್ಯೆಯೆಂಬಮರಿಯರಂ] ೧೭೩ || 
ವ।॥ ಮತ್ತಂ ತದದ್ರೀೀಂದ್ರದ:- 

ಕಂ|| ರತ್ನೋಚ್ಛ್ರಯ ರತ್ನಪ್ರಭ | 
ರತ್ನಲಸತ್ಸರ್ವರತ್ನ ಕೂಟಾದಿಗಳೊಳ್‌ | 
~ 
ಯತ್ನದಿನಿರ್ನಮರಸ್ತ್ರಿ | 
ರತ್ನಂಗಳನರ್ಹೆದಂಬಿಕಾಸೇವನೆಯೊಳ್‌ || |೧೬೪ | 


ಅಪರಾಜಿತೆ ನಿಜಯೆ ಜಯಂ | 

ತ್ರೆ ಪೆಸರೊಳಾವೈ ಜಯಂತೆ ಯೆಂಬಿವರಂ ನಾ | 

ಕಪತಿ ನಿಯೋಜಿಸಿದಂ ನಿ | 

ಸ್ಟಸತ್ರಯಾಧೀಶ ಜನನಿಗಿಸುವೆಸಗೆಯ್ಯಲ್‌ || ೧೭೫ | 


ವ॥॥ ಮತ್ತಮನ್ಯಕುಲಶಿಖರಿ ಶೇಖರಂಗಳಪ್ಪ ಕೂಟಂಗಳೊಳಿರ್ಪ:. - 


ಉ|| ಹಾವವಿಲಾಸಭಾವರಸರಂಜಿತೆ ಮಾಳಿನಿ ಪುಷ್ಪಚೂಳೆ ಚೂ | 
ಳಾವತಿ ಚಂಕನತ್ಯನಕಚಿತ್ರಿಕೆ ಮಾಳಿನಿ ಕಾಂತಿಮತ್ಸುರಾ || 
ಡೇವಿ ನಿಳಾಸದಾತ್ರಿಶತೆ ಕಾಂಚನದೇವತೆಯೆಂಬೊರಂ ಜಿನೆೇಂ | 
ದ್ರಾವಸಥ್ಸೈ ಕಗರ್ಭಪರಿಶೋಧನೆಗಟ್ಟ ದನಿಂದ್ರನಟ£ೀಯಿಂ || ೧೭೬ || 
ವ॥ ಅಂತಮರೇಂದ್ರನಿಂದ್ರಾಣಿಯ ದೊರೆಯರಾದೆಲ್ಲರು(ಮಂ)ರಮಣಿಯ ರಹಸ್ಯವ್ಯಾಪಾರಕ್ಕಂ 
ಸರಿಚಾರಿಕಾಕೃ ತಕ್ಕ ಮಟ್ಟು ವುದುಮನಿಬರುಂ ಬಂದು:--- 
ಕಂ|| ಸಂಗತಸುರಸುದತಿಯರ | 
ಷ್ಟಾಂಗಂ ಬೆರಸೆಜಗೆ ಜನನ ಜನನಿಯ ಪದಪೆ || 
ದ್ಮಂಗಳೊಳೊಪ್ಪಿದುವಳಿಕುಳ | 
ಮಂ ಗೆಲ್ಲು ತದೀಯಕುಟಳಚಳದಳಕಂಗಳ್‌ | ೧೭೭ || 
ವ॥ ಅಂತನಿಬರಮರಿಯರಲಸದೈರಾಮಹಾದೇವಿಯನೋಲಗಿಸುತ್ತಿರೆ:... 


99 


ನನಮಾಶ್ವಾಸಂ. 995 





ಕಂ] ಸರಮಜಿನಜನನಿಗೊರ್ವಳ್‌ | 


ಸುರವಧು ಕೊಡೆವಿಡಿದು ನಳಿನಿಯೊಹವೆಳೆದು ರಜಂ | 
ಬೊರಿದು ಕೊಡೆಯೆಲೆಯ ಕೆಳಗಿ | 

ರ್ದ ರಾಜಹಂಸಿಯ ನಿಳಾಸಮಂ ನೆನೆಯಿಸಿದಳ್‌ | ೧೭೮ | 
ತ್ರಿದಶನದೀಸಲಿಲದ ಪೂ | 

ರದಿನಂಗನೆ ನಯದೊಳಭಿಷವೋತ್ಸವಮನೊಡ | 
ರ್ಚಿದಳೆಕೆ ಜಿನಜನನಿಗೆ ರಾ 

ಗದಿಫಿಕ್ಕಿದಳೊರ್ವಳಮರಿ ಚಮರೀರುಹಮಂ || ೧೭೯ | 
ಕವಿತೆಗೆ ವಾಗ್ಗೇವತೆ ಕೆ| 

ಟ್ಯವಳಿಗೆವಿಡುವಂತೆ ತಂಬುಲಂದೀವಿದ ಪೊಂ || 
ಗವಳಿಗೆಯಂ ಹಿಡಿದಂಬಿಕೆ | 
ಗವಟಯ್ಸಿದಳೊರ್ವಳಿಂದ್ರವಧು ತಂಬುಲಮಂ | ೧೮೦ || 


ಅನುದಿನಮೊರ್ವಳ್‌ ಗೀರ್ವಾ | 

ಣನಾಥವಧು ನಾಕಲೋಕದಿಂ ಬಂದಹೆ | 

ಜ್ವನನಿಗೆ ನಂದನವನಗತ | 

ವನಲತೆವೋಲ್‌ ತಂದು ನೀಡುಗುಂ ಪಣ್ಬಲಮಂ || ೧೮೧ || 
ಸುಕುಮಾರಸುರಭಿಸಂತಾ | 

ನಕಕುಸುಮದ ಬಣ್ಣವಾಸಿಗಂಗಳನೆತ್ತು || 
ತ್ತಕಳಂಕಮೂರ್ತಿಗಾಗಾ | 

ಡಿಕಾರ್ತಿಗಮರಿಯರೆ ಮಾಲೆಗಾರ್ತಿಯರಾದರ್‌ | ೧೮೨ | 
ಮಂಡಲದ ತುಡುಗೆಯಂ ಕೆ | 

ಯ್ಯೊಂಡುಂ ಬಗೆಯಟಾದು ತುಡಿಸಿಯುಂ ಮದವದ್ವೇ | 
ತಂಡಮೃದುಗತಿಗೆ ಮಾಣಿಕ | 

ಭಂಡಾರದ ಜೆಸನನಮರಿಯರ್‌ ನಡೆಯಿಸುವರ್‌ || ೧೮೩ | 
ಅತಿಶಯಮೆಸದಿರೆ ಮೃದುಪಾ | 

ದತಳಂಗಳನೂಡಿ ಯಾವಕದ್ರವದಿಂದಂ || 

ಪ್ರತಿದಿನ ಮಾದೇವಿವಿಳೇ | 
ಹಿತಕರ್ಮಮನೊರ್ವಳಮರವಧು ಕೆಯ್ಕೊಂಡಳ್‌ ॥ ೧೮೪ || 
ತ್ರಿದಶಾಂಗನೆಯರ್‌ ತ್ರಿಸ್ಸಾ | 

ನಡೊಳ್‌ ಪ್ರಸನ್ನಾಧಿಯಪ್ಪಲಂಕಾರಂಗಳ್‌ || 
ಪದಿಮೂಜುಮೆಸೆಯೆ ಕೊಳೆ ಸಾ | 
ಡಿದರೋಲಗಸಾಲೆಯೊಳ್‌ ಜಿನೇಂದ್ರಾಂಬಿಕೆಯಾ || ೧೮೫ | 


926 ಳಾಂತಿಪುರಾಣಲ. 


ಕಂ|| ರಂಗಜೊಳೆಮರಾಂಗನೆ ಗ | 
ತ್ಯಂಗಂ ನೃತ್ಯಾಂಗಮಂಗಹಾರಂ ಸವ | 
ದ್ವಂಗಿಯೆಫಿತನಿತುಮಂ ಲಲಿ | 
ತಾಂಗಿಗೆ ತೋಜಾದಳಸಪೂರ್ವಸಂಗೀತಕಡೊಳ್‌ | ೧೮೬ || 
ವ! ಮತ್ತಮೊರ್ವಳ್‌: 
ಚೆಂ ನಯಮಳವಟ್ಟ ಜೀನೆಯಳವಟ್ಟಿ ಧರೋತ್ತರತಂತ್ರಮಪ್ಪ ತಂ 

ತ್ರಿಯೊಳನುವಾದಿಯಾಗೆ ಪೊಸಮೂರ್ಛನೆ ರಂಜಿಸೆ ಮಂದ್ರತಾರಗೀ || 

ತಿಯ ಪವಣೊಪ್ಪೆ ರಾಜಮಹಿಸೀಸಭೆಯೊ 4 ಕಡುಜಾಣೆಯುಂ ಪ್ರವೀ | 

ಣೆಯುಮೆನೆ ನೀಣೆಯಂ ಮಿಡಿದಳಳ್ಳರ್ದೆಯಂ ಮಿಡಿದಳ್‌ ಪ್ರಗೀತರಾ || ೧೮೭ || 

ಕಂ|| ಅಮರ್ಡೆಸೆವ ಪುರ್ವಮಂ ನೊಸ | 

ಲುಮನೊರ್ವಳ್‌ ಸಮಜುವಮರಿ ಹೇಮಾಂಬುಜದೊಳ್‌ || 
ಸಮನಿಸಿದ ಶೈವಲಪ್ರಸ | 
ರಮನೋಸರಿಸುವ ಚಳೋರ್ಮಿಯಂ ಸೋಲ್ತಿರ್ದಳ್‌ || ೧೮೮ || 
ಆರೋಗ್ಯಂ ಮಾಟ್ಬಿಮೃತಾ | 
ಹಾರಮನಂಬಿಕೆಗೆ ಬೋನಮೆತ್ತುವ ದಿವಿಜ | 
ಸ್ತ್ರೀ ರುಚಿರಭೋಜನಾಂಗಲ | 
ತಾರಮಣೀಯತೆಯನೇಂ ಪುದುಂಗೋಸಿದೋ | ೧೮೯ | 
ಸ್ಮರಹರನ ತಾಯ್ಗೆ ಸುರವಧು | 
ಸಿರಿಗನ್ನಡಿವಿಡಿವತೆಅನದಂತೆನೆ ತತ್ಸುಂ | 
ದರಿಯ ಮೊಗಕ್ಕಾಬಿಂಬನೆ | 
ಜೊರೆ ಪೆಅತಿಲ್ಲಂಬ ಬಗೆಯೆ ಪೆಅತೆನಲಖಯೆಂ | ೧೯೦1 
ಆಪೂತಚರಿತ್ರೆಗೆ ಮೆ | 
ಯ್ಗಾ ಪಾಗಿ ಕೃಪಾಣಪಾಣಿಸಲ್ಲನೆಯರ್‌ ದೆೌ | 
ವಾಸಗೆಯ ಕೆಲದ ಖಡ್ಗಿಕ | 
ಭಾಪಮ ನನುಕರಿಸಿದರ್‌ ಸುರೇಂದ್ರಾಂಗನೆಯರ್‌ || ೧೯೧ || 
ನಿಜಾಸಿದ ವಿಚಿತ್ರನೇತ್ರದ | 
ತುಜುಗಲ್‌ ಪೊಲಸತೆಯ ಬೀಟಲಂ ಪೋಲ್ತಿರ ಕಂ | 
ಣಟಾದು ಮಹಾದೇವಿಗೆ ಸಡಿ | 
ಯಜವೆಸನಂ ಕೆಲಬರಮರಿಯರ್‌ 


ತ್ರ 
ಫೆ 


ಕೃಕೂಂಡರ್‌ | ೧೯೨ | 

ವ॥ ಮತ್ತಮಾಹಾರೋತ್ತರಾನೃವಾಸಕಾಧಿಷ್ಕಿ ತಮನಃಪ್ರಸಾದಪ್ರದವಿನೋದರ್‌ ದರ್ಶನಪ್ರಸ್ತಾವ 
ಘಟನಾವಸರಪ್ಪಾಪ್ರವೈದಗ್ಗ ಜನಸಂಭಾಷಣಗೊ:ನ್ಠಿ 'ನಿದ್ಧ್ನೋನ೦ಶಚತುರವಚನೋಪಪನ್ನಗರ್ಭಾಧ್ಮಾತ 
ಪರಿಚ್ಞಾ ನೋದ್ರೇ ಕಮಮರೀಸ್ಪ ಲಕರತಂತನ್ಯಮಾನ ಸಂತಾಂತರಪ್ರಹೇಳಿಕಾಸಮಸ್ಯಾಸಮಾಸೋದಿತ 
ಕಾಲದೊಳ್‌ ದೇವಿಗೊರ್ವಳ್‌ ಸುರವಾಮನೇತ್ರ:... 


ನವಮಾಶ್ವಾಸಂ. 227 
ಕಂ ಅಡರಿ ತೊಡರ್ನಿನೊಳರ್ಸಂ | 
ತಡರ್ವಹಿತರನಿಾದು ಪಗೆಯ ಕಾಲಂ ವಿಡಿವಂ || 
ಕುಡು ಬೆಸನಮನೆಮ್ಮಂದಿಗೆ | 


ವ॥ ಮತ್ತಂ: 
ಕಂ|| ಚಾಂಡಾಲಸತಿಯ ಮನನೆದೆ | 
ಗೊಂಡು ಮನಃಸದ್ಮಮುಕುಳಮಂ ಸನಿವಳಿಯಂ | 
ಕಂಡೊಡೆ ಮುಠಿವಾ ನರರುಂ | 
ಸೆಂಡಿರುದಾರತೆಗದೇಕೆ ಮುನಿವರೊ ದೇವೀ || ೧೯೪ | 
ವ|| ಮತ್ತಂ: 
ಕೆಂ| ಲವಲೀ ಲವಂಗ ಸಲ್ಲವ | 
ಸವಿಸಭವಮುನವಯವಜೆ ದುಃಖದಮದಜಾಂ | 
ಲವಲೀ ಲವಂಗ ಪಲ್ಲವ | 
ಇಟ ಮೆರಡೆ ನಿಜಯಶಃಸುಕುಮಾರಂ | ೧೯೫ 1 
ತಾಳದೊಳೆಸೆವಳೆಯಂ ಹಿಂ | 
ಶಾಳದೊಳೆಸೆವಳಿಯಮರದೊಳೆಸೆವಳಿಯಂ ತಾಂ | 
ಮೇಳಿಸುತಮಿರ್ಪುದುಂ ಚದು | 
ಶೇಳಿಗೆ ತಾನಿರಯಲಾಗ ತಿಳೆವವನೆಗ್ಗ 0 | ೧೯೬ | 
ಇಂತಿರಿ ದಿನಿಜೇಂದ್ರನ ಬಹಿ | 
ರಂತಃ ಪುರವಧುವಿರಾವಪೊಟ್ಟುಂ ಪದದೊಲ್‌ || 
ತಂತಮ್ಮ ನಿಯೋಗದೊ೯ರೆ | 
ಸಂತತ ಮಜುದಿಂಗಳೊಂದುದಿವಸದ ತೆಇದಿಂ | ೧೯೭ | 
ಚಂ|| ಅನುದಿನಮಾಲುದಿಂಗಳಮರಾಂಗನೆಯರ್‌ ದಿನಿಜೇಂದ್ರಲೋಕಸಂ | 
ಜನಿತ ಮಹೌಷಧಿಸ್ರಕರದಿಂ ಜನಮಾತೆಗೆ ಮಾಡೆ ಗರ್ಭಶೋ | 
ಧನೆಯನಜೇನಮಾನುಷಮೆನಲ್ಹೊರೆಯಾಗೆ ಶೀರಮಬ್ಬಜ | 
ನ್ಮನೆ ಸಮೆದಿಂದುಕಾಂತವನಕಾಂತೆವೊಲೇಂ ತೆನತೆಳ್ಬುವೆತ್ತುದೋ ; ೧೯೮ | 
ವ॥॥| ಮತ್ತಮಮರಮಹತ್ತರಿಕಾಥಿನಹಂ ಪ್ರತ್ಯೇಕನಾಮಗ)ಹಣದಿಂ ನಿಪುಣಿಕೆ ಚಂದ್ರಿಕೆ 
ಯಮೃತಮತಿ ಲವಲಿಕೆ ಪದ್ಮಿನಿ ಮನೋಶ`ರಿ ಮಾಳತಿಕೆ ಉತ್ತ: ಕೆ ಮಂದಾರಿಕೆ ಯವನಿಕೆ ಪ್ರಭಾವತಿ 
ಚಿತ್ರರೇಖೆ ಮಯೂರಿಕೆ ಚೂತಲತಿಕೆ ಮೃಣಾಳಕೆ ಯೆಂಬವರ್ಗೆ ತಕ್ಕ ಪೆಜನ್ರನೊಳಗಣಬೆಸಂಗಳಂ 
ನಿಯೋಜಿಸುವುದುಂ: 
ಮ॥ ಅವರೊಂದೊರ್ವರೊಳೆಕ್ಕೆಯಿಂ ಸೆಣಸಿ ಕೊಳ್‌ ಕೊಳ್ಳೆಂದು ಕೆಯ್ದೆ ಯ್ಯೊಳೊ | 
ಪ್ಪುವ ಹಾರಂ ಮೊಲೆಯೊಳ್‌ ತೊಡಂಕೆ ವಳಯಂ ಕರ್ಣಾಂತಮಂ ತಾಳ್ವೆ ಸಾ|| 
ರ್ದವತಂಸಂ ಕದಪಂ ಸಳಂಚೆ ಬೆಸೆದೊಳ್‌ ಶಳ್ಳೊಯ್ದರಾ ದೇವಿಯು | 


ದೃವಮುಂ ವಿಭ್ರಮಲಿೀಲೆಯೆಂ ನಗುವಿನಂ ಸ್ತ್ರಿರಾಜ್ಯಸಾಮ್ರಾ ಜ್ಯಮಂ il ೧೯೯ || 


228 ಶಾಂತಿಪುರಾಣಂ. 





ವ।। ಅಂತೊಂದು ಪುಣ್ಯದಿನದೊಳ್‌:.- 
ಚಂ|| ಅವಿರಳಪಾಣಿಪಲ್ಲವೆ ಕುಹೋನ್ನತಮಂಜರಿ ಬಾಹುಶಾಖೆ ಸು | 
ಚ್ಛವಿದಶನಾವಳೀಮುಕುಳೆ ಸಟ್ಟದಕುಂತಳೆ ಪತ್ರಭಂಗಪ | 
ಲ್ಲವಿತಕಪೋಲಪತ್ರೆ ತನುಮಧ್ಯೆ ವಚ8ಪರಪುಷ್ಟನಾದೆ ಪು | 
ಣ್ಯವತಿ ನೃಪೇಂದ್ರಕಾಂತೆ ನವಕಲ್ಪಲತಾಕೃತಿಯಿಂದಮೊಪ್ಪಿದಳ್‌ || ೨೦೦ | 
ವ।। ಅಂತಳವಲ್ಲದೊಪ್ಪಿ ತಲೆನೀರ್ನಿಂದು ರಜನೀಸೆಮಯದೊಳ್‌ ಪವಡಿಸಿ ಮನೋಹರ 
ಮುಹೂರ್ತದೊಳ್‌:-- 
ಕಂ|| ಐರಾವತಕರಿಯಂ ಮದ | 
ಮೈರೇಯಕಭಾರಚಂಚರೀಕಮ ನಿಂದು | 
ಕ್ಷೀರರುಚಿಯಂ ವೃಸೇಂದ್ರನ | 
ನಾರಮಣೀರತ್ನಮಿರುಳ ಕಡೆಯೊಳ್‌ ಕಂಡಳ್‌ | ೨೦೧ | 


ಅಗರಾಜಸಾನುಗತನಂ | 

ಮೃಗರಾಜನ ನಿಭಯುಗಾಭಿಸೇಕಜಲೌಫ || 

ಸ್ಮಗಿತೆಯ ನಬ್ಬಾಸನೆಯಂ | 

ಮೃಗಾಕ್ಷಿ ಬೆಳಗಪ್ಪ ಜಾವದಾಗಳ್‌ ಕಂಡಳ್‌ || ೨೦೨ || 
ಲೋಳದಳಿಕೀಲಕುವಳಯ | 

ಮಾಳೆಗಳೆರಡಂ ತದೀಯಮೈತ್ರೀರಸಸಂ || 

ಪಾಳಸಮಸ್ವಿ ತಹಿಮರುಚಿ | 

ಮಾಳೆಯನಂಬಿಕೆ ನಿಶಾಂತದೊಳ್‌ ವೀಕ್ಷಿಸಿದಳ್‌ | ೨೦೩ || 


ಪೊಸತಲರ್ದಂಭೋರುಹೆದೆಸೆ | 

ವೆಸಳಂತಳವಡಿಸಿ ಕಿರಣಮೊಗೆದರುಣನನಾ || 
ಗಸಗಂಗೆಯ ಮಡುನಿನೊಳೊಡ | 

ನೆಸೆವೆಳವಾಳಿಗಳ ನೆರಡನಂಬಿಕೆ ಕಂಡಳ್‌ || ೨೦೪ | 
ತಳೆದಳಿಸುವ ಕೆಂಬೊನ್ನಮ | 

ಳೆ ಳಸಮನಮೃ ತೋದಭಾನುಚುಂಬಿತಗಗನ || 
ಸ್ಥಳಮಂ ಸೊಗಯಿಪ ತಾಮರೆ | 

ಗೊಳನಂ ಪ್ರತ್ಯೂಷದೊಳ್‌ ಜಿನಾಂಬಿಕೆ ಕಂಡಳ್‌ || ೨೦೫ || 
ಧೃತವಿದ್ರುಮಕಂಬುಲತಾ | 
ಪ್ರತಾನನೀಳೋರ್ಮಿಮಾಳೆಯಂ ಜಳನಿಧಿಯಂ || 
ನುತಹರಿಸೀಠಮನಂಬಿಕೆ | 

ಫಿತಂಬಭರಚಲಿತಚಲನೆ ಕನಸಂ ಕಂಡಳ | ೨೦೬ | 


ನವಮಾಶ್ಚಾಸಂ. 229 


ಸ್ರಚುರನವನೈ'ಜಯಂತೀ | 
ನಿಚಿತ್ರಮಂ ಸುರವಿಮಾನಮಂ ನಾನಾರ | 
ತ್ನ[ಚಯ]ಮನಹಿಗೃಹಮಂ ಘನ | 

ಕುಚೆ ರಜನೀಚರಮುಡದೊಳ್‌ ಜಿನಾಂಬಿಕೆ ಕಂಡಳ್‌ | ೨೦೭ || 





ಸಸರಿಸಿದ ಸಂಚರತ್ನದ | 

ಪಸರದ ಪೃಥುರಾಶಿ ಗಗನಮಂ ತಾಗೆ ಪೊದ | 

ಚಕ್ಕಿ ಸೆದಿರೆ ಕೃಶಾನುಶಿಖೆ ದೆಸೆ | 

ದೆಸೆಯೊಳ್‌ ಜನಪತಿಯ ಜನನಿ ಸರಿವೀಕ್ಷಿಸಿದಳ್‌ || ೨೦೮ || 


ವ॥ ತದನಂತರಮಭ್ಯ್ಯದಯಥಿಶ್ರೇಯಸಸುಖನಿಮಿತ್ತಂಗಳುಮುದಿತೋದಿತನುಂ, ಶಲಾಕಾ , 
ಪುರುಷನು ಚಕ್ರವರ್ತಿಯುಂ, ಮನ್ಮಥನುಂ, ತೀರ್ಥಕರಪರಮದೇವನುಮಪ್ಪ ಸುಪುತ್ರೋತ್ಪತ್ತಿ 
ಹೇತುಭೂತಂಗಳುಮಪ್ಪ:-- 


ಉ|| ಈಸದಿನಾಜುಮೊಳ್ಗ ನಸನಂಬಿಕೆ ಕಂಡು ನಿಶಾಂತದೊಳ್‌ ಪಯೋ | 
ಜೋ ಸಮವಕ್ತೆ ತಳ್ಳ ತಳದಿಂದೊಸೆದೆಟ್ಟು ದಿನಾದಿಸತ್ಕ್ರಿ ಯಾ || 
ನ್ಯಾಸೃತಿಯೆಲ್ಲಮಂ ನೆಜಕಿಯನುಷ್ಮಿಸಿ ಪೋಗಿ ನೃಪಂಗೆ ಸೇಟಿ ಕೇ | 
ಳ್ಲಾ ಪುರುಸೋತ್ತಮಂ ತಿಳಿಸಿದಂ ಕನಸಂ ನೆನಸಾಗೆ ರಾಗದಿಂ | ೨೦೯ | 


ಮ|| ಸ್ರ|| ಗಜದಿಂ ಗಂಭೀರಭಾವಂ ವೃಷಭದಿನಭನಂ ಸಿಂಹದಿಂ ಬಂಹಿಮಸ್ಯಾ | 
ದ್ರಿಜನಬ್ಹಾನಾಸೆಯಿಂ ಶ್ರೀಗಧಿಸನಮಳದಾಮಂಗಳಿಂ ಭೋಗಿ ನೀಲಾಂ | 
ಬುಜಲೀಲಾಕಾರದಿಂ ಕಾಂತಿಯುತನಿನನಿನತ್ಯೂರ್ಜಿತಂ ಬಾಳೆಯಿಂದಂ | 
ಗಜಜೈತ್ರಂ ಕುಂಭದಿಂದುತ್ತಮನಮಲಸಯಸ್ಸದ್ಮದಿಂ ಶುದ್ಧವೃತ್ತಂ ॥ ೨೧೦ || 
ಕಂ ವಾರಿಧಿಯಿಂ ಸುಖನಿಧಿ ಕಂ | 
ಠೀರವನಿಷ್ಟರದಿನಧಿಕನಮರಾಲಯದಿಂ || 
ಧೀರಂ ಫಣಿಗೃಹದಿಂದಂ | 
ನೀರಂ ಮಣಿಗಣದಿನಜರನನಲನಿನನಘಂ | ೨೧೧ | 
ಕನಸು ಪದಿನಾಜುಮಂ ಕಂ | 
ಡನಂತರಂ ವದನವನಜಮಂ ಪುಗುವ ಮೃಗೇಂ | 
ದ್ರನುಮಂ ಕಂಡುದಟೀಂ[ದಂ] | 
ನಿನ್ನಗುದಯಿ]ಸನಘವಿಘಾತಿ ಘಾತಿ ಜಿನೇಂದ್ರಂ | ೨೧೨ | 
ವ ಎಂದರಸಿಗನೋಫಘಂಗಳಪ್ಪ ಕನಸಿನ ಫಲಂಗಳುಮಂ ಥಿವೇದಿಸುವುದುಂ, ಪಗಲ ಪದ್ಮ 
ಸರಸಿಯಂತರಸಿ ವಿಕಸಿತಮುಖಾರವಿಂದೆಯಾಗಿ ನಿವಾಸಕ್ಕೆ ಪೋಗಿ ಸಂತಸದಿನಿರ್ಪುದುಂ ಸರ್ವಾರ್ಥ 
ಸಿದ್ಧಿಯಿಂದಂ ಮಹೇಂದ್ರಾಮರಂ ಜಿನಚಂದ್ರಂ ಫಾಲ್ಗು ನಶುದ್ಧ ಪಂಚಮಿಯುಂ ಭರಣಿನಕ್ಷತ್ರಮುಂ 
ಧೊರಕೊಳೆ ತ್ರಿಲೋಕಾಂಬಿಕೆಯ ಗರ್ಭಕ್ಕವತರಿಸಿ ಪ್ರವರ್ಧಮಾನದಶಾಧೀಶಥಿರೆ;- 


230 ಶಾಂತಿಪುರಾಣಂ 








ಅಕ್ಕರಂ|| ಬಸಿಅ ತೆಳ್ಬುಮಂ ತ್ರಿವಳಿಗಳೊಳ್ಳುವುಂ ಕುಚಚೂಚಕಂಗಳ ಬಣ್ಣ ಮುಮ | 
ನಸಿಯ ಬಾಸೆಯ ಮುನ್ನಿನ ರುಚಿಯುಮಂ ಮುಖಪೂರ್ವಚ್ಛವಿಯುಮಂ ಕಿಡಲೀಯದೇ || 
ನೆಸೆದು ಸೊಗಯಿಸಿ ತೋಜಾತೋ ಜಗದೀಶನಿರೆ ಗರ್ಭಂ ಬಳಿದು ಶಾರದ ಸೀರದ | 
ಪ್ರಸರಜೊಳಗಣ ಚಂದ್ರಬಿಂಬದ ವೋಲ್‌ ಚೆಲ್ವುವೆತ್ತುವೈರಾಮಹಾಜೀನಿಯಾ | ೨೧೩ | 
ಕಂ] ಅತಿದೀಪ್ಷಿಬೋಧಮಯಸಾ | 
ಗಿ ತಣ್ಣಿದೊಂ ಜನನಿಯುದರದೊಳ್‌ ರತ್ನಸ್ರ್ವೀ | 
ಪ್ರತಿಕೃತಿಯೊಳರ್ಕಬಿಂಬ | 
ಪ್ರತಿಬಿಂಬಂ ನೆಲಸಿ ಪೀಡೆಯಂ ಮಾಡುಗುಮೇ || ೨೧೪ | 
ವ|| ಮತ್ತಂ ರತ್ನಪ್ರತಿಬಿಂಬಬಿಂಬಿತಮಣಿದೀಸಸ್ರ ತಿಬಿಂಬದಂತಾನುಮಾಕಾಶಸ್ಸ ಟಕಾಂತರಿತ 
ದಹಕಾರ್ಟಿಯಂತಾನುಮಚ್ಛಸಲಿಲವ್ಯವಹಿತಸದ್ಧರಾಗಮಣಿಯಂತಾನುಂ ತನ್ನ ಬೆಳಗೆ ಬೆಳಗಾಗೆ 
ಶುದ್ಧ ಗರ್ಭಾವಾಸದೊಳ್‌ ಜಿನಾರ್ಭಕಂ ಬಳೆಯೆ ನಿಶ್ವಸೇನಮಹೀಪಾಲಂ ಪ್ರಜಾಪಾಲನಪಾರಾಯಣ 
ನಾಗಿ ಯುಗ್ರಮನಪ್ರೇ ಕ್ಷಿ ತಮಗ್ರಾ ಮ್ಯಧರ್ಮ(ರ)ತನಾಗಿ ಮಹಾದೇವಿಯ ಸಮಿಾಪದೊಳ್‌ ತದಾನ 
ನಾವಲೋಕನಮಾತ್ರ ಸರಿಪೂರ್ಣಾನಂಗವ್ಯಾಪಾರಸ್ರವಿ”ಚಾರನಾಗಿ ಮತ್ತಮಾಮಹಾ ದೇನಿಯುಂ 
ತಾನುಂ: 
ಕಂ|| ಅಂಗವ್ಯವಧಾನದೊಳಮ | 
ಪಾಂಗಸಮಿಾಪತೆಯೊಳಂ ನ್ಹಪೇಂದ್ರಂ ಪೋಲ್ಲಂ | 
ಗಂಗಾಶೀಕರಕಣಗಣ | 
ಸಂಗಸಮಾಸನ್ನಪಾರಿಜಾತದ್ರುಮಮಂ | ೨೧೫ || 
ವ॥ ಅನಂತರಂ ನನಮಾಸಾವಸಾನಜೊಳ್‌ ಕಾರ್ತಿಕಶುದ್ಧ ಚತುರ್ದಶಿಯುಂ ಭರರಣಿನಕ್ಷತ್ರಮು 
ಮಾಗೆ ಬೆಳಗಪ್ಪ ಜಾವದ ಬ್ರಾಹ್ಮಮೆಂಬ ಮುಹೊರ್ತದೊಳ್‌: 
ಮ|| ಸುರವೃಂದಾರಕವೃಂದಮರ್ಶ್ಯಪತಿನಾಗಾಧೀಶಜೇತೋಮುಖಾಂ | 
ಬುರುಹಂಗಳ್‌ ಮುದಿತಂಗಳಾಗೆ ಕುಮುದಧ್ವಾಂತೈಕನಿರ್ಜೇದನ | 
ಸ್ಪಿರವಿಜ್ಞಾನಮರೀಚಿ ಸಂದ ಜಿನಚಂದ್ರಾರ್ಕೋದಯಂ ಲೋಕದೊಳ್‌ | 
ಕರಮೊಪ್ಪಿರ್ದುದುದಾತ್ತಜ್ಛೆನಸಮಯೋತ್ತುಂಗೋದಯಾದ್ರೀಂದ್ರಜೊಳ್‌ | ೨೧೬ | 
ಗದ್ಯ 
ಇದು 
ಜಿನೇಂದ್ರ ಚರಣ ಸರಸೀರುಹೆ ಶಿಲೀಮುಖಾಯಮಾನ 
ೀನುದುಭಯಕನಿ ಚಕ್ರವರ್ತಿ 
ನಿರ್ವರ್ತಿತಮುಂ 
ಅನ್ಮುನಭಕ್ತಾಭಿಧಾನ ನಿದ್ಯಾನಿಧಾನ ಮಲ್ಲಸಾರ್ಯೆ 
ತದನುಜಾತಾಭಿಜಾತ ಸಾರಸ್ವತ 
ಪುನ್ನಮಾರ್ಯ 
ಕಾರಿತಮು ಮಪ್ಪ 


ಪುರಾಣಿಚೂಡಾಮಣಿಯೊಳ್‌ 
ನವಮಾಶ್ಚಾಸಂ. 





| ಈ ॥ 
ಶಾಂತಿಪುರಾಣಂ. 


ಜಮಾಲ್‌ 


ದಶಮಾಶ್ವಾಸಂ. 
ಕಂ|| ಶ್ರೀಮಜ್ಜ ನಚಂದ್ರ ಸುಧಾ | 
ಧಾಮೋದಯ ವಿಭ[ವ]ಮಂ ನಿಅಂ ಬಡೆದನೊಲಂ | 
ದಾಮಹಿಯುತ್ಸವ ಮೆಂಬುದ | 
ಸಾಮಾನ್ಯಮದೃಷ್ಟ ಪೂರ್ವಮಶ್ರು ತಪೂರ್ವಂ || ೧ | 
ನ ಅಂತಾತ್ರಿ ಲೋ ಕಚೂಡಾಮಣಿಯುದಯದೊಳ್‌ ಮಂದಮಂದಾಯಮಾನಪವನವಿಳಸನ' 
ಮುಮಸಪಾಂಸುಲದಿಗ್ವಿ ನಿತಾವದಹೆಲಸ್ತ್ಮಿಯು ಮಭಿನವನಮೇರು ಮಂದಾರ ಪಾರಿಜಾತಕುಸುಮವರ್ಷ 
ಮುಮಿತಸ್ತ ತಸ್ಸಂಚಲದಮರಕರಸರಿತಾಡ್ಯಮಾನಮಹನೀಯದೇವದುಂದು ಭಿನಿಘೋಷ ಲೀಲೆಯುಂ 
ಗಗನದಿಗವನೀ ವಳಯವಿಲಂ ಬಿವ್ಯತಿಕರಮಪ್ಪದುಂ ಭವನನಿಳಯವ್ಯಂತಿರಾವಾಸಜ್ಯೋತಿರಮರ ಕಲ್ಪಾ 
ಲಯಚತುರ್ಭೇದಭಿನ್ನಮಪ್ಪ ಜೇವಲೋಕಜೊಳ್‌ ಶಂಖಸಟಿಟಿ ಕಂಠೀರವ ಘಂಟಾರವಂಗಳೊ 
ರ್ಮೊದಲೆಸೆವುದುಮರ್ಹದ್ವಿ ತೀಯಕಲ್ಯಾಣಮನಅಾದು ಸಮುದ್ರವೇಳಾವಿಳಾಸೋಪಹಾಸಿಯಾಗಿ 
ನಾಲ್ಕುಂ ದೇವಲೋಕ ಕದೊಳ್‌ ಶೋಭಿಸುತ್ತಿರ್ಪನ್ನೆಗಂ: 
ಉ|| ಆಸನಕಂಪದಿಂದಮಿಟದಾಸನದಿಂ ಕರಪದ್ಮಕುಟ್ಕಲೋ | 
ದ್ಭಾಸಿಲಲಾಟಸಟ್ಟ ರತಿಸಂಭ)ಮದಿಂ ಸೂಡೆವಟ್ಟು ನೂಅನೂ | 
ರ್ಭಾಸಿರಮಂ ವಿಗುರ್ನಿಸಿ ವಿಮಾನದ ಯಾನದ ವಾಹನಂಗಳ | 
ಫೀಸರಸದ್ವಿ ಮಾನಮುಮನರ್ಚನೆಯೊಳ್‌ ದೊರೆಕೊಂಡ ಚೆಲ್ವುಮಂ || ೨ | 
ವ॥ ಅವಗಯಿಸಿ:- 
ಕಂ|| ತಳರ್ದಾಗಳ್‌ ಜನಪುಣ್ಯಾ | 
ನಿಳಚಳಿತ ಚತುರ್ನಿಧಾಮರೇ ಂದ್ರಾಂಬುಧಿ ಕ || 
ಣ್ಗೊ ಆಸಿದುದು ದೇವಸಮಿತಿಯ | 
ವಿಳಾಸಮಂ ನಿಜಕಿಯೆ ಪೊಗಟಲಾನೊಂ ನೆಜಕಿನೊಂ || ೩ || 
ವ॥ ಅಂತು ಮೂವತ್ತಿರ್ವರಿಂದ್ರರುಂ ಪರಿವೇಷ್ಟಿಸಿ ಬರೆ ಸೌಧರ್ಮೇಂದ) ನೈರಾವಣಕರೀಂದ್ರ 
ಮನೇಲ ಸಾಮಾನಿಕತ್ರಯಸ್ತ್ರಿಂಶಲ್ಲೋಕಪಾಲಪಾರಿಷದಾತ್ಮರಕ್ಷಕಾಭಿಯೋಗ್ಯಕಿಲ್ಮಿಸಿಕಾದಿ ಪರಿವಾರ 
ಪರೀತರಾಗಿ ಹಸ್ತ ತಿಶ್ರರಥಪದಾತಿವೃಷಭಗಂಧರ್ವನರ್ತಕೀವಾರಸಪ್ತಾನೀಕಂ ಬೆರಸು ಜಿನೇಂದ್ರ 
ದ್ವಿತೀಯಕಲ್ಯಾಣೋತ್ಸುಕರಾಗಿ ಬರೆವರೆ:... 
ಕಂ|| ರಾಗಂ ಮೆಯ್ಯೊ ೪” ಪೂಂಪುಬು | 
ವೋಗೆ ಪೂನಲ್ವರಯೆ ನೃತ್ಯವಾದನ ಗೀತೋ || 
ದ್ಯೋಗದ ಸಂಗೀತಕರಸ | 
ಮಾಗಳ” ಸುರಗಗನಗಮನಮೇನೊಪ್ಪಿದುದೂ || ೪ | 


ಶಾ 


289 ಶಾಂತಿಪುರಾಣ 


ಕಂ|| ಆಗಸಜೊಳಡರ್ದು ಸರೆದಿರ | 
ದೀಗಡೆ ನಿರ್ವಾಣರೀಖೆಗೊಂಡನೊ ಬಿದಿಯೆಂ '' 
ಬೀಗಮನಿಕೆಯಂತಾದೇ | 
ವಾಗಮ[ನ]ದ ಚೆಲ್ವುವಾಗಗೋಚರಮಲ್ತೇ | ೫ || 


ವ|| ಎಂಬಿನಂ ಬಂದು ಹೆಸ್ತಿನಪುರಮನೆಯಿ ವಿಶ್ವ ಸೇ ನಮಹಾರಾಜನ ರಾಜಮಂದಿರಡೊ 
ಳಮರೇಂದ್ರಸಮೇ ತಮಮರನಿಕಾಯಮಿರೆ ಪರಮಪವಿತ್ರೆ ದುಪ ಪರಿನಾರಜೀವೀಸಮನ್ವಿತೆ 
ಪೋಗಿ ಮಹಾದೇವಿಯ ಪ)ಸೂತಿಕಾ ನಿಕಾ 2ಯ್ಯಮಂ ಪೊಕ್ಕು: 


ಕಂ|| ಗಂಗಾಸಿಕತಿಳತಳದು | 
ತೃಂಗದೊಳೆಸೆವೊಂದು ಹೇಮಪದ್ಮಮೆ ಗೆತ್ತಿಂ | 
ದ್ರಾಂಗನೆ ನೋಡಿದಳಂಬಿಕೆ | 
ಯಂಗೋಪಾಂತದ ಜಿನೇಂದ್ರದಾರಕರವಿಯಂ || ೬ 1 


ವ।॥ ಕಂಡು ಮೂಮೆ ಬಲಗೊಂಡೆಜಗಿ ಪೊಡೆವಟ್ಟು ಮಟ್ಕಲಕೊಳ್‌ ನಿಂದು ಭಾವಿಸಿ ನೋಡಿ:- 


ಕಂ|| ತೆಂಬಲರಲೆಸದ ಪೂಲತೆ | 
ಯೆಂಬಿನ ಮಂಕುರಿಸೆ ಪುಳಕಮೊರ್ಮೊದಲೊಳೆ ಬಿ || 
ಲಂ ಬೆಆಿಗುಮಾಗಿ ಸತಿ ಜೋ | 
ದ್ಯಂ ಬಟ್ಟಳಜಾತಪೂರ್ವವಿಸ್ಮಯದಿಂದಂ | ೭ || 
ವ॥ ಅಂತು ಜಿನಾರ್ಭಕನಂ ನೋಡಿ ತದೀಯಾಂಗಸಂಗತಲಕ್ಷಣವ್ಯಂಜನಂಗಳಂ ನೋಡಲ 
ದಿಯಡೆಯುಂ, ಎತ್ತಿ ಕೊಳಲಣ್ಯ ದೆಯುಮಿರ್ದಿಂದ್ರನಾಜ್ಞೆಯಂ ಬಗೆದು ಕಿಅದು ಶಂಕೆನೆರಸು:-- 


ಕಂ|| ಒಳ್ಳಾನೆಗೋಡಲರಿಯದ | 
ಬೆಳ್ಳಾಳವೊಲಗಿದು ಕಂಡು ಲಾವಣ್ಯರಸಂ || 
ತಳ್ಳಂಕುಗುಟ್ಟಿ ಮಿಳ್ಳಿಸಿ ; 
ದಳ್ಳಿಆಿದಾಡುವ ಜಿನೇಂದ್ರಶಿಶುವಂ ತಳದಿಂ | ೮ || 


ಅಕ್ಕರಂ| ನಿಡಿಯ ಬಳ್ಳಿಯ ತುುಗೆನೆಗಣ್ಲಳಂ ಕೆನ್ನೆಯ ನೆಯ್ದಿದ ಪುರ್ವಗಳಂ | 
ಪೊಡವಿ ಷಟ್ಟಂಡಕ್ಕಡಿಯಿಡುವಡಿಗಳಂ ತೊಳಗಿ ಬೆಳಗುವ ಪೆಟಕಿನೊಸಲಂ | 
ಪಡೆದ ಕಾಮದೇವತ್ವಮನವಗಯಿಸುವಂತಿರ್ದ ರೂಪಿನ ಬಾಲಕನಂ | 
ಬಡವಂ ಮಾಣಿಕಂಬೆತ್ತಂತೆ ರಾಗದಿನೆತ್ತಿಕೊಂಡಿಂದ್ರನ ದೇವಿ ಬಂದಳ್‌ | ೯ | 


ವ॥ ಅಂತೈರಾದೇನಿಯ ಮುಂದೆ ಮಾಯಾರ್ಭಕನನಿರಿಸಿ ಜಿನಾರ್ಭಕನನೆತ್ತಿಕೊಂಡು ಬರೆ 
ಸುರಸುಂದರಿಯರ ತಳ್ಳು ನಿಡಿದ ವಜ್ರದ ಕೂಡೆಗಳನೆಳಲ್ಲ ಲೊಳಂ, ಗೊಂದಳದಿನಿಕ್ಕುವ ವ ಚಾಮರಂಗಳ 
ತಣ್ಣಾ ಳಿಯೊಳಂ, ಮಂಗಳಗೀತೆಪೂತೆಯರ ಪಿಡಿದ ಮಂಗಳೋಸಕರಣವಾದ್ಯ ದೊಳಂ ವಿಸ್ಕ್ರಿತನಾಗಿ 
ತ್ರಿಭುವನಮೂಲಸ್ತ ಭಂ ಸಕಳಕಳಾಧರಲೀಲಾವಳಂಬಿತವದನೇಂದುಸಾಂದ್ರಚಂದ್ರಿಕಾ ಮೃ ತಚ್ಛ ಟಾ 
ಸ್ಫೋಟತಸುರಾಧೀಶನೆಟ್ರಂದುದಂ ಕಂಡು:.... 


ದಶಮಾಶ್ಚಾಸಂ. 288 


ಮ|| ಜಯ ಜೀವಾಧಿನ ನಂದ ನಂದ ಸುಚಿರಂ ವರ್ಧಸ್ವ ವರ್ಧಸ್ವಯೆಂ| ಪ. 
ದು ಯಥಾರ್ಥಂ ಸ್ತುತಿಗೆಯ್ದು ರತ್ನಮಕುಟಂ ನಿರ್ಯಾಣಮಂ ತಾಗೆ ದಂ | 


ತಿಯ ಮೇಗಿರ್ದು ವಿನಮ್ರನಾಗೆ ದಿವಿಜೇಂದ್ರಂ ತನ್ಮನೋನೀತಿಭ | 
ಕ್ರಿಯ ಪೆಂಪಂ ಪವಣೆಯ್ದೆ ಸೇಟಲಜಃಯೆಂ ವಾಗ್ಗೋಚರಾತೀತಮಂ || ೧೦॥ 








ಕಂ] ಆಯೆಡೆಯೊಳೆಅಗೆ ದಿವಿಜನಿ | 
ಕಾಯಂ ತನ್ಮಣಿಕಿರೀಟಕುಳಚಳನದೊಳಿಂ | 
ದ್ರಾಯುಧಮಯಮಾದುದು ನಿಖಿ | 
ಳಾಯತನೃ ಪಭವನಭುವನದಿಗವನಿಮಧ್ಯಂ | ೧೧ || 


ಚಂ|| ಅಮರರ ದಂತಿ ನಿರ್ನವಿಸೆಯುಂ ಶಚಿ ನೀಡೆಯುಮಿಂದ್ರನಾಂತು ಸಂ | 
ಭ್ರುಮಮನನಾಗಿ ಬಾಗಿ ಕೊಳೆಯುಂ ಜಿನಬಾಲಕನೇಜಕಿಯುಂ ಸಸಂ | 
ಭ್ರಮ ಸುರವರ್ಧಮಾನಸಟಹಧ್ವನಿ ಪೊಣ್ಮೆಯ. ಮುತ್ಸವಂ ಮನೋ | 
ರಮಹೃದಯಂಗಮಾನುಷಮುಮಾದುದು ಜನ್ಮದೊಳಿಂದ್ರವಂದ್ಯನಾ | ೧೨ | 


ವ| ಅಂತು ಜಿನದಾರಕನಂ ಪಾರಿಜಾತಪಲ್ಲವಾಯಮಾನನಿಜಕರಪಲ್ಲವಂಗಳಿನೆತ್ತಿಕೊಂಡೈ 
ರಾವತಬಂಧುರಸ್ಕಂಧಡೊಳಟ್ಟು ಪರಮೌದಾರಿಕಶರೀರಸ್ಸರ್ಶನಸುಖಾನುಭವಥಿಮಿಾಳಿತರೋಚನಂ 
ಸೌಧರ್ಮೆಂದ್ರ ನಿಂದ್ರಾಣಿಯಂ ಸೆಜಗನೇಟ್‌ಸಿಕೊಂಡುತ್ತರಾಭಿಮುಖನಾದಾಗ*: 


ಕಂ|| ಜಿನನ ತನುಜ್ಯೋತ್ಸೆಯಿನಿಂ | 
ದ್ರನಯನಕುನಲಯವನಂಗಳಲರ್ದುವಿಭಂ ಕಾಂ || 
ಚನಶಿಖರದ ಹಿಮವದ್ದಿರಿ | 
ಯೆ``ಿಸಿದುದಘಹರನ ಕನಕತನುಸುಚ್ಛನಿಯಿಂ | ೧೩ || 


ವ॥ ಆಗಳೀಶಾನೇಂದ್ರಂ ಮುತ್ತಿನ ಮುರಿದ ಲಂಬಣಂಗಳಿಂ ನೇಲ್ವ ಸೌಗಂಧಿಕದ ಸೂಸಕಂ 
ಗಳಿಂ ಪದ್ಮರಾಗ್ಗ(ದ) ಮಣಿಚೂಳಿಕೆಯಿಂದಂ ನಯನಮನೋಹರಮಪ್ಪ ಚಂದ್ರಕಾಂತಧವಳಾ 
ತಪತ್ರಮಂ ಪಿಡಿಯೆಯುಂ; ಸನತ್ಯುಮಾರಮಾಹೇಂದ್ರ ಪತಿಗಳಿಂದ್ರಾಯುಧೋಪಮಾನಪರಾರ್ಧ್ಯ 
ಮಣಿಮಯೂಖಮಾಳಿಕಾದುರಾಲೋಕನನಕ್ಷತ್ರ ಮಾಳಾಕಳಾಪಕಕ್ಷಂಗಳಪ್ಪ  ಸಪಕ್ಷಗಜಂಗಳನೇಟಃ 
ಗಂಗಾತರಂಗಧವಳನಿಲೋಲಚಾಮರಂಗಳನಿಕ್ಕೆಯುಂ; ನಾಕಲೋಕಚಂದನಚರ್ಚಾಚರ್ಚಿತಸುರಭಿ 
ನಮೇರು ಮಂದಾರ ಪಾರಿಜಾತ ಕುಸುಮಾರ್ಚಿತ ದೇವಾಂಗಸಟಿ ಪ್ರಚ್ಛದಾಚ್ಛಾದಿತಸಂಚ ರತ್ನಮಯ 
ವೇದಿಕಾವಿರಾಜಮಾನಸಮುತ್ತುಂಗಮಣಿಸೀಠಪ್ರತಿಮಮಪ್ಪ ಸೌಧರ್ಮೇಂದ್ರನುತ್ಸಂಗಜೊಳ್‌ ತೀರ್ಥ 
ಕರಕುಮಾರಂ ಬರೆ ಚತುರ್ವಿಧಾಮರನಿಕಾಯಂ ನಡೆಗೊಂಡಾಗಳ೯. 


ಕಂ|| ಸುರಕರಿಗೆ ಮೊಗಂ ಮೂವ | 
ತ್ರೆರಡದಜಕೊಂದೊಂದು ಮೊಗಕೆ ಕೋಡೆಂಟಂಬಾ || 
ಗಿರೆ ಕೋಡೊಳೊಂದು ಕೊಳನಾ | 
ಸರಡೊಳ್‌ ನವನಳಿನಲತೆಗಳೋರೊಂದವಅಕೊಳ್‌ || ೧೪ || 
30 


984 


ಶಾಂತಿಪುರಾಣಂ. 


ಸರಸಿರುಹಲತೆಗೆ ಮೂವ | 
ತ್ರೈರಡಂಬುಜಮಂಬುಜಕ್ಕಮೆಸಳ್ಗ೪ ಮೂವ | 
ತ್ರೈರಡವಜ ಮೇಗೆ ಕುಣಿವರ್‌ | 
ಸುರವನಿತೆಯರಿಂದ್ರನಾಜ್ಞೆಯಿಂದೋರೊರ್ವರ್‌ || ೧೫ | 


ಎಸಳ ಮೊನೆ ಕೂರಿತಡಿಗೆಂ | 

ಬ ಸಂಕೆಯಿಂ ಮೆಟ್ಟದಂತೆ ಮುಟ್ಟದೆ ಕುಣಿದಾ | 
ಗಸಮೆಂಬ ರಂಗದೊಳ್‌ ಬ | 

ಣ್ಲಸರಮನಾಡಿದರನೇ ಕರಮರಾಂಗನೆಯರ” | ೧೬॥ 


ಸರಸಿರುಹದ ಮೇಗಾಡುವ | 
ಸುರಸುದತಿಯರಾಟದಂದಮೆಂತೆನೆ ಸಿರಿಯಂ | 
ಪರಿಭವಿಸಿ ತಂದು ಪೊಸಯಿಪ | 
ಸಿರಿವಂತಿಕೆಯಿಂದೆ ಕಾಲೊಳೊಡೆದಪರೆನಿಕುಂ | ೧೭॥ 
ವ| ಅನಿನಿರಿದುಮಹಿಮೆಗೆ ನೋಂತ ತೀರ್ಥಕರಬಾಲಕನಂ ತಮ್ಮನೆ ನೋಡಿಸುವ ಬಗೆಯಿಂ:- 


ಕಂ|| ಬಗೆದಂದಮಪ್ಪ ತನು ಬಗೆ | 
ವುಗೆಯುಂ ಬಗೆದಂದಮಪ್ಪ ಕೆಯ್ತಂ ಚಿತ್ತಂ | 
ಬುಗೆಯುಂ ಪಪ್ಪದ ದೇವರ್‌ | 
ತೆಗೆದರ್‌ ಕಿಅಕಿಅಿದೆ ದುರಿತಹರಣನ ಬಗೆಯಂ | ೧೮ || 
ವ॥ ಮತ್ತಮಾದಿನಿಜವಂದಿಸಂದೋಹೆಂ:- 
ಕಂ|| ಪೊಗಟ್ಟರ್‌ ತಮ್ಮಟಾವನಿತೆ | 
ಪೊಗಟ್ಟುಪಮೆಗಳುಂಬಮಾದ ಜಿನನಂ ಕೆಯ್ದಾ || 
ನಿಗೆ ಬೆಳಗುವನಿತನಲ್ಲದೆ | 
ದಿಗವನಿಗಗನಾಂತರಾಳಮಂ ಬೆಳಗುಗುಮೇ | ೧೯ || 
ವ|| ಅಂತಮರಸಮಿತಿ ಸುರಕರಿಯಂ ಬಳಸಿ ಬರುತ್ತುಂ:--- 


ಪರಿಣೀವೃತ್ತಂ| ಪರಮ ದಯೆಗೆರ್ಯ ನಿನ್ನೊಳ” ತೊಟ್ಟೊಂದು ಭಕ್ತಿಯನಾದರಂ | 


ಬೆರಸು ಪೆಅತೊಂದೇಮುಟ್ಟಾಮೊಲ್ಲೆ ಮಂತದನೆಂಬ ತ 
ತ್ಸುರಸಮುದಯಂ ಚೇತೋವಾಕ್ಕಾಯಶುದ್ಧಿ ಗಳೊಳ್‌ ತಮೋ | 
ಹರನನೆಅಕಿದರ್‌ ದುಷ್ಕರ್ಮಾರಾತಿ ಹೇತಿವಿಭೀತಿಯಿಂ | ೨೦ || 
ಕಂ|| ದುರಿತಾರಿಯನಭವಂ ಗೆ | 

ಲ್ಹಿರೆ ಮೊಟಗುವ ವಿಜಯಪಟಹದಂತೆ ನವಾಂಭೋ | 

ಧರರವದಿ ನೇಟುಕೋಟಯು | 

ಮರೆ ಸುರದುಂದುಭಿಗಳೊಡನೆ ಮೊಲಗಿದುವಾಗಳ್‌ | ೨೧ | 


ದಶಮಾಶ್ಚಾಸಂ. 985 





ವ॥ ಅಂತು ನಭೋಯಾನದಿಂದಮಮರನಾಹಿನಿ ಬರೆ ಪರಿಕಲಿಸಿಯುಂ, ತುಟುಂಬಿಯುಂ, 
ನಿಗುಂಬಿಸಿಯುಂ, ಕೇಳಿಸಿಯುಂ ನಡೆದು ದಿಗಂತಪರ್ಯಂತಮಾನಾಕಲೋಕಮೆಲ್ಲಂ ಕಿಟಕ್ತಿಟ್ಟು 
ಬರೆ ಕವಿದ ಮಣಿಮಕುಟದ ತೊಟ್ಟಾ ಭರಣದುಟ್ಟ ದುಗುಲದ ಕಿಕ್ಕಿ ಅಗಿದ ಧವಳಚ್ಛ ತ್ರಂಗಳೊಳ್‌ 
ತಳ್ಬೊಯ್ಯು ಯಾನವಿಮಾನಂಗಳೊಳ್‌ ಪಾಯಾ ಯ್ತು ತಟ್ಟಾಕ್ಕ್ಯುವ ಧವಳಚಮರರುಹಂಗಳ ಮುಂದಿ 
ಪೊಳೆವ ದುಗ್ಗಾ ಭ್ಲಿ ಫೇ ನಪಿಂಡಪಾಂಡುರಂಗಳಸ್ಟೊ ಜ್ಞ ರಂಗಳೊಳಂ ದಂದಶೂಕಬ್ಭಂದದಂತೆ ವನ 
ಪಾವನದೊಳ್‌ ಮೆಯ್ವಡೆದ ಮತ್ಸ್ಯಮಶರಸಿಂಹವ್ಯಾಘ್ರಾದಿಪತಾಕಾನೀಕದೊಳಂ ಡೆಸೆಗೆ ಬೆಸೆದು 
ಬಿಜ್ರನೆ ಬೀಟುವ ಪೊಸಸಿರಿವಂತನಂತೆ ವಾತಪೂರಣಂಗಳೊಳಂ ಪರಭಾಗಂ ಬಡೆದು: 


ಕಂ|| ಅತಿಶಯಸಂಚರುಚಿ ಪ್ರತಿ | 
ಕೃತಿ ಹರಿತಂ ತಾಮ್ರಕೃಷ್ಣಪೀತಸಿತ ಶ್ರೀ | 
ಧೃತಮಾಗಿ ಸೂಯಿಯಾಣದ | 
ವಿತಾನಮಂ ಸೋಲ್ಲುದಖಿಳಧರಣೀಮಾಗ್ಗಂ || ೨೨ || 


ವ॥ ಮತ್ತಂ: 
ಕೆಂ] ವಸುಧೆಯೊಳೆಸೆದಿರ್ದಭಿವೀ | 
ಶ್ಲಿಸುವ ಜನಕ್ಕೆಯ್ದೆ ಜಿನನ ಜನ್ಮೋತ್ಸವಮಂ || 
ಬೆಸಕೆಯ್ದ ಮಣಿವಿತಾನದೊ | 
ಳಿಸೆದಂತೆಸೆದತ್ತಶೇಷದೇವ ನಿಕಾಯಂ | ೨೩ | 


ವ॥ ಅಂತು ಪಸಿರಿದಪ್ಸುದಲಂದನೇಕಮುಖದೊಳ್‌ ನಡೆವ ಸುರಕೋಟಯಂ ಕಂಡು 
ಸೌಧರ್ಮೇಂದ್ರಂ ಜಿನಾಭಿಸೇಕಕ್ಕೆ ನಿಂದಕೃತ್ರಿ ಮಹೇಮಪಟ್ಟಕಾಕಾರದಿಂ ಸವಿತ್ರಮಾದಮರಗಿರೀಂ 
ದ್ರಕ್ಕೆ ನಡೆಯಿಮೆಂದು ಗಿರಿದುರ್ಗಕ್ಕೆ ಕಯ್ವಾಸುವಂತೆ ಸನ್ನೆಗೆಯ್ದು ಚಾಮರಮಂ ಬೀಸುವುದುಂ: 


ಮ|| ಬಗೆಯಲ್‌ ಬಾರದ ದೇವರಾಜಬಲಮಂ ಭೋರೆಂದು ಪೋಪೋ ಪುಗಲ್‌ | 
[ಪುಗಲಿ] ತ್ತತ್ತ' ದಿವೌಕದಿಂ ಪೊಅಗೆ ನಿಲ್‌ ನಿಲ್‌ ಹಿಂಗು ನೀನೆಂಬ ದಂ | 
ದುಗದಿಂ ಜೀವರ ದಂಡಧಾರರಿರಡುಂ ಪಕ್ಷಂಗಳೊಳ್‌ ಸಾರೆ ನೂ | 
ಲ್ಲೆ ಗೆದಂತಿಂದ್ರಗಿರೀಂದ್ರ ಮೆಯ್ದು ವಿನೆಗಂ ಪೋಯ್ತಾಗಳಿಂದ್ರದ್ವಿ ಪಂ || ೨೪ | 


ವ॥ ಅಂತು ಜ್ಯೋತಿರ್ಲೋಕಂಗಳ ನಿಮಾನಂಗಳ್‌ ತೊಲಗೆಯುಮಿದಿರಾದ ಜಲಧರಪಟಲಂ 
ಗಳರಲೆಯುಂ ದಿವಿ(ಜ)ಕರ್ಮಕರ್ಬಟ್ಟಿಯಂ ಸಮಣ ಬಂದು ಮಂದರಪ್ರಥಮಕಂದರದ ಭದ್ರ 
ಶಾಳನೇದಿಕೋಪಾಂತದೊಳ್‌ ನಿಂದು: 


ಕಂ) ಇದು ಶತಸಹಸ್ರ್ರಯೋಜನ | 
ಮುದಗ್ರಮಿದನಡರ್ವ ತೊಡರ್ವ ಗಸಣಿಯೊಳೇನೆಂ | 
ಬುದನೆಂದು ದಿನಿಜಗಜಮಂ | 
ಬುದಮಾರ್ಗಕ್ಕೊಗೆದುದೊಗೆವ ರಜತಾದ್ರಿಯವೋಲ್‌ || ೨೫ || 


936 ಶಾಂತಿಪುಠಾಣಂ. 





ಆಗಿರಿಯ ದರಿಯ ಕರ್ಪೂ | 
ರಾಗುರುಕುಜತತಿಯ ಮೇಗಣಿಂ ಪೋಗೆ ಮರು || 
ನ್ನಾಗಂ ಬಿಳಿಯ ಮುಗಿಲ್ಲಳ | 
ಮೇಗಂ ನಡೆವಿಂದುಬಿಂಬಮೆನಿಸಿದುದಾಗಳ್‌ || ೨೬ || 
ವ॥ ಅಂತಮರಮಹೀಧರಂಬಿಡಿದು ಮೇಗಣ್ಣೊ ಗೆನಿಂದ್ರಕರೀಂದ್ರದ ಬಟುವಟಿಯನೆ: 
ಕಂ|| ಓರಂತು ಪೋಪ ದಿವಿಜರ | 
ಹಾರಿ ತಟಿಂಬಿಡಿದು ಪೊಕ್ಕು ಪೊಅಮಡುವೊಂದಾ | 
ಕಾರಂ ಗಿರಿರಾಜನ ನವ | 
ಹಾರದ ಲಂಬಣಮನೇನದನುಕರಿಸಿದುದೋ || ೨೭ || 
ನವಕುಸುಮಾವಚಯಕ್ಕಮ | 
ರವನಿತೆಯರ್‌ ತಗುಳೆ ಪಾರಿಜಾತಾವಳಿ ಸೋ || 
ಲ್ರವರ್ಗೆ ಕರಂ ಮಗುಟ್ಟುಂ ಪ | 
ಲ್ಲವಿಸಿದುವೆನಿಸಿದುವು ತಳದ ವೆಳ್ಳುಂ ಕೆಂಪುಂ || ೨೮ || 
ವ॥ ಅಂತು ಪೋಗಿ ಪಾಂಡುಕವನದ ಮೂಡಣದೆಸೆಯೊಳ್‌ ನೂಜುಯೋಜನಮಾಯಾಮ 
ಜೊಳಮಯ್ವತ್ತುಯೋಜನವಿಸ್ತಾರದೊಳಮೆಂಟುಯೋ ಜನಮುತ್ಸೇಧಡೊಳಮಮರ್ದು ಚಂದ್ರಸ್ವ 
ರೂಪದಜೊಳಮೊಪ್ಪಿ:.- 
ಕಂ|| ಕುಳಿಶಾವಳಿಗಳನಮರ್ದಿಂ | 
ತೊಳೆದಡಿಗಲ್ಲಕ್ಕಿ ಬೆಳ್ಳಿಯಿಟ್ಟಿಗೆಯಿಂ ಜೌ || 
ಪಳಿಯಿಕ್ಕಿದಂತೆ ತೊಳ ತೊಳ | 
ತೊಳಗಿ ಬೆಡಂಗಿಡಿದ ಪಾಂಡುಕಾಹ್ವೆಯಶಿಲೆಯೊಳ್‌ || ೨೯ | 
ವ॥ ಪೂರ್ನಾಭಿಮುಖಮಾಗಿ ನಿಂದು ಮೃ್ಯಗೇಂದ್ರಾಸನದೊಳ್‌ ಜಿನೇಂದ್ರ ದಾರಕನಫಿರಿಸೆ 
ಸಿಂಹಾಸನದಿಕ್ಕಲದೊಳಂ ಕಿರ್ಗಿದುವಾಗಿರ್ದ ಮಣಿಮಯಭದ್ರಾಸನದೊಳ್‌ ಸೌಧರ್ಮೇೇ ಶಾನೇಂದ್ರ 
ರಿರ್ದು ವಿರಚಿಸೆ:- 
ಮ|| ನವಮುಕ್ತಾಫಳಮಧ್ಯ ನಿದ್ರುಮಮಣಿಪ್ರಾ ಲಂಬಿ ಲಂಬೂಷನೆ | 
ಯ್ದುವ ರೋಚಿರ್ನಿಚಯೋಜ್ಜ್ಚ್ವಳಂ ಸುರಭಿದಾಮೋಲ್ಲಾ ಸಿ ಮಂದಾರಪ || 
ಲ್ಲವಮುತ್ತೋರಣನಿಂದ್ರ ಲೋಕವಸನಾವಷ್ಯ ಂಭಿತಸ್ತ ೦ಭನಿ | 
ದೃವಿತಾನಂ ಮಣಿಕೇತನಂ ಸಮೆದುದುದ್ಯೋತಾತಪಂ ಮಂಡಪಂ || ೩೦ || 
ವ॥ ಅದಜಕೊಳಗಣ ಮೃಗೇಂದ್ರನಿಷ್ಟರದೊಳ್‌ ಕೂಸಾಗಿಯುಂ ಪ್ರಭಾವಿಶೇಷದಿಂದೆರಡನೆಯ 
ಮಂದರದ ಚೂಳಿಕೆಯಿರ್ಪಂತಿರಿರ್ದ ಚಿನೇಂದ್ರಂಗೆ ಸೌಧರ್ಮೇಂದ್ರಂ ಜನ್ಮಾಭಿಸೇಕೋದ್ಯುಕ್ತ ನಾಗಿ 
ದಕ್ಲಿಣೇಂದ್ರಂಬೆರಸು ನಿಂದಿರ್ದ ಸಾಮಾನಿಕದೇವರಂ ಜಿನರಾಜಂಗೆ ಮೆಯ್ಲಾ ಪಾಗಿರಿಸೆ;... 
ಕಂ|| ಸುರಪತಿ ಶಿಖಿ ದಂಡಧರಂ | 
ನಿರುತಿ ಜಳೇಶಂ ಸಮಾರಣಂ ಧನದನುಮಾ | 
ಶ್ವರನೆಂಬ ಲೋಕಪಾಲರ | 
ನಿರವೇಟ್ಟ ವರವರ ದೆಸೆಯೊಳನುಚರಸಹಿತಂ || ೩೧ | 


ದಶಮಾಶ್ವಾಸಂ. 287 


ಮಹಿಳಾಸಹಿತಂ ವಾಹನ | 
ಸಹಿತಂ ಸಂಗೀ ತಸಹಿತಮತಿಶುದ್ದ ಮನ || 
ಸ್ಪಹಿತಂ ನಿಜನಿವಿಧಾಯುಧ | 
ಸಹಿತಂ ನಿಲವೇಲ್ಪ ನೆಲೆಯೊಳಿರೆ ದಿಗಧೀಶರ್‌ || ೩೨ | 
ವ॥ ಇತ್ತ ಜಿನಬಾಲಕಾಧ್ಯಾಸಿತಪ್ರ ದೇಶದೊಳ್‌: 
ಕಂ॥ ಲಸದಗುರುಸುರಭಿಸಾರ | 
ಪ್ರಸರಂ ನವಧೂಸಧೂಮಮಮರಾದ್ರಿಯನಾ | 
ಗಸಮನಮರೇಂದ್ರರಂ ದಿ | 
ಕ್ಪಸರಮನೇಂ ಪುದಿದು ನಿಲೆ ಪುದುಂಗೊಳಿಸಿದುದೋ || ೩೩ | 
ವ॥ ಅಲ್ಲಿಂ ಬಟಿಯಂ:-- 
ಕಂ|| ಕನಕಾದ್ರಿಶಿಖಾವಳನ | 
ರ್ತನಕ್ಕೆ ಲಯಮೆಳಸೆ ದಿನಿಜದುಂದುಭಿ ಶಂಖ || 
ಸ್ವನದೊಡನೆ ಮೊಲಗಿದುವು ಜಿನ | 
ಜನನಾಭಿಷವಪ್ರಸಂಗಮಂಗಳನಿಧಿಯೊಳ್‌ ||೩೪ || 
ಮ|| ಸಮಶುದ್ಧಸ್ಸುಟಮಪ್ಪು ದೊಂದು ಸುತಿಯಂ ಪ್ರಾರಂಭಿಗಂ ಮಾಡೆ ತಾ | 
೪ [ಮ] ನುದ್ದ ಬಿಡಿದಂಗವರ್ತನೆಯೊಳಾಭೋಗಂ ಪೊದಟಕ್ಟೊಪ್ಪೆ ಬಂ 
ಹಮವನ್ಮಂದರಕಂದರಪ್ರತಿರವಂ ಕೂಟಕ್ಕೆ ಮೆಯ್ಯೂಡ್ಡೆ ಪಂ 
ಚಮಮಾಂಗಲ್ಯದೊಳಿಂದ್ರಗಾಯಕರದೇನಿಂಬಿಂ ನಯಂಬೆತ್ತರೋ || ೩೫ || 
ವ॥ ಮತ್ತಂ ತ್ರಿಭುವನೈಕ (ಸಕಲ) ಚಕ್ರವರ್ತಿಯ ನಾಲ್ಕುಂಜೆಸೆಯೊಳಂ ಸೂಲ್ಸೂ ಬಕೊಳ್‌:- 
ಕಂ|| ಅಮರರ ಗಾಣರ ಮುಖರಿಗ | 
ಳಮರ್ದಂ ಕೆದಅದವೊಲೆಳಸೆ ಗಾಣತಿಗೆಯ್ದು | 
ತ್ತಮಮಧ್ಯಮನೀಚಲಯ | 
ಕ್ರಮತಾಳದಿನೆಸೆಯೆ ನಾಡಿದರ್‌ ಮಂಗಳಮಂ | ೩೬ | 
ವ|| ತದನಂತರಂ ಪ್ರಥಮಲೋಕಾಮರೇಶನುಮಾಶಾನೇಶನುಂ ಚಂಚತ್ಸಂಚರತ್ನಗೋಶೀರ್ಷ 
ಚಂದನ ನಿರ್ನುಲಾಕ್ಷತಾರ್ಫ್ಯಮನೆತ್ತಿದಿಂ ಬಟೀಯಿಂ: 
ಕಂ) ಸುರಪತಿಯುಗಳಂ ಕಳಶೋ | 
ದೃರಣೋದಿತಮಂತ್ರದಿಂದನೋಂಕಾರಪುರ | 
ಸ್ಪರಮಮರದ್ರುಮಸಲ್ಲವ | 
ಪರಿಶೋಭಿತಶಾತಕುಂಭಕುಂಭದ್ವಯಮಂ || ೩೭ | 
ವ॥ ಪದ್ಮಾದಿ ಸರೋವರವಾರಿಪೂರಿತಮನೆತ್ತಿ ಕೊಳ್ಚುದುಮುಲಾದನಿಬರಿಂದ್ರರುಮಭಿಸೇಕಮಂಗಳ 
ದ್ರವ್ಯಂಗಳಂ ಕೂಡಿ ಶಚೀ ಜೀವಿ(ಶಕ್ರ) ಕರತಳಕ್ಕವಂ ನೋಡಿ ನೀಡೆ ಪುರೋಡಾಶಕಷಾಯಸ್ನಾ ನೀಯೋ 
ದ್ವರ್ತನಸಂಚಾವಳಿಸ್ನಾನೋಸಕರಣಂಬೆರಸು ಜಗಜೀಕಬಂಧುವಂ ಮಜ್ಮನಂಬುಗಿಸಿ:- 





238 


ಶಾಂತಿಪುರಾಣಂ. 





ಕಂ|| 


ನೀರೂಳ್‌ ಪಂಚಮಜಲಧಿಯ || 

ನೀರಿ ಪವಿತ್ರಂ ಪವಿತ್ರಮಲ್ಲವು ಸೆಅನೆಂ | 
ದೋರಂತು ತದಂಭೋಧಿಯ | 

ಸೀರಂ ತರವೇಟ್ಬಿ ನಮರರಿಂದಮರೇಂದ್ರಂ || ೩೮ || 


ತರವೇಟಲೊಡಂ ಸುರರೂ | 
ರ್ವರೂರ್ವರಂ ಕಟುಯೆ ತೇನತೇನಂ ತಳರ್ದುಂ | 
ಭರದಿಂ ನಿ*ರಂ ಮೊಗೆದುಂ | 
ಸರಿತಂದರ್‌ ಕನಕಕಳಶವಿಶದೋದಕಮಂ || ೩೯ || 


ವ॥ ಸೌಧರ್ಮೆೇಶಾನೇಂದ್ರರ ಕೆಯ್ಯೂಳ್‌ ನೀಡುತ್ತುಮಿರೆಯಿರಿ ಮೇರುವಿನ ಪಂಚಮ ಸಮುದ 
ಜಿಡೆಯೊಳ್‌ ನಿಂದಮರಸಮಾಜನೊಂದೋರೊರ್ವರ ಕೆಯ್ಸೆಯ್ಗೆ:-- 


ಕಂ|| 


ಕುಡೆಯುಂ ಕೊಳೆಯುಂ ನಭಡೊಳ್‌ | 
ಜೆಡಂಗುವೆತ್ತಮರಕರದಿನಮರಕರಕ್ಕೇ ₹೦॥| 

ನಡೆದುವೊ ಹಿಮಕರನೆಡೆಗೊಡ | 
ನಡರ್ವಂತಿರಲೋಳಿವೋಳಿಯಿಂ ಕಳಶಂಗಳ್‌ || ೪೦ | 


ಎರಡೆರಕದಿಂದವಂ ಕೊಳ | 

ಲರಿದೆಂದನಿತರ್ಕಮನಿತು ಭುಜಮಂ ಹರಿ ವಿ| 
ಸ್ಮರಿಸಿದನಣಿಮಾದಿಗುಣೊ | 

ತ್ಕರಮುಳ್ಳಮರಂಗೆ ಭುಜವಿಗುರ್ವಣೆ ಹಿರಿದೇ || ೪೧ || 


ವ॥ ಅಂತು ಕಳಧೌತಕಳಶಸಹಸ್ರಂಗಳಿಂದಭಿಷೇ ಕಂಗೆಯ್ಯೆ:-- 


ಕಂ|| 


ಜಿನಚಂದ್ರ ಕುಮಾರಂ ಕ್ಷೀ। 
ರಫೀರಪೂರಪ್ಸವಾಂತರಸ್ಕ ೦ ಪೋಲ್ತಂ || 
ಕನಕರುಚಿಯಿಂದಮಾಪಳಿ | 

ಕಿನ ಕೊಡನೊಳಗಿರ್ದ ನಂದದೀವಿಗೆಯಿರವಂ || ೪೨ | 


ವ॥ ಅಂತಾಕ್ಷೀರವಾರಿಧಿವಾರಿಯೆಲ್ಲಮನೊರ್ಮೊದಲೊಳೆ ಪೊಯ್ಯಂತೆ ಪೊಯ್ದ ಪಯಃ 
ಪ್ರವಾಹಮಂ ಬಾಲಕನಬಲಂ ಸೈರಿಸನೆಂಬ: 


ಕಂ|| 


ವ॥ ಬಟೀಯಂ: 


ಸಂದಯದ ಮನದ ನಾಕಜ | 

ಸಂದೋಹದ ಬಗೆಯನಘಹೆರಂ ಕಳೆಯಲ್ಕಃ || 
ಎಂದುಸಿರ ಗಾಳಿಯೊಳ್‌ ತಿರಿ | 

ತಂದರ್‌ ತರಗೆಲೆವೊಲಮರರಂಬರತಳಡೊಳ್‌ | ೪೩ || 


ದಶಮಾಶ್ಚಾಸಂ. 239 
ಕಂ|| ಉಸಿರನೊಳದೆಗೆವುದುಂ ದೇ | 
ವಸಮಿತಿ ತಂತಮ್ಮ ನೆಲೆಗಳೊಳ್‌ ನಿಂದಸಮಂ | 
ಜಸಿಕೆಯನುಟೀಾದು ಸರಿಚ್ಛೇ | 
ದಿಸಿದುದು ಜಿನಪತಿಯನಂತವೀರ್ಯಸ್ಥಿತಿಯಂ | ೪೪ || 





ವ॥| ಅನಂತರಂ ಪುರಂದರಂ ತ್ರುನರಾರಬ್ಧ ಜನ್ಮಾ ಭಿಸೇಕನಾಗಿ: 


ಉ|| ಶ್ರೀರಮಣೀಪ್ರಿಯಂಗಮೃ ತಮಂಗಳಮಜ್ಞನಮಂ ಜಿನಂಗೆ ವಿ | 
ಸ್ತಾರಿಸೆ ಪೊನ್ನ ಪೊಚ್ಚ ಪೊಸವಪ್ಪ ಕೊಡಂಬೆರಸಾಳಿಗಟ್ಟ ಭೋರ್‌ | 
ಭೋರೆನೆ ಪೋಸ ಬರ್ಸಮರಸಂಪಹತಿ ಪೋಲ್ಲುಮ ಮಂದರಾದ್ರಿಗಂ | 
ಸ್ನೀರಸಯೋಧಿಗಂ ಹರಿಯ ಕಟ್ಟದ ಜಂಗಮಸೇತುಬಂಧಮಂ | ೪೫ ॥ 


ವ॥ ಎನಿಸಿದಮರಸಮಿತಿಯ ತಂದ ಪಾಲ್ಲಡಲ ಪಾಲಂ ಪುಷ್ಕಲಾವರ್ತಬಲಾಹಕಾಂಬುದಂ 
ಗಳ್‌ ಕನಕಾಚಳಚೂಳಿಕೆಯೊಳ್‌ ಸುರಿವುತಿರ್ಪಂತಿಂದ್ರರುಂ ಭಗವದುಸ್ಲ್ಮೀಷದೊಳ್‌ ಸುಜಳುಯೆ: 


ಕಂ] ಜಿನನುರದೊಳೆಸೆವ ಪಾಲಿನ | 
ಪೊನಲ್‌ ಸಯಂಬರದ ಮುಕ್ತಿ ಕನ್ಯಕೆ ಸುರರಾ || 
ಜನ ಮುಂದೆ ಮಾಲೆಯೂಡಿದ | 
ಮನೋಜ್ಞ ಸಿತಸಿಂಧುವಾರಮಾಲೆಯನಿಲಕುಂ | ೪೬ | 


ಆಕುರುತಿಲಕನ ಮೆಯ್ಯೊಳ | 

ನೇಕಪಯಃಕಣಗಣಂ ಪೊದಟ್ಟುವು ಮುಕ್ತಿ || 
ಶ್ರೀಕಾಂತೆಯಿತ್ತ ಮುತ್ತಿನ | 

ವೈಕಕ್ಷದ ತೆಅನನಭಿಷಸೊತ್ಸವವಿಧಿಯೊಂ್‌ | ೪೭ | 
ಬಳಸಿದ ಬಂಬಲ್ಲು ರುಳೊಳ್‌ | 

ಪೊಳೆವ ಸಯಃಕಣಿಕೆ ಸಿಂಧುವಾರಲತಾಂತಾ || 
ವಳಿಯೆನಿಸಿ ತುಜುಗೆ ಮಜ್ಜನ | 

ನಿಳಾಸಮಂದೆ?ಂ ನಿಳಾಸಮಂ ತಾಳ್ದಿ ದುದೋ || ೪೮ || 


, ವ|| ಮತ್ತಂ ಶತ್ಸಮಯದೊಳ್‌:-- 


ಕಂ॥ ಖಚಿತಹರಿನೀಲ ಮರಕತ | 
ರುಚಿರಂ ಜೆಂಬೊನ್ನಕಳಶನಿಂದ್ರಧನುಃಶ್ರೀ | 
ನಿಚಿತಂ ನವಸಾಂಧ್ಯಜಳದ | 
ರುಚಿಯಂ ಕೆಯ್ಯೊಂಡುದಮರ ಕರಪಲ್ಲವಜೊಳ್‌ | ೪೯॥ 


ವ|| ಅದಲ್ಲಥೆಯುವುಭವನ ಜನ್ಮಾಭಿಷನೋತ್ಸವದೊಳ್‌ ದುಗ್ಗೋಪದುಗ್ಗ ಮಾಗಿ: 


240 ಶಾಂತಿಪುರಾಣಂ. 


ಕಂ) ತ್ರೈಲೋಕ್ಯತಿಲಕಜಿನಪತಿ | 
ಬಾಲಕಜನ್ಮಾ ಭಷವಣಯೋಗ್ಯಮಿದೆಂದಿಂ | 
ದ್ರಾಳಿ ಸಮೆಯಿಸಿದ ಬೆಳ್ಳಿಯ | 
ಕೋಳೆಯ ನಾಂತಂತಿರೆಸೆದು ದಿಂದ್ರನಗೇಂದ್ರಂ | ೫೦ || 


ಪಾಲ್ಸಡಲ ನೀರ ಪರಿವ ಪೊ | 

ನಲ್ಲಳ್‌ ಸುರಗಿರಿಯ ಪಿರಿಯ ನೇರಾಣಿಯ ತಾ | 
ಅಲ್ಲಳ್ವಿಡಿದಿಳಿ(ದಂ)ದೇ | 

ಅಲ್ಲೆ ಅಗಿದುವಾಜಿನೇಂದ್ರಸವನೋತ್ಸವದೊಳ್‌ | ೫೧ | 


ವ॥ ತದನಂತರಮಾದಿತ್ಯಂಗೆ ಸೊಡರಿಡುವಂತೆ ಭಕ್ತಿನಿಮಿತ್ತದಿಂ:- 


ಕಂ॥ ಸೌರಭನಿಧಿ ತೀರ್ಥಕರಕು | 
ಮಾರಕನೆಂದಲ್‌ದುಮಾಜಗತ್ತತಿಗಿಂದ್ರಂ | 


ಸಾರಸುಗಂಧನಿಳೇಪನ | 
ಭೂರಿಜಳಸ್ನಸನನಿಧಿಗೊಡರ್ಚಿದನಾಗಳ್‌ || ೫೨ || 


ವ॥ ಆಗಂಧಸ್ನಸನೋದಕಂ ಮೇರುಮಹೀಧರಜಾಂಬೂನದನಿತಂಬಂಬಿಡಿದಿಟುದು ಕಾಳಾ 
ಗುರು ಮಿಶ್ರಷಯಸ್ಸೊ )ೀತಸ್ಸಮುದಿತಂ ಸೌಮನಸಮನೆಯ್ದೆ:... 
ಕಂ] ಅಕಳಂಕಜಿನಾಭಿಷವೋ | 
ತ್ಸುಕದೊಳ್‌ ನಾಂದಾಟಃಸಲ್ಕೆ ಸರಪಿದ ಕುಟಳಾ | 
ಳಕದೊಳ್‌ ತಗುಳ ಶೀತೋ | 
ದಕನೆನೆ ಕುರ್ಬುರಿತಮಾಗಿ ಸೊಗಯಿಸಿ ತೋರ್ಕುಂ || ೫೩ || 


ವ॥ ಎಂಬಿನಂ ಗಂಥೋದಕದಿನಮರೇ ಂದ್ರನಭಿಸೇಕಂಗೆಯ್ಯೆ:..- 


ಕಂ ಆಗಂಥೋದಕಕತಿಪಯ | 
ಭಾಗಮ ನೆಲೆಮುಟ್ಟಿ ಮೇಗಣಿಂ ಮೇಗೆಯೆ ಕೊ | 
ಉ್ವಾಗಡಿನ ಮುಕುಟದೊಳ್‌ ತಳಿ | 
ವಾಗಡಿನಗಿಬಿಗಿ ತಗುಳ್ಳು ದಮರೇಶ್ವರರೂಳ್‌ || ೫೪ | 
ವ॥ ಅಂತು ನೆಅೌಿಯೆ ಜನ್ಮಾಭಿಸೇಕಮಂ ವೃತ್ರಹೆಂ ನಿರ್ವರ್ತಿಸಿ ದಕ್ಷಿಣೇಂದ್ರನುಂ ಶಚಿಯುಂ 
ಬೆರಸು: 
ಮ|| ಇಳದಿಂದಂ ಬಳಮಂ ಸುಗಂಧರಸದಿಂ ಸೌಗಂಧ್ಯಮಂ ಪುಷ್ಪಸಂ | 
ಕುಳದಿಂ ಪೂಜ್ಯತೆಯಂ ಸಿತಾಕ್ಷತದಿನುದ್ಯದ್ವೃತ್ತಮಂ ಚಂದ್ರಿಕೋ || 
ಜ್ಜ್ವಳಸಾನ್ನಾಯ್ಯದಿಸಿಂದುಲಕ್ಷ್ಮಿ ಯನುದಂಚದ್ದೀಪದಿಂ ಕಾಂತಿಯಂ | 
ವಿಳಸದ್ಧೂ ಪದಿನೈಸ್ಯಮಂ ಫಲದಿನವ್ಯಾಬಾಥೆಯಂ ಮಾಡುಗುಂ || ೫೫ | 


ಕಿಸ 241 








ಆರ ON ಮಾಮ ಸಿಯ ತಾರ 


ಕಂ] ಜಿನಪತಿಸದಸಂಕಜನೆಂ | 
ದಿನಿತರ್ಚನೆಯಿಂದಮಿಂದ್ರನರ್ಚಿಸಿ ಮನದಿಂ | 
ತನುವಿಂ ವಚನದಿನೇಕಾ | 
ಗ್ರನಾಗಿ ಪೊಡನಟ್ಟನೆಜಗೆ ಮಕುಟಂ ಧರೆಯೊಳ್‌ || ೫೬ || 
ವ|| ಅಂತರ್ಚಿಸಿ ಸೊಡಮಟ್ಟು ಸರಮೌದಾರಿಕದಿವ್ಯಶರೀರನುಂ, ತೃಣೀಕೃತತ್ರಿಭುವನ ಸಕಲ 
ಸೌಂದರ್ಯಾತಿಶಯಸುಂದರಾಕಾರನುಮಪ್ಪ ತೀರ್ಥಕರಕುಮಾರಂಗೆ ಸೌಧರ್ಮೆೇಂದ್ರಂ ಪ್ರಸಾಧಿತ 
ವಿಷ್ಟ ಪತಿ ತ್ರಿತಯನಪ್ಪು ದನಜಂದು ಪ್ರ ಪ್ರಸಾಧನಪ್ರಾರಂಭಂ ಗೆಯ್ಯೆ: ಮ 
ಕಂ|| ತೊಡನಿಂಗೆ ತೊಡವು ಶಿರತಂ | 
ತೊಡವೇಂ ಪೆಜತುಂಟಿ ಜನನ ತೊಡವೆನೆ ಮತ್ತಾ | 
ತೂಡವೆಡ್ಡಮಪ್ಪ ರೂಪಿನ | 
ಬೆಡಂಗು ಭೂಷಣವಿಶೇಷಮಂ ಬಾರಿಸದೇ || ೫೭ || 


ವ ಎಂದು ಪ್ರಥಮಕಲ್ಪಾ ಮರೇಂದ್ರಂ ಸಾಂದ್ರಭಕ್ತಿಪ್ರಜೋಧಿತಾಶಯಕುಶೇಶಯನಾಗುಣ 
ಗಣಮಣಿಭೂಷಣಂಗೆ ದಿವಿಜೇಂದ್ರಲೋಕೋತ್ತಮಭೂಷಣಂಗಳಂ ತುಡಿಸೆ:..- 
ಮ| ಮಣಿಬಂಧಂ ಮಣಿಯಿಂ ಕಟೀನಿಕಟಮಾಚೆಂಬೊನ್ನ ಜೆಲ್ವಪ್ಪ ಕಿಂ | 
ಕಿಣಿಯಿಂ ವೃತ್ತಘನಪ್ರಕೋಷ್ಠಯುಗಳಂ ಮೇಲಾದ ಮಾಣಿಕ್ಯ ಶಂ | 
ಕಣದಿಂ ತೋಳಿನ ತೋಳ್ವಳೆಗಳಿಂದುಷ್ಟಿ ಷಪಟ್ಟಿಂ ಶಿಖಾ ' 
ಮಣಿಯಿಂ ಕಂಧರಮಾರದಿಂ ನು ತೃ ಪತ್ರಾ ಂಕದಿಂ | ೫೮ || 
ವ॥ ಅಲಂಕೃತನಾಗಿಯುಂ ನಿಸರ್ಗಸುಂದರನಪ್ಪು ದಅಸಂದಮಲಂಕಾರಕ್ಕೆ ತಾನಲಂಕಾರ 
ಮಾದೊಡಂ ಜಸ ರಾಪೇಕ್ಷೆಯಿಂ ಪ್ರಸಾಧಿತಂಮಾಡಿ: " 


Fe ಪ್ರಕುಂಡಲಂಗಳನಿಟ್ಟಂ || ೫೯ || 
ವ॥ ಇಟ್ಟು ಜನೇಂದ್ರ ಭಾನು ನುವನಟ್ಯ್ಯರ್ತು ನೋಡಿ;--. 


ಕಂ|| ಭವನ ತನು ಭಾಳವ.ಂಡದ |" 
ನವಮಂಡನದಿಂದಮೊಪ್ಪೆ ನಯನದ್ವಯದಿಂ | 
ತನೆ ನೋಡಲ್‌ ನೆಅಕಿಯದೆ ನಯ | 
ನವಿಹ್ವ ಲಂ ಹರಿ ಸಹಸ್ರಲೋಚನನಾದಂ | ೬೦ || 
ವ| ಆಗಿಯುಂ ಮನಂ. ಕಸದ ಪರಿಪು ಷ್ಟ ಹರ್ಷೋ ತ್ಕ ರ್ಷಚಿತ್ತನಾಗಿ ಯಾದಿಮಾರ್ಗಪ್ರ 
ಹಿತಮತಿಯಾಗಿ ಪಾಂಡುಕಕಿಳಾತಳಮೆ ಸರೂ ದಿವಿಜವಾದಕಕರಹತತಶವಿತತಘನ 


ಸುಹಿರ ಇವನದ್ದ ವಾದಿತ್ರಂ ಸಂಗಿ *ತತೂರ್ಯಮಾಗೆ, ಗೀರ್ವಾಣಮಂಗಳಗಾಯಕರೆ ಸಂಗೀತಗಾಯಕ 
$1 


942 ಶಾಂತಿಫುರಾಣಂ. 


i 


ರಾಣೆ, ನಿಳಿಂಪಭಾರತಿಕರ ನಟ್ಟುವರಾಗೆ, ಸನ್ಮಾರ್ಗನಾಟಿಕಾರಂಭಪುಸ್ತುತಪವಿತ್ರಸೂತ್ರಧಾರನೆ ಮುಂದೆ 
ನಿಂದು ಪುಷ್ಪಾಂಜಳಿಯಂ ಕೆದಟ; 


ಕಂ|| ಆಲಲಿತಕುಸುಮತತಿ ಯಾ | 
ಬಾಲಕಪದಪದ್ಮಮೂಲಮಂ ಬಳಸಿದುವೊ | 
ಡ್ಹೋಲಗಕೆ ಪುಷ್ಪರಾಜನ | 
ನೋಲಗಿಸೆಲ್‌ ಬಂದ ಪುಷ್ಪನಿಚಯದ ತೆಅದಿಂ | ೬೧ || 


ವ॥ ಪುಷ್ಪಾ ೦ಜಳಿವಿಕ್ಷೇಸಂಗೆಯ್ದ ಅಗೆ ಪೊಡವಟ್ಟುಸರಸಾಗಮಪ್ರಾರಂಭನಿರತನನುವೈಶಾಖ 
ಸ್ಥಾನಸ್ಸಿತನಾಗಿ:- 


ಮ|ಸ್ರ|| ನಿಭು ಮೂವತ್ತಿರ್ವರಿಂದ್ರರ್‌ ತನಗೆ ನಶವಿಭೇಯರ್‌ ದಿವೌಕಾತ್ಮತೇಜಃ | 
ಪ್ರಭೆ ಮತ್ತೊಂದಿಲ್ಲ ತತ್ವಂ ಮತಿಗೆ ನಿಮಲಮೇಕಾಂತವೈರಾಗ್ಯಮಸ್ಕ | 
ತ್ಪಭು ಕೂಸಿಂದಿರ್ದನಿಲ್ಲುತ್ತಮಸಮರಸವತ್ತಾಂಡವಾರಂಭಣಕ್ಕಾ | 
ರಭಹೀವೃತ್ತಸ್ರವೃತ್ತಂ ಸುರಸರಿವೃಢನೂಲ್ಲಾ ಡಿದಂ ಭಕ್ತಿಯಿಂದಂ | ೬೨ | 
ವ॥ ಅಂತು ನಾಟ್ಯಸನಿಬಂಧನಮೆ ಸುರೀಶ್ವರರೂಪದಿಂದಮಾಡುವಂತಾಡೆ ತ್ರಿಲೋಕಾಧಿಪತಿ 
ನೋಡೆ ನಾಟ್ಯಿರಸಕೂಪಾರಂ ಮೇರೆದಪ್ಪಿ ಕಪ್ಪ ಂಗವಿಯಾಗಿ ಕವಿಯೆ: 
ಕಂ] ಆರಸೆದೊಳ್‌ ಬಳಿದ ಲತಾ | 
ಕಾರಮನನುಕರಿಸೆ ದಿವಿಜರಾಜನ ಭುಜವಿ | 
ಸ್ತಾರದೊಳಾಡಿದರಮರಿಯ | 


ರೋರೊಂದರೂಳೆಣ್ಣರೂಂದಿ ಗೊಂದಳದಿಂದಂ || ೬೩ || 


ವ॥ ಅಂತಾಡೆ:- 


ಕಂ ಜಂಭಾರಿ ವಿಕೃತಮಾಡುವ | 
ರಂಭಾನಟಯಂತೆ ಲಾಸ್ಯ ದೊಳ್‌ ತಾಂಡವಮು || 
ಜ್ಞ್ಯಂಭಿಸೆ ಗಣಿಕೆಯರೊಡನಾ | 
ರಂಭಿಸಿದನಪೂರ್ವನತ್ತನಾರಂಭಣಮಂ || ೬೪ | 

ವ ಅಂತು ದ್ರು ಶಲಲಿತರಸಾಯತ್ತಮಸ್ಟಾ ರಭಹೀವೃತ್ತಿಯೊಳಂ ತಾನುಂ ತನ್ನ ಭುಜತರು 
ವನಡೊಸಾಡುವಚ್ಚರಸೆಯರುಮಾಡಿ ರಂಜಿಸಿರಿ ಜಿನಪತಿಸ್ನಪನದ ಕಡೆಯೊಳ್‌: 

ಕಂ ರೋಲಭ್ರಮರಂ ಭ್ರೈಮರೀ | 
ಮಾಲೆ ತೆಅಂದಿಜುಯೆ ತಾಂ ತೆಅಂದಿಅವವೊಲು | 
ಸ್ಮೀಲಿತಮನನಮರೀಸಮ | 
ಲೀಲಂ ಹರಿ ಬವರಿಗೊಟ್ಟನಾಟ್ದು ಬೆಡಂಗಿಂ | ೬೫ ॥ 


ದಶಮಾಶ್ವಾಸಂ. 243 


ವ॥ ಅಂತಿಂದ್ರನಾನಂದನೃತ್ಯಮನಾಡಿದ ಸರಿಸಮಾಪ್ತಿಯೊಳ್‌ ಐರಾವತದ ಬೆಂಗೆ ವಂದ ನಿಜ 
ಸರಮಸ್ವಾಮಿಯಂ ನಿಸಾದಿಯಂತೆ ನಿಬಿಡನಿಬದ್ಧ ಪವಿತ್ರಕ್ಷೌನೆ೧ಸಚ್ಛ ದೋ ಸಚಿತಸುಖಾಸನಾಂಕಿ 
ತಮಂ ನಿಜಾಂಕಮನೇಲಾಸಿ ಕೊಂಡು ಹಸ್ತಿನಪುರಾಭಿಮುಖನಮರಸಮಿತಿವೆರಸು ಅಮರೇಂದ್ರ 
ನಮರಗಿರೀಂದ್ರದ ಚೂಳಿಕೆಯಿಂ ಭದ್ರಶಾಳಂಬರಮಾದಭಿರಾಮತೆಯಂ ನೋಡುತ್ತುಂ: 
ಪಿರಿಯಕ್ಕರಂ|| ಎಳೆಯೊಳಟ್ಟು ದು ಸಾಸಿರಯೋ ಜನಂ ಗಗನಕ್ಕೆ ತೊಂಭತ್ತೊಂಭಯ್ಸಾಸಿರಂ | 

ಬಳೆದುದಂತಿದಂ ಚಂದ್ರಾದಿತ್ಯಗ್ರಹೆನಕ್ಷತ್ರತಾರಕಾನಿಕರಮೆಂದುಂ | 

ಬಳಸುತ್ತಿ ರ್ಪುದು ನಾಲ್ಕು ಪವನಗಳೊ೯್‌ ಸದಿನಾಅಕೃತ್ರಿಮಜಿನಗೃಹಂಗಳ್‌ | 
ಕುಳನಗಂಗಳ ಕುಲದೈವಮಧಿರಾಜಂ ತಾಯ್ಗಿರಿ ಮೇರುಮಹೀಧರೇಂದ್ರಂ | ೬೬ | 
ಇದಜ ತಸನೀಯಸಾನುಗಳ್‌ ಜಿನಸವಗಂಥೋದಕಂಗಳಂ ಪೂವಲಿಯಂ ; 
ಮುದದೆ ತಲೆಯೊಳ್‌ ಸೊತ್ತಂತಿರ್ಪುವು ಮೇರುವೆಂಶಂತತಿನಿಭಕ್ತಂ(ಗಳ್‌) || 
ಮದನನೈರಿಗಾಸಂದಿಯಾದುದು *"ಯಥಾರಾಜಾ ತಥಾಪ್ರಜಾ'' ಎಂಬ ಪಡೆ | 
ದಿದನೆ[ಪಡೆವಾತಂ]ನುಡಿವುತ್ತು ಮಮರೇಂದ್ರನೆಯ್ದಿದಂ ಹಸ್ತಿ ನಪುರವರಮಂ ೬೭ 

ವ॥ ಎಯ್ದಿ ಬದಿರ್ಭಾಗಡೊಳ್‌ ನಿಂದು ನಿಶ್ವಸೇನಮಹಾರಾಜಂಗೆ ಸೊಟಲಂ ಬೇಗವಷ್ಟ 
ಶೋಭೆಯಂಗೆಯ್ಯಲ್ವೇಟ್ದಟ್ಟುವುದುಂ;-- 


ಚಂ|| ಪುರನಿಕರಂ ತ್ರಿನಿಷ್ಟಷನೊ ಸೇಲ್‌ ದಿವಿಜೇಂದ್ರನಿವಾಸನೋ ಸಮೋ | 
ಪುರಮೊ ನಿಮಾನನೋ ಭವನನೋ ಸುರಭೂರುಹರಾಜಿಯೋ ವನೋ | 
ತ್ಯರಮೊ ಸುರೇಂದ್ರನೋ ನೃಸನೊ ದೇವನೊ ಮರ್ತ್ಯನೊ ಸೇಟಾಮೆಂಬಿನಂ | 
ನರಸತಿ ಮಾಡಿದಂ ಪುರಕೆ ಪೊಂಪುಟೀಯಪ್ಪಿ ನಮಷ್ಟಶೋಭೆಯಂ | ೬೮ || 
ನ। ಅಂತಪ್ಪಶೋಭೆಯಂ ಮಾಡೆ: 


ಕಂ|| ಗುಡಿ ತುಜುಗಿ ಲತೆಯ ಪೊಸದಾಂ | 
ಗುಡಿ ಯೆನಿಸಿದುದವನಿಸತಿಯ ಕಘುಮಾಡದೊಳಂ | ರದಿ 
ಗಡಿಯೊಳ್‌ ನೇಶ್ಯಾವಾಟದೊ | 
ಳೆಡೆಗಿಆದ ವಿಶಿಷ್ಟ ಸೌಧಭವನಾವಳಿಯೊಳ್‌ || ೬೯ || 


ರಾಣಿಯವಾಸದ ಪೊಸನೇ | 

ಇಣಿಯ ಮಾಡಂಗಳೊಳಗೆ ಕೆಯ್ಗೆ ಯ್ದಿರೆ ರು || 
ದ್ರಾಣಿ ವರುಣಾನಿ ನೆಗಲ್ದಂ | 
ದ್ರಾಣಿಯೆನಲ್ತಕ್ಕುಮಿಕ್ಕ ಮಹಿಸೀಬ್ಬಂದಂ || ೭೦ | 


ಮಣಿಕುಟ್ಟ ಮಭೂಮಿಗೆ ಕಿ| 

ಟ್ಮಣಿಯದಿದೆನೆ ಪೋಲೆ ನಿಮಿಜಕಿ ಪಾಸಿದ ಕಾರೋ || 
ಹಣದಿಂ ನೃಸೇಂದ್ರಭವನಾಂ | A 
ಗಣಮೊಸ್ಸಿ ದುದುರ್ವರಾಸ್ಯತಿಲಕನ ಬರವಿಂ | ೭೧ || 


244 ಶಾಂತಿಪುರಾಣಂ. 


ಜಃ ಎ ಲ ದಾರಾ 





ವ ಅಂತು ಪಸದನರಾಜಲಕ್ಷ್ಮಿಯ ಮೊಗಮಿರ್ಪಂತಿರ್ದ ಮರಕತತೋರಣದ ಮುಂದೆತ್ತಿದ 
ಮುತ್ತಿನ ಮಂಡನಿಗೆಯೊಳಗೆ:. 
ಕಂ|| ಹಾರದ ಲಂಬೂಷಂ ಕೇ | 
ಯೂರದ ಪೊಸಗಂಬಮೆಸಿವ ಮುತ್ತಿನ ಕಡೆ ವಿ | 
ಸ್ತಾರಿಸಿದ ಪಂಚರತ್ಸದೆ | 
ತೋರಣಮೊನ್ಪಿದುದು ನಡುವೆ ನಿಲೆ ಹರಿಪೀಠಂ | ೭೨ 
ಆ ಹೆರಿಪೀಠದೊಳನಗತ | 
ನೋಹನಸಿದಿರ್ನೋಗಿ ತಂದು ಕುಳ್ಳಿರಿಸಿ ಸುರ | 
ವ್ಯೂಹಕ್ಕಂದಾಸನಸಂ | 
ಜೊೋಹಮನವರನಗರ್ಗೆ ತಕ್ಕುದಂ ತರಿಸಿ ನ್ಹಸಂ | ೭೩ || 
ವ। ತಾನುಂ (ತನಗೆ) ತಕ್ಕಾಸನದೊಇ್‌ ಕುಳ್ಳಿರು 
ಕಂ|| ಆದಿನಜೊಳ್‌ ಹಸ್ತಿ ನಪುರ | 
ಕಾದುತ್ಸವಮೆಳೆಯೊಳಿಥಿತೆನಲ್ಕೆ ರೆಗಾಣ | 
ಲ್ಯೋದಿದಗಾಳುಗಮಾನಿತ | 
ಮಾದುದಸಂಜಾತಪೂರ್ವವಿಸ್ಮಯದಿಂದಂ || ೭೪ || 
ವ|| ಆಗಳ್‌ ಸೌಧರ್ಮೆೇಂದ್ರಂ ವಿಶ್ವಸೇನನೃಸೇಂದ್ರನುಮನೈರಾಮಹಾದೇನಿಯುಮನಮರ 
ಲೋಕಾಂಬರಸ್ರಗ್ವಿಲೇ ಸನಾಲಂಕರಣಗಳಿಂದಂ ಪೂಜಿಸಿ ಜನ್ಮಾಭಿಸೇಕಪ್ಪ ತ್ತ ಕಮನವಗೆ ತಿಳಿಯೆ 
ಸೇಟ್ಟು:-- 
ಉ| ಈಪರಮೇಶ್ವರಂ ತ್ರಿಜಗದೀಶ್ವರನೀಹತಕಲ್ಮಷಂಗೆ ಮಾ | 
ತಾಹಿತೃಭಾವಮೆಂದು ನಿಮಗಾದುದು ನೀಮೆಮಗಂದು ದೇವತಾ | 
ರೂಸಮತೀತಜನ್ಮಸಮುಪಾರ್ಜತಪುಣ್ಯಫಲೈಕಕಾಲಕೂ | 
ಳೋಪಪರಂಪರಾಸಮಧಿಕಂ ನಮಗಿಂತಿರೆ ಮುನ್ನೆ ನೋಂತರಾರ್‌ ||೭೫ || 
ವ॥ ಎಂದು ಪರಮಾಶ್ಚರ್ಯಪರ್ಯಾತೀತ ಶಿರಃಕಂಪಂಜೆರಸು:. 


ಕಂ|| ಸುರಪತಿ ಕೆಯ್ಸಿ ಅದು ಚರಾ | 
ಚರಗುರುಗಂ ಗುರುಗಳೆನಿಸಿದಾಯಿರ್ವರ್‌ ಮು | 
ಕೆ ಒರಹಿರ್ದಗಣ್ಯಪುಣ್ಯ | 
ಸ್ಥಿರತ್ವಮಂ ನೆಗಟಕಿ ಪೊಗಟಲಅಕಿಯಂ ಸಭೆಯೊಳ್‌ | ೭೬ || 

ವ॥ ಅನಂತರಂ ಯಥೋಕ್ತವಿಧಾನದಿ[ ಂಶುಭದಿ]ನಮುಂ:-- 

ಕಂ|| ಪ್ರಕಟಮು ಮಪ್ಪಂತಿರೆ ಜಾ | 
ತಕರ್ಮದಡೊಸಗೆಯುಮನೊಸೆದು ಮಾಡಿಸೆ ಬಳಿಕ | 
ರ್ಭಕಜಿನಶೀತಾಂಶುಗೆ ನಾ | 
ಮಕರಣದುತ್ಸವದೊಳುತ್ಸವಂ ಬೆರಸಾಗಳ್‌ || ೭೭ || 


ದಶಮಾಶ್ಚಾಸ೦. 945 





ವ॥ ತನ್ನಿಷ್ಕನಾಗಿ ತಾರಾತರಳಮುಕ್ತಾಫಲಾಂಗುಲಿಕಪ್ರಾರಂಭಜೊಳ್ಕ್‌ ಸರಿಚಿತಚಾಮಾಕರ 
ವೇದಿಕಾ ಸನಾಥದೊಳಪರಿಮಿತರುಂದ್ರೇ ಂದ್ರಚಾಸ ವ್ರತಾನಾನೂನಾಂಶುಲಲಿತದೀಪ್ಯಮಾನಮಣಿಜಿತ್ತಿ 
ಸಮಭಿದ್ಯೋತಿ( ತ)ಫೀರಂಧ್ರ ಜಾಲಾಂತರಾಳದೊಳ್‌, ಸತತದಹ್ಯಮಾನಕಾಲಾಗುಗೂದ್ಧೂ ಪೋದ್ದಾಮ 
ಧೂಮಾಮೋದಮತ್ತಮಧುಕರನಿಕರರುಂಕಾರಪರೀತದಿಗಂತರಾಳದೊಳಭಿನವ(ನ) ಮೇರುಮಂದಾರ 
ಪಾರಿಜಾತ ಸಂತಾನಕಕುಸುಮಮಂಜರೀಮಧ್ಯಲಂಬಮಾನಸಿಂಜಾನಮಣಿಕಿಂಕೀಣೀಕ್ವಣೆತದೊಳ್‌ 
ಮಂಗಳಾಳಂಕರಣಾಭಿರಾಮ ರಾಜಭವನಲಕ್ಷ್ಮೀ ಶಿಕೋಮಂಡನೋಪಮಾನ ಮೌಕ್ತಿಕ ಮಣಿಮಯ 
ಮಂಡಪಡೊಳ್‌: 

ಮ|| ಸಸೆಯೊಳ್‌ ಪಾಸಿದ ಬೊಂಗಮುಲ್ಲವದ ದೇವಾಂಗಂ ಮಣಿಸ್ತಂಭಜೊಳ್‌ | 

ಪೊಸವತ್ಯಂಗಮಪೂರ್ವಮಾಗೆ ಹರಿ ಪೌರೋಯಿತ್ಯಮಂ ತಾಳ್ವೆ ರಾ|| 
ಗಿಸಿ ಚಕ್ರಾಂಗನೆ ದಾದಿಯಾಗೆ ತರೆ ಡೇವೇಂದ್ರಾಳೆ ಮುಂದಿರ್ದು ಘೋ ! 
ಸಿಸೆ ಸಿದ್ಧಸ್ತುತಿಯಂ ಜನಂಗೆಸೆದುದಂತಾನಾಮಕರ್ಮೋತ್ಸವಂ || ೭೮ || 

ವ॥ ಅನಂತರಂ ವಿಶ್ವಸೇನಾವನಿ'ನಾಥನುನ್ಯುರಾಮಹಾದೇವಿಯುಂ ಕುರುಕುಲಾಗ್ರಗಣ್ಯರಪ್ಪ 
ಬಂಧುಗಳುಂ ಮುಕುಳಿತಕರಕಮಳರ್‌ ಬಳಸಿಯುಮಿರೆ:-- 

ಉ| ಆದಿಜಿನೇಶ್ವರಂ ಮೊದಲ ಚಕ್ರಿಗೆ ಭಾನಿಜಿನೆಸಂದ್ರ ನಾಮಿ: | 

ಥೋದಯಮಾಳೆಯಂ ಬೆಸಸೆ ತಜ್ಞ ನಭಾಷಿತಮಾತ್ಮಚಿತ್ತಮಂ | 
ಭೇದಿಸಿದಂತೆ ಲೋಕಸತಿಗಿಟ್ಟಿ ನನುಸ್ಮೃ ತಮಾತ್ರ ಸಾಸನಿ | 
ಚ್ಛೇದನಮಂ ಜಗತ್ಪೃಥಮಮಂಗಳಮಂ ಹೆರಿ ಶಾಂತಿನಾಮಮಂ || ೭೯ || 
ನ| ಅಂತು ತೀರ್ಥಕರನಾಮಕರ್ಮೋನ್ನತಂಗೆ ಶಾಂತಿನಾಮಮನಿಟ್ಟು ದಿನಿಜೇಂದ್ರವೃಂದಂ 
ಬೆರಸಿಂದ್ರನೊಸಗೆಮರುಳ್ಗೊ ಂಡು ಸಿಷ್ಟಾತಕಕೇಳೇನಿಧಾನಾನಂತರಂ:-- 
ಕಂ] ಆನಾಮಕರಣದೊಲ್‌ ಪೊಸ | 
ತಾನಂದಂ ಬಗೆಯನುಗಿಯೆ ಪುನರುಕ್ತ ತೆಯಿಂ | 
ದಾನಂದನೃತ್ಯಮಂ ಹಲಿ | 
ತಾನಾಡಿದನೊಸಗೆಯೆಸಕಮಿರ್ಮಡಿಸುನಿನಂ || ೮೦ || 

ವ॥ ಅಂತು ಫಿರ್ವರ್ತಿತತ್ರಿ ಭುವನಪತಿಭನೋತ್ಸವನಾಗಿ ಸಮವಯಾದಿನಿಜಯವಯಸ್ಯರುಮ 
ನಮರಧಾಶ್ರೀಜನಮುಮಂ, ದಿವಿಜಾಂಗರಕ್ಷಕರುಮಂ, ಸುರಲೋಕಕ್ಷೀರಪಯೋರಸಂಗಳುಮಂ, 
ಗೀರ್ವಾಣಮಹಾನಸಿಕನಿಕರಮುಮಂ, ದೇವಸ್ಸೆಸನಕಾರಿಕಾನಿಕಾಯಮುಮಂ ನಿಯೋಜಿಸಿ ಸುರಪತಿ 
ಜಗತ್ಪತಿಗೆಅಗಿ ತತ್ಪಿತೃಗಳುಮಂ ಬೀಟಕ್ಕೂಂಡು ಕಲ್ಪಾಮರಪುರಸ್ಸರಂ ನಿಜನಿವಾಸಕ್ಕೆ ಸೋದನಿತ್ತ 
ತೀರ್ಥಕರಕುಮಾರಂ ಪ್ರತಿದಿವಸಪ್ರವರ್ಧಮಾನನಾಗಿ ನೋಡುವ ಜನದ ಕಣ್ಣಂ ಮನಕ್ಕಂ: 

ಕಂ|| ಸವವಯಸದಿವಿಜಖೇಟಿಕ | 
ನನಸೇಟಕನಿಕರಮಗಲದಿರಲಬ್ಬಿಯ ಮೇ | 
ರುವ ಕೆಲದ ಗಿರಿಕದಂಬಕ | 
ದವಜ್ಞೆಯಂ ಪೋಲ್ತುದಾಕುಮಾರನ ಕೆಲದೊಳ' || ೮೧ | 


246 


ಶಾಂತಿಪುಕಾಣಂ. 





ವ|| ಅಂತಾಕುರುವಂಶಶಿಖಾಮಣಿ ಜಿನಚಂದ್ರದೇವಂ ಬಳೆಯುತ್ತುಂ: 
ಚಂ|| ಅಡಿಯಿಡುವಂತಿರಯ್ರ ನೆಯ ಚಕ್ರಿ ಪದಕ್ಕೆ ಜನಾರ್ಭಕಂ ತಳ | 
ರ್ನಡೆ ನಡೆದಂ ಜನೋಕ್ಷಿ ಮೊದಲಲ್ತು ಮದಂಗದೊಳೆಂಬವೊಲ್‌ ತೊದ | 
ಳ್ನುಡಿ ನುಡಿದಂ ಗಭೀರತರರಾಜಕವೃತ್ತಿಯನೆಂದುಮೆಯ್ದೆ ಬ | 
ಲ್ವಿಡಿವಿಡಿದಂ ಜಗಜ್ಜನಕನಂ ಶಿಶುವೆಂಬುದೊ ಮತ್ಯ್ಯನೆಂಬುದೊ | ೮೨ | 
ವ॥ ಮತ್ತಮೋರೊಂದುದೆವಸಂ ಕುಳ್ಳರ್ದಲ್ಲ;-- 
ಕಂ] ಉಡೆಯ ನುಣಿಕಿಂಕಿಚೀರವ | 
ಮಡಂಗೆ ಕೆಯ್ದೊಡಿ ನುಡಿಯೆ ಕರವಳಯರವಂ || 
ಸೂಡರೆ ಹರಿಪೀಠದೊಳ್‌ ದಾಂ | 
ಗುಡಿವಿಟ್ಟುದನಂತಕಾಂತಿ ಶಾಂತೀಶ್ವರನಾ | ೮೩ || 
ವ ಅಲ್ಲದೆಯುಂ ಗಂಲ್ಲೇರೋದಾರಸಾರಸರಿಹಾಸರಸಸಾ)ಯವಚನಂಗಳೊಳ್‌: 


ಕಂ|| ಪೊಗಸೆಲರ್ದಂಬುಜದಲರೂಳ | 
ಸೊಗಯಿಪ ಕುಳಿಶಾಳಿ ಪುಟ್ಟಿ ತೆಂಬಂತಿರಿ ಪೋ | 
ಕೈಗೆ ವಂದ ಸಲ್ಲಳಿಂ ನಗೆ 
ಮೊಗಮಿಾಾಯದೆ ಸುರರ ನಟ್ಟ ದಿಟ್ಟಿಯನುಗಿಯರ್ಲ || ೮೪ || 
ವ ಅಂತುಮಲ್ಲದೆ ನಿಸರ್ಗಮಧುರಾಕಾರದಿಂ ಮನೋಹರನಾಗಿ: 
ಮ|| ನಯದಿಂದಂ ಬರೆದಂತೆಯುಂ ಕಡೆದು ತಂದಿಟ್ಟಿಂತೆಯುಂ ಮೂಡಿದಂ | 
ತೆಯು ಮೊಲ್ಪ ಚ್ಚಜೀದಂತೆಯುಂ ದೃಢತರಂ ಬೆಚ್ಚಂತೆಯುಂ ಸಾರ್ಚಿದಂ | 


ತೆಯುವುತ್ಪಾದಿಸಿನಂತೆಯುಂ ನಿಜಾಸಿ ಕಾಲ್ಗೋದಂತೆಯುಂ ನೆರ್ಮಿದಂ| 
ತೆಯುಮಿರ್ಕುಂ ಜಿನಬಾಲರೂಪಮೆರ್ಜಿಯೊಳ್‌ ಮುಂ ಕಂಡಗಲ್ಲಿರ್ದರಾ | ೮೫ || 


ವ॥ ಅದಲ್ಲದೆಯುಂ: 


ಕಂ) ನೆರೆದೋಲಗಿಪಸಮರನರೋ | 
ತ್ಕರಜಲಧರವಳಯದೊಳಗೆ ಕಾಂತಿಯ ಪುದುನಿಂ | 
ಪರಿನೇಷಂಗೊಂಡ ನಿಶಾ | 
ಕರನಂ ಪೋಲ್ತಂ ಕುಮಾರನೊಡ್ಡೋಲಗದೊಳ್‌ || ೮೬ | 


ವ॥ ಅದಲ್ಲದೆಯುಂ: 


ನಿರಿಯಕ್ಕರಂ| ನಡೆಯೆ ನಡೆದುಂ ಕುಳ್ಳಿರೆ ಕುಳ್ಳಿರ್ದುಂ ನಿಲೆ ನಿಂದುಂ ಪವಡಿಸೆ ಪಕ್ಕದಿರ್ದುಂ | 


ನುಡಿಯೆ ಜೀಯೆಂದುಂ ಬಾಯ್ಗಳಂ ಮುಚ್ಚಿರ್ದು ದಿವ್ಯನಿನಾದಮನಾಲಿಸಿಯುಂ (| 
ಮಿಡುಕದುಸಿರಜೆ ನುಡಿಯಜೆ ಮೋನಂಗೊಂಡಿನಿಸಿರ್ದಧಿಪತಿಗೆ ನಿಚ್ಚಂ [ಮೆಚ್ಚ] 
ಸಡೆದು ನಚ್ಚಿನ ನಾಕಿನಿಕಾಯಮುಮಗಲದಹೋರಾತ್ರಮೋಲಗಿಕುಂ | ೮೭ || 


ದಶಮಾಶ್ಚಾಸ೦ಂ. 94? 
ವ॥ ಅಂತು ವಯೋಬಾಲಕನುಂ ಜ್ಞಾನವೃದ್ಧನುಮಸ್ಪ ಜಗದ್ಗುರುಗೆ ಸುರಸಮುದಯಂ 
ಕಂ" *ಸ್ಟಿಗೆಯ್ಯುತ್ತಿರ:-- 
ಕಂ ಜಡೆಯೆಡೆಯೊಳ್‌ ಕುರುಳೆಡೆ ಗಿಜಃ | 

ಡೆಡೆಗಿಅಾದೆಡೆಗಿಬದು ತೊಡರದಿಡಿದೊಟ್ಟಿ ಡೆದೊ | 

ಟ್ಟೂಡನೊಡನೆ ಪೊಳೆವುವಾವಿಭು | 

ಗೆಡೆಯುಡುಗದೆ ಬೀಸುವಮರಚಾಮರದೆಲರಿಂ | ೮೮ || 
ವ॥ ಮತ್ತಮಾಸೋಮವಂಶಲಲಾಮನಪ್ಪ:-- 


ಕಂ ಪ್ರಿಯಮೂರ್ತಿ ತಾಯುಮಂ ತಂ | 

ದೆಯುಮಂ ಜಿನಚಂದ್ರಶಿಶು ಮನಂಗೊಳಸಿದನೇ | 

ಬಕ್ಲೆ ಯ ಪಾಡಿವದಿಂದು ಧರಿ | 

ತ್ರಿಯುಮಂ ಜಳನಿಧಿಯುಮುಂ ಮನಂಗೊಳಿಸುವವೋಲ್‌ | ೯ || 

ಚಂ/ ಕರಿಹರಿ ಹಂಸ ಮಲ್ಲ ಶುಕ ಶಾರಿಕ ಲಾನ್ರಕ ಸಿಂಹ ಕೇಕಿನಾ | 

ನರ ಮೃಗ ರೂಪಧಾರಿ ಸುರಕೋಟ ವಿನೋದದ ತೋಟಿಯೊಳ್‌ ಚರಾ | 
ಚರಗುರುವಿಂಗೆ ಪೊಟ್ಟುಗಳಿಯುತ್ತಿರೆ ಪೋದುಪು ಪೊಟ್ಟುಗಳ್‌ ನಿರಂ | 
ತರಮೆನೆ ಬಾಳಕೇಳಿಯತಿಲೀಲೆಯನಾಂತುದು ಶಾಂತಿನಾಥನಾ | ೯೦ | 


ವ॥ ಆ ಬಾಳಕೇಳೆಗಳಿಂ ಬಟಿಸಿಯಂ ಸದವಾಕ್ಯಪ್ರಮಾಣಾನುಗತಮಪ್ಪ ವ್ಯಾಕರಣಮುಮಂ, 
ಜಾತಿವೃ ತ್ತಾರ್ಥಕಮಸ್ಪ ಭಂದಸ್ಸಿ ತಿಯುಮಂ, ಶಬ್ದಾ ರ್ಥವಿಷಯಮಪ್ಪ ಲಂಕೃತಿಯುಮಂ, ಅಭಿಧಾನ 
ಲಿಂಗಾಂಗೀಕೃ ತಮಪ್ಪ ನಿಘಂಟುಸ 'ಮಯಮುಮಂ, "ತತಾರ್ಯವೃ ತ್ತಕಮಪ್ಪ ನಾಟ ೈ ವಿದ್ಯೆಯುಮಂ, 
ಯೋಗಕ್ಷೇ ಮಾಧೀನಮಸ್ತ ನೀತಿಶಾಸ್ತ್ರ ಮುಮಂ, ವಶೃವೇಶ್ಯಾಚಾರಮನೋವೃ ತ್ತಿ ತ್ತಿಯಪ್ಪ ಕಾಮ 
ತಂತ್ರಮುಮಂ, ಚಿಕಿತ್ಸಿತಾಗೂಢಪ್ರೌಢಮಪ್ಪ ಗದಾಂಗಮುಮಂ, ಸೆಅವುಂ ವಿದ್ಯಾಕರಾಕಳಾಪ 
ಮುಮಂ ತ್ರಿದಶವರ್ಗಕ್ಕುಪದೇಶಂಗೆಯ್ಯುತ್ತುಂ ಬಾಲಭಾವಮಂ ಸೆಣಗಿಕ್ಕಿ ಯೌವನಪ್ರಾದುರ್ಭಾವ 
ಕೈದಿರಾಗಿ:-- 

ತಿವದಿ| ಎಯ್ದ ದ et ಮೆಯ್ದಪ್ಪ ಪ್ರಂತಿಫೆ | 
ಮೆಯ್ದ ರೆ ವಧುವರ್‌ ಬಂಧರೂಪಿಂಗಾ | 


ಯ್ಸೊ wf ಸಿಕ್ನುನಸ್ತ ತಾ ॥೯೧ | 
| ಈುತುಮಾರನನೆ' ey ಚಿಂತಿಸಿ 


( | ಕಾಂತೆಯರ್‌ ನೌಕಾ ಸೋಲ! ಕ ನ | 
)ತೌತಲರ್ಗಔಗೆ 344ಹಾನಂ | | ೯೨ | 


ವ॥ ಹೆ ಯವಿಜಯಿಯಪ್ಪ ರೂಪಾತಿಶಯದೊಡನಮಳ್ಳ ೪ ಳೆದಂತೆ ಬಳೆದನಿಸರ್ಗ 
ಶೌಚಾದಿಗುಣಂಗಳಿಂ ಬಿಣ್ಣು ಂಡಿಕ್ಕಿದ ಭೈತ್ರಮುಮಂ, ನಿಶ್ಚ ಲಪ್ರದೀಪ ಪವಿತ್ರ ಪ್ರದೀಪಮುಮಂ, 
ಫೋಲ್ತು ಸಧಾಂಛೋಧಿವೆಫ್ಸರೋ” ತೀರ್ಥಕರಕುಮಾರನಾ:-- 


248 ಶಾಂತಿಪುರಾಣಂ. 





ಕಂ! ಸೋದ ಭವಂಗಳ ಸಕುಲದ | 
ಯಾದತಿಶಯ ಫಲದಿನಾದ ರೂಪನೆ ಮಗುಟ್ಟು 
ತ್ಪಾದಿಸಿದುದು ಜವ್ವನಮಿಂ | 
ದೂದಯಮಂಗಜನ ಜಯ[(ಮ]ನುತ್ಸಾದಿಸವೋಲ್‌ || ೯೩ | 


ಲಾವಣ್ಯ ಮವಯವಂಗಳ | 
ನಾವರಿಸಿದುದಮ್ಮ ತಕಳಗಳಂದಂ ಬಿಂಬಂ | 
ತೀನಿರಸವಯ 
ನಾವರಿಸಿದ ಕಾಂತಿಯಂತೆ ಶಾಂತೀಶ್ವರನಾ | ೯೪ | 
ವ॥ ಮತ್ತಂ ಗೋಕ್ಟೀರಕ್ಷತಜತ್ವಮುಂ, ನಿಸ್ವೇದಮುಂ, ಸಮಚತುರಶ್ರಮಪ್ಪ ಸಂಸ್ಥಾನ 
ಸಂಹನನಮುಂ, ಅತಿಶಯರೂಸತೆಯ.ಂ, ಅತ್ಯಂತ ಂರಭಿನಿಶ್ವಾಸತೆಯುಂ, ತಿಲಮಸೂರಿಕಾದಿಮ 
ಶತವ್ಯಂಜನಮುಂ, ಶ್ರೀವ್ಮ ಕ್ಷಸ್ವಸ್ತಿ A SR ES 
ನಿಷಾಗ್ಗಿಪಾಷಾಣಕಿಸಿತಾತಪವೃಸ್ಟಿ(ಕಾಷ್ಟ)ನಿರ್ಣದತೆಯುಂ, ನಿಕಚಕರ್ಣಿಕಾರವರ್ಣಮುಂ, ಕಫ 
ಾತಪಿತ್ತದೋಷದೂರತೆಯುಂ, ಸ ಬೂ ಮುಂ, ಗಂಜೀರಮೃದುಮದುರ 
ವಾದಿತೆಯುಂ ವ ಜ್ರವೃಷಭನಾ ರಾಜಾಸಿ ಸಂಧಿಬಂಧಮುಂ ಚತ: ಎರಿಂಶಚ್ಛ್ರಾ ಪದ್ವ ಹೆಸರಾದ 
ರಿಕದಿವ್ಯಮೂರ್ತಿ ಯುಂ. ಲಕ್ಷಸಮಾಸಮ್ಮಿತಾನಪವರ್ತಿತದೀಘ ರ೯ಯುಷ್ಯಮುಂ ತನಗನುಸಂಗತ 
ಮಾಗೆ ಯೌವನಪಾ)ಪ್ತನಾಗಿ ಕುಮಾರಕಾಲದೊಳ ಚತ ER ನೆಜಕಿಯೆ ಪದಿನಾಜನೆಯ 
ತೀ ಥರ್ಥಾಧಿನಾಥನಪ್ಪುರ್ವರಾಸ್ಯತಿಲಕಂ: ಹ. 
ಚಂ|| ಅಡಸಿದ ಪಾರಿಜಾತಕದ ಕೆಪ್ಲುರೆವಫ್ಪಿಯ ನೇಲವತ್ತಿಯಾ | 
ಯ ಡಕೆಯ ಜೀಮಸೇನವಿಕದ ತಂಬುಲದಿಂ ವಿಭು ಪೋಲ್ಕನೋಲಗಂ || 
ಗುಡುನೆಜೆಯೊಲ್‌ ಮುಖಾರ್ಪಿತಮದಂ ಕಟಕೋಧನದಿಂ ಪ್ರಭೇದಮ | 
ಕೃಡಸಿದ ಬೇರನಾಮದ ಕಳಂಬೆರಸಿರ್ದಮರೇಂದ್ರದಂತಿಯಂ || ೯೫ || 
ನ| ಮತ್ತಮೆತ್ತರಮನೆಯೊಳಗೆ ಸಾದಮಾರ್ಗದಿಂ: 
ತೆಂ ಶ್ರೀಗಧಿಸನೊಳಗೆ ಪೊಜಮಡು | 
ವಾಗಡಿನ ವಿಳಾಸಮಮರಸೆಮಿತಿಯ ಕಣ್ಣಿಂ || 


೬. ಬಾಗೆ ನದಿಃಗಮನಪ್ರ | 





2 


ತ್ಯಾಗಮನ ನದ ೬.೩. ಫೋಲ್ತಂ | ೯೬ 
ವ|ಅಂತುದಿತೊದಿತನಪ್ಪುದುಮಾ ವಾಣರ್ಥಸಿದ್ದಿಯಿಂದಂ ಬಂದು ವಿಶ್ವ ಸೇನಮಹಾರಾಜಂಗಂ 


UR RES ಚಕ್ರಾಯುಧನೆಂಬೊಂ ಮಗನಾಗಿ ಪುಟ್ಟಿ ಬಳೆಯೆ: 


ಕಂ|| ಗುಣನಿಧಿಯನಾಶನಂ ತ 
ತ ಣತತ್ಪರನಕ್ಷಿಪಕ್ಷ್ಮಪಾಳಿಪವಿಕ್ಷೇ || 
ಪಣಮಾತ್ರಮುಮಘರುಚಿನಾಃ | 


ಕಣರವಿ ಜಿನಚಂದ್ರದೆೇವನಿಟುಪನೆ ಮನದಿಂ | ೯೭ | 


ದಶಮಾಶ್ಚಾಸಂ. 949 
ಕಂ|| ಅಂದಮುಮತಿಶಯಮುಂ ಬಿಸ | 
ವಂದಮ ನುಲಾದೇಕರೂಸಮಾಯ್ತೆನೆ ನಿದ್ಯಾ | 
ಸಂಜೋಹೆದೊಳಣ್ಣನ ಪಡಿ | 
ಚಂದಂ ಚಕ್ರಾಯುಧಂಗೆ ಗುರು ಪೆಜನೊಳನೇ | ೯೮ | 
ಕಳೆದಭವಡೊಳ್‌ ವಿರಾಮಂ | 
ಗಳೊಳೊದವಿದ ಮೋಹದಿಂ ನಿಚಾರಕ್ಕೆ ಸವ | 
ಣ್ಗಳೆದ ಗುಣದಿಂ ಕರಂ ಸಳು | 
ಗಲದುದು ದಯೆ ತಮ್ಮನ್ಕೋ್‌ ಜಗತ್ತ್ವಯಸತಿಯಾ | ೯ | 





ವ॥ ಅಂತುತ್ಪನ್ನದೋಹದಹೃದಯಾಯತದ್ಯು ತಿಯಮಪೂರ್ವಗೀರ್ವಾಣಜಂಗಮಮಹಖರುಹಂ 
ಗಳಿರ್ಪಂತೊಂದುಸೊಟ್ಟುಮಗಲದಿರೆ ಮತ್ತೊಂದುಪನಿತ್ರದಿನದೊಳ್‌ ವಿಶ್ವಸೇನಮಹಾರಾಜನುಮೈರಾ 
ಮಹಾದೇವಿಯುಂ ಭಗವತ್ಸಿಂಹಾಸನಾಸನ್ನವರ್ತಿಗ ಮುಕುಳಿತಕರಕಮಳರಾಗಿ: 


ಉ| ನೀರ್ಯಮನಂತವೀರ್ಯಮಲಾವಪ್ರತಿಮಂ ಸುಖಮಾತ್ಮಭಾವಿ ಗಾಂ || 
ಭೀರ್ಯಮಮಾನುಷಂ ನಿನಗೆ ದೇವರ ದೇವ ನಿಡೂರಭೂನಿ ವೈ || 
ಡೂರ್ಯದಿನೆಂತು ಶುಕ್ತಿ ನವಮೌಕ್ತಿ ಕಜನ್ಮದಿನೆಂತ್ನು ಪೂಜ್ಯಮಂ | 
ತಾರ್ಯ ಭವದ್ಗು ರುತ್ವಮೆ ಮದೀಯಗುರುತ್ವಸೆಮಗ್ರಕಾರಣಂ || ೧೦೦ | 


ಕಂ|| ನಿನಗೆ ಗುರುವಾದಕಾರಣ | 
ದಿನೆಮಗೆ ಸುರಪತಿಕಿರೀಟಮೆಅಗಿದುದಾಕಾಂ | 
ಚನಗಿರಿಗೆ ಸುರರಕೃತ್ರಿಮ | 
ಜಿನಾಲಯಸ್ಥಿ ತಿಯಿನೆಜಗುವಂದಮನಿಂದ್ಯಾ | ೧೦೧ | 


ಚಂ|| ಮಹಿಮೆ ಜಗತ್ತ್ವಯಪ್ರಭುತೆಗಾಸ್ಪದಮಾಮದಿದರ್ಕಮಗ್ಗಳಂ | 
ಮಹಿಮೆಯನಾರೊ ಮಾಬ್ಪರಿದು ನಿನ್ನೊಡನ್ರಟ್ಟಿ ದುದೀಗಳಾದೊಡಂ | 
ಮಹಿತ ನಿಜೈೆಕರಾಜ್ಯಭರದೊಳ್‌ ನಿಲವೇಟ್ಟುದು ನೀನಮೋಘನ | 
ಪ್ರಹತಸಮಸ್ತನಾಕನರಲೋಕಫಣೀಶ್ವರಲೆ *ಕಶಾಸನಾ | ೧೦೨ | 
ವ॥ ಎಮ್ಮ ನುಡಿ "ಮುನಿಗೆ ಕಿನಿಸುವೋದಿ'ರಿಂಬ ನುಡಿಯನೆ ಪೋಲ್ಲುದಜಂದಮಿದೆಂ ದಿವ್ಯ 
ಚಿತ್ತದೊಳವಧರಿಸಿ ಯುಕ್ತತರವಿಚಾರಜೊಳ್‌ ನೆಗಟ್ಟುದೆಂದ ತಂಜಿಯ ತಾಯ ಮಾತಿಗೆ ದರಹಸಿತ 
ವದನಾರವಿಂದನಾಗಿರ್ದುದಜಾಂದನಕ್ಷರವ್ಯಕ್ತಮಸಪ್ಪೊಡಂಬಡನಂ ವಿಶ್ವಸೇ ನಪ್ರಮುಖಸೇನಾಬಿಜ್ಞಾನ 
ತೆಯಿಂ ರಾಜಲೋಕಮಟಾದತ್ಯುತ್ಸುಕರಾಗಿ ಶಶಿವಂಶಕೇತುಗೆ ರಾಜ್ಯಾಭಿಷೇಕಂಗೆಯ್ಯೆ: 


ಕಂ।| ಸರಸೀಸಂತ್ಸಮುದ್ರೋ | 
ತ್ಕರಂಗಳಿಂ ತಂದು ಕನಕಕಳಶದ ನೀರ್ಗಳ್‌ | 
ಸುರಿದುವು ನಿಭುಶಿರದೊಳ್‌ ಶೈ | 
ಲರಾಜಮಸ್ತಕಥೊಳಜಗಿದಬ್ಬ ಜಲಂಬೋಲ್‌ | ೧೦೩ || 
32 


9250 ಶಾಂತಿಪುರಾಣಂ. 





ವ॥ ಅಂತು ರಾಜ್ಯಾಭಿಷೇಕಂಗೆಯ್ದಿ ೦ ಬಲಟೀಯಂ:-- 


ಕಂ|| ಎತ್ತಿದ ಪಟ್ಟಿಮುಮಂ ಕವಿ | 
ದುತ್ತಮಮಕುಟಮುಮನುತ್ತಮಾಂಗದೊಳಾಂತುಂ | 
ಟಿತ್ಯದ್ರಬಸಿರ್ಗಂ ಪಟ್ಟಮ | 
ನೆತ್ತಿಸಿದಂ ಮಕುಟಿಬದ್ಧರಿಂ ಜಿನಚಂದ್ರಂ | ೧೦೪ | 


ವ॥ ಮತ್ತಂ: 
ಕಂ|| ಏಮಾತೊ ಕೋಟ ಕೋಟ | 
ಗ್ರಾಮಾಧಿಪರೆಅಗೆ ಮುಂದೆ ನುಡಿದು ಜಗಚ್ಚೂ | 
ಡಾಮಣಿಗೆ ಮಕುಟಬದ್ಧಮ | 
ಹಾಮಂಡಳಪತಿಗಳಾದರೆಣ್ಕಾ ಸಿರ್ವರ್‌ ॥ ೧೦೫ || 


ಬಲ್ಲರಿಗೆ ದಿವ್ಯಸಂಭವ | 

ಮಲ್ಲಜಿ ಜೊರೆಗರ್ಭಸಂಭವಂಗಳ್ಲಿಳ್ಲೆ॥ 
ಲ್ಲೆಲ್ಸಿಯುಮೆನೆ ಪಿರಿದುಂ ತಲೆ | 
ವಲ್ಲಿದುವಳುವತ್ತುಸಾಸಿರಂ ಮದಕರಿಗಳ್‌ | ೧೦೬ | 


ಅಕ್ಷೂಣರಥಂ ತ್ರಿಂಶ | 

ಲ್ಲಕ್ಷಂ ಹರಿ ಷಸ್ಟಿಲಕ್ಷಮಾಪಾದಾತಂ | 
ಲಕ್ಷಾಲಕ್ಷಮದಂ ಪ[ರಿ] | 

ವೀಕ್ಷಿಸಲರಿದುಅದಿದಿರ್ಚಿ ಕಾದುವರೊಳರೇ || ೧೦೭ || 


ವ।॥ ತದನಂತರಂ:-- 


ಮ|| ಬಲವದ್ರಾಜಿತರಾಜಕಪ್ರಭೃತಿಕೃತ್ಯಾಕೃತ್ಯಪಕ್ಷಕ್ಕಮಾ | 
ತ್ಮಲಸನ್ಮಂಡಲಮಂತ್ರವಂ ತೆಗೆ ಮನಂ ಮೆಯ್ದಾರದಾದೇವನು | 
ಜ್ಞ್ವಲತತ್ವಾಗಮನಕ್ಕೆ ತನ್ನ ತನುವಂ ತಂದಿರ್ದುಮೇನೆಯ್ಥೆ ಮಂ | 
ಡಲನಾಥತ್ವಮನೆಯ್ಲಿ ದಂ ಸುಕೃತಿಗಾಷಾಡ್ಗುಣ್ಯಮೇಂ ಬಾಟಕ್ಕಿಯೋ || ೧೦೮ || 


ವ॥ ಮತ್ತಮಾರಾಜ್ಯಾಶ್ರಮ ಮುನೀಶ್ವರಂಗೆ: 


ಮ|| ಅರಿಭೂಪಾಳಕರಿಲ್ಲ ಮಧ್ಯಮನೃ ಪೋದಾಸೀನರಿಲ್ಲಾ ಮಹೀ | 
ಶ್ವರನುಂತುಂ ವಿಜಿಗೀಷು ಚಾರರಹಿತಂ ವಿಶ್ವೇಕ್ಷಣಂ ವೃದ್ಧಿಗೋ || 
ಚರಸೇವಾನುತದೂರತತ್ವನಿನಯಂ ಶಾಂತೀಶ್ವರಂ ನಿತ್ಯಶಾಂ | 
ತರಸಂ ಭೂಮಿಪಧರ್ಮಶಾಸನಮಿದೇನನ್ಯೋನ್ಯವೈರುಧ್ಯನೋ || ೧೦೯ | 


ನ॥ ಅಂಶುಮಲ್ಲದೆ:-. 


——— 


ದಶಮಾಶ್ಚಾಸಂ. 951 





ಮ|| ಸ್ರ|| ಉಸಮಾತೀತಂ ಜಗಕ್ಕದ್ದು ತಮೊದವೆ ಸಯೋರಾಶಿಯಂ ತಾಗೆ ತದ್ಧೂ | 
ಮಿಪಶಾಂತಂ ಕ್ಷತ್ರತೇಜಂ ಹಿಮಮಳುರ್ವವೊಲಬ್ಬಂಗಳಂ ಗರ್ವಮದ್ಧೂ || 
ಮಿಪರಂ ತಳ್ತಳ್ಳಿಕೊಂಡತ್ತದು ಪಿರಿದೆಸೆವಂ ದೇವದೇವಂಗೆ ಮಾಡಿ | 
ತ್ತಸವರ್ಗಶ್ರೀಯನೇಂ ಶಾಂತತೆ ಬಹುಗುಣಮೋ ನೀತಿಶಾಸ್ತ್ರೋಪದಿಷ್ಟಂ | ೧೧೦ ॥ 


ಕಂ|| ಮುಂತಿರೆ ಕೂರ್ಪು ನಯಜ್ಞತೆ | 
ಪಿಂತಿರೆ ರಿಪುಮಂಡಳಂಗಳಂ ಕೊಂಡಿರೆ ನಿ || 
ಶ್ಚಿಂತಮನಸಿ ಕೂರ್ಪಂತ | 
ರ್ಪಂತುಪಶಮಮಿರ್ದುದಾನರೀಂದ್ರೋತ್ತಮನೊಳ್‌ || ೧೧೧ | 
ವ॥ ಮತ್ತಮಾಪರಮಪುಣ್ಯಮೂರ್ತಿ(ಯ) ಯಶೋರಾಜ್ಯದೊಳ್‌: 
ಕಂ|| ರಾಜವತಿಯಾಯ್ತು ರಿಪುಮಹಿ | 
ರಾಜನ್ವತಿಯಾಯ್ತು ತನ್ನ ಧರೆಯೆನೆ ನಿನಮ | 
ದ್ರಾಜಕನಳವಡಿಸಿದನಧಿ | 
ರಾಜತೆಯಂ ಶಾಂತಿನಾಥನಖಿಳಾವನಿಯೊಳ್‌ || ೧೧೨ || 
ಉ| ಕೋಪದ ತಣ್ಣು ತಣ್ಣುವೆರಸಂಬರದೊಳ್‌ ಸಿಡಿಲಂತೆ ಸರ್ವದಿ | 
ಗ್ವ್ಯಾಪಕಮಾಗೆ ಗುಪ್ತಮಕರಪ್ರಕರಂ ಶರಧೀಶನಂತರ || 
ದ್ವೀಪಮನೆತ್ತಿ ಕೊಳ್ಳೆ ತೆಣದಿಂ ಸಮಸಿದ್ಧಿಯೆ ಸಿದ್ಧಿಯಾಗೆ ತ | 
ದ್ಫೂಪತಿ ಕೊಂಡನನ್ಯಮಹಿಕಾಂಡಮನುಂಡಿಗೆ ಸಾಧ್ಯಮಪ್ಪಿನಂ | ೧೧೩ | 
ಕಂ॥ ಅಹಿತರ್‌ ಸಂಧಿಯುಮಂ ವಿ| 
ಗ್ರಹೆಮುಮನಾತನೊಳೊಡರ್ಚರೇಕೆನೆ ಸರ್ವ || 
ಸ್ವಹರಣಮಂ ಸಂಧಿ ಶಿರಃ | 
ಪ್ರಹರಣಮಂ ತಮಗೆ ವಿಗ್ರಹಂ ಮಾಟ್ಟುದಳಂ || ೧೧೪ | 
ವ॥ ಬಂದು ಲೋಕಮೆಲ್ಲಂ ಪೊಗಬ ಮತ್ತೊಂದು ಶುಭದಿನಡೊಳ್‌ ಸಿಂಹಾಸನಾ [ಸೀನ] 
ನಾಗಿರ್ದ ಜಿನಚಂದ್ರಜೀವನಂ ಕಂಡಾಯುಧಾಧ್ಯಕ್ಷನಷ್ಟಾಂಗಮೆಜಗಿ ಪೊಡೆವಟ್ಟು ಮುಂಡೆ ನಿಂದು 
ಮುಕುಳಿತಕರಕಮಳನಾಗಿ: 
ಮ॥| ದಿವಮೆಂತಂತೆ ಶತಾರಮಗ್ರಿ ಮಸಹಸ್ರಾರಂ ಸಹಸ್ರಾರಮ | 
ಪ್ರವಿಲಕ್ಷ್ಯಂ ದಿನಪೋಪಮಾನವಳಯಂ ಜಾಜ್ವಲ್ಯಮಾನಂ ಮರು || 
ನ್ನಿವಹಾನಂದಕೃತಸ್ವನಂ ಕುಸುಮವೃಷ್ಟ $ಗೀಸರಂ ಬಂದುದಿಂ | 
ದು ವಿಯಚ್ಛಕ್ರದಿನಸ್ತ್ರಶಾಲೆಗೆ ಮಹಾಚಕ್ರಂ ಮಹೀವಲ್ಲಭಾ || ೧೧೫ || 
ಕಂ ಎಂದೀಬಿನ್ನಸಮನವ | 
ಸ್ಪಂದಮನಂತೆಯ್ದೆ ಕೇಳ್ದು ಮನುಜೋಕ್ತಿಸರಿ | 
ಸ್ಪಂದಮತಿ ಕೇಳದಂತಿ | 
ರ್ದಂದಪಗತಚಳನಜಳಧಿಯಂ ವಿಭು ಪೋಲ್ತಂ | ೧೧೬ || 





959 ಶಾಂತಿಪುರಾಣಂ. 

ವ॥ ಅಂತುದಾಸೀನಮಾನಸಂ ಮಸಕಮಿಲ್ಲದ ಸಾರ್ವಭೌಮಂ ಪೇರಡ್ಡಮಾಗಿ ಕೆಲದ ಚಕ್ರಾ 
ಯುಧನೊಳ್‌ ತಮ್ಮಂಗಬಾಹ್ಯವಸ್ಸುವಂ ಪರಿತಂಮಾಡುತ್ತಿರಿ ಮತ್ತಂ ಕುಲವೃದ್ಧರ್‌ ತದೀಯಾಭಿ 
ಮುಖರಾಗಿ ಬಿನ್ನ ಪಂಗೆಯ್ದೊ ಡವರುಪರೋಧದಿಂಜಿಂತಾನುಂ ಮೊಗಮಿತ್ತು ನೋಡಿ ಪೇಟೀಮದರ್ಕೇ 
ಗೆಯ್ದ್ವುಜಿನೆ ಮುಕುಳಿತಪಾಣಿಪಂಕರುಹರಾಗಿ:-- 

ಕಂ|| ಮಂಡಳಪತಿಯೈ ಮುಂಷ (| 
ಟ್ರಂಡಕ್ಟ್ಪ್ಮಾ ಪತಿಯೆ ಯಾಗಳೆದಲಿಂದಮಜೆ || 
ಭಂಡಮೆನಗೆನ್ನದೇರ್ಟ್‌ ಬಗೆ | 
ಗೊಂಡರ್ಚಿಸು ಚಕ್ರರತ್ನಮಂ ಕುರುತಿಲಕಾ | ೧೧೭ | 

ವ॥ ಅದಲ್ಲದೆಯುಂ ಪೂರ್ವಚಕ್ರಾಯುಧರನುಕ್ರಮಮನಜಅಯೆ ಬಿನ್ನಪಂಗೆಯ್ದೆ ವದಜಕಂಜಿ 

ಮೇಲಪ್ಪುದಂ ದೇವರ ಚಿತ್ತಮಅಾಗುಂ;-- 
ಕಂ] ಎನೆ ದರಹಸಿತಾಸ್ಯಂ ಶಾಂ | 
ತಿನಾಥನೆಂತೆಂತೊ ಚಕ್ರಮಂ ಪೂಜಿಸೆ ಮು || 
ನ್ನಿನ ಚಕ್ರವರ್ತಿಗಳ ತೆಜ | 
ದಿನಾಮುಮಜಗುವುದು ನಿಮಗೆ ಹೃದಯಂಗಮಮೇ || ೧೧೮ | 
ಕುಲವೃದ್ಧರಿರೆಂದುಮನಾ | 
ಕುಲವೃದ್ಧಿ ವಿಶೇಷವಿದ್ಯರಿರ್‌ ನಿಮ್ಮ ವಚೋ || 
ಜಲಮಾಲವಾಲಜಲಕೃತ | 
ನಿಲಾಸನೃ ಪಭೂರುಹಕ್ಕೆ ಹಿತಕರನೆ ವಲಂ | ೧೧೯ | 
ಮುಮಗಣ್ಣ ಳುಚಿತಮಂ ನುಡಿ | 
ಪ್ರದು ದಲ್‌ *ಸ್ವಮತೇ ನಿವಾರಕಾಭಾವಾ”ತೆಂ | 
ಬುದನೆ ಬಗೆದುಚಿತಮಂ ಬಗೆ | 
ಯದೆ ನುಡಿದೊಡಮೆಮಗೆ ಅಂಘನೀಯಮಪೇಯಂ || ೧೨೦ | 
ಏಗೆಗೆಅಗೆ ಸಿದ್ಧ ಸರಮೇ | 
ಹ್ವಿಗಳನ್ಲದೆ ರಮ್ಯರಲ್ಲರುಟದ ಸಮಸ್ತೋ | 
ರ್ನಿಗಳಮ್ಮಂಫಿಯುಗಕ್ಕೆಜ | ಕ 
ಗುಗುಂ ಸ್ಫುರದ್ದೀಪವರ್ತಿನಿಧಿಗೆಜಗುವವೋಲ್‌ | ೧೨೧ || 
ವ॥ ಅದಲ್ಲದೆಯುಮಾಶರೀರಜೊಳ್‌ ಘತ್ಯಘಾತಿದುರಿತವಿಹಕಮೆ,' ' ಮನಂತಚತುಷ್ಟಯಮುಂ, 
ಕೇವಲಲಬ್ಧಿಲಾಭಮುಮಪ್ಪುದನಜಾದು ಮಾಚಕ್ರ ರೋಹಖಂಡಕ್ಕಂ ಕುಡುಗಲ್ಲ ಮೆಜಗಿ ಮೆಂಬೊ 
ಡದುವುಮಂ ನೀವುಚವಿರಿಮಗೆ ಮಹತ್ತರವಚನಮಮೋಘಂ ಮಾನ್ಯಮೆ:-- 
ಚಂ॥ ಎನೆ ಯೆನೆ ಚಕ್ರರತ್ನಮಮರಾಳಿವೃತಂ ಬಲಗೊಂಡು ಶಾಂತಿನಾ | 
ಥನ ಪದಪಂಕಜಕ್ಕೆಅಗೆ ಮುನ್ನಿದನರ್ಚಿಸು ಪೂಜಿಸೆಂದು ಪೇ || 
ಟ್ಚನು ಮೆಅಗೆಂದು ಸೇಟ್ದನು ಮಿದಾದಿಯ ಚಕ್ರಿಗಳಂದಮೆಂದು ಪೇ | 
ಲ್ಲನು ಮಿದು ಚೋದ್ಯಮೆಂದು ಬೆರಗಾಗಿ ಠಿಜೋಕ್ತಿಗೆ ತಾಮೆ ನಾಣ್ಚಿದಂ್‌ ॥ ೧೨೨ || 


ದಶಮಾಶ್ಚಾಸಂ. 958 
ವ॥ ಅಂತಿಥಿವಿರಿದಾಶ್ಚರ್ಯಮುಂ ಜಗತ್ಕ್ಪೋಭಮುಮಾಗಿಯಾಚಕ್ರೋತ್ಪತ್ತಿಯಪ್ಪು ದುಮಧಿ 
ರಾಜಯಶಶ್ಚಂದ್ರಿಕೆ ಜನರಾಜಚಂದ್ರೋದಯದೊಳ" ಮಸುಳಿಂುಂ ಕನಸಿನೊಳ೪್‌ ರಥಾಂಗ 
ಧರಯಕ್ಷರೂಸಮಂ ಕಂಡು ನೆನಸೆಂದು ತಂತಮ್ಮ ನೆಲೆಗಳೊಳ್‌ ಪುರಸ್ಕರಾಜಕೋಟ ಪೆಳ್ವಳಿ 
ಸೆಯುಂ ಇಂತು ನಿರತಿಶಯಪುಣ್ಯಪ್ರ ಭಾವಭೂತಚಕ್ರೋತ್ಪತ್ತಿ ನಾಡೆಯುಂ ವಿಸ್ಮಯಂಮಾಡೆ 
ಮಜುದೆಸವಂ ವನ್ನಿನ ಚಕ್ರೋತ್ಸತ್ತಿಪೂಜಾನುಭಾಷಿಗನಪ್ಪ ಪ್ರಧಾನಂ ಥಿಂದಿರ್ದು ವಿಜಯಪ್ರಸಂಗ 
ವಿಜ್ಞಾ ಪನಮುಖರಮುಖನಾಗಿಯುಮತೀತದಿವಸಸ್ವವಚನಕೃತಾರಂಭಕ್ಕೆ ಸಿಗ್ಗುಗಿ ಚಕ್ರಾಯುಧನಂ 
ಬಿನ್ನಪಂಗೆಯ್ಯಲ್ವೇಟ್ಟುದುಮಾತಂ ಬಂದು: 


ಮ॥ ಶ್ರವಣೋಪಾಂತದೊಳರ್ದು ಹಸ್ತತಳಮಂ ವಕ್ರ್ರಾಬ್ಬದೊಳ್‌ ಸಾರ್ಚಿ ವೈ | 
ಶ್ರವಣಂ ವಜ್ರಧರಂಗೆ ಬಿನ್ನವಿಸುವಂತಂಭೋಧಿನೇಳಾಪರೀ || 
ತವನಶ್ರೇಣಿಯನುರ್ವರಾವಥಿತೆಯಂ ಬಾಯ್ಕೇಳಿಸಲ್ವೇಟ್ಟುದೆಂ | 
ದವನೀವಲ್ಲಭವಲ್ಲಭಾನುಜ(ನು)ದಾತ್ತಂ ಬಿನ್ನಪಂ ಗೆಯ್ವುದುಂ | ೧೨೩ | 


ವ| ಅಪ್ರತಿಹತನಿಜಾಜ್ಞಾ ರೂಢ ತ್ರೈಲೋಕ್ಯಶೇಖರಂ ತನಗೆ ಸನಿಸ್ಸಂಶಯಮಾಗಿ ಯುಪವನ 
ಪ್ರತಿಕೂಲಪ್ರಿಯಹಿತವಾದಿಯಪ್ಪುದಳನಂತೆಗೆಯ್ದೆನೆಂಬುದುಂ ಚಕ್ರಾಯುಧನಾಯುಧಾಧ್ಯಕ್ಷಾಸ್ತ 
ಪುರುಷರುಮೊಂಜಿ ಸೆರದೊಳ್‌ ಮಹಾಪ್ರಸಾದಮೆಂದಾಸ್ಥಾ ನಮಧ್ಯದಿನೆಟ್ಟು ಬಂದು ಹೆಸ್ತಿನಪುರಾಂತ 
ರಾಳದೊಳ' ದಿಗ್ವಿಜಯಘೋಷಣಾಪ್ರ ವರ್ತನಪರರಾಗಿ ಪೊಟಲ ಪೂರ್ವದಿಗ್ಸಾ ಗಂಗಳೊಳ್‌ ಶಿಬಿರ 
ನಿನೇಶೋಪಕಾರ್ಯವಿರಚನಪರರಾಗಿ ಪ್ರಾರಂಭಮಂ ಪಡೆವಳನಿಂದಂ ಮಾಡಲ್ವೀಲ್ದು ದಿಗ್ವಿಜಯ 
ಭೇರಿಯಂ ಪೊಯ್ಸಿದಾಗಳ್‌:- 
ಮ|| ಮದಮಂ ದಿಗ್ಗ ಜಮೆತ್ತಿ ಕಟ್ಟಿ ದಿಗಧೀಶರ್‌ ದೇವದೇವಂಗದಾ | 
ವ್ರಥೊ ಭೂಲೋಕದ ಸಾಧ್ಯಸಾಧನೆಗಳಂ ತ್ರೈಲೋಕ್ಯಸಾಮ್ರಾಜ್ಯಸಂ | 
ಪದುಪೇತಂಗೆನೆ ಬಂದು ಮುಂದೆ ನಿಲೆ ಮೂವತ್ತಿರ್ವರಿಂದ್ರರ್‌ ಕಲಂ | 
ಕಿದುವಂತಬ್ಬಿ ಗಳಂದದೇನೆಸೆದುದೋ ಗಂಜೀರಭೇರೀರವಂ || ೧೨೪ || 
ವ॥ ಅಂತು ದಿಗ್ವಿಜಯಭೇರಿಯ ನಿನಾದದೊಡನೂಡನೆ: 
ಕಂ|| ಅಸಮರವಮೇಕಶಂಖ | 
ಪ್ರಸನ್ನ ಗಂಭೀರಥಿನದಮೆಸೆದುದು ವಿಜಯ | 
ಪ್ರಸರಮನಶೇಷವಸುಮತಿ | 
ಗೆ ಸಾರುವಂತಾಮಹಾಮಹೀವಲ್ಲಭನಾ | ೧೨೫ || 
ವ॥ ತನ್ನಿನದಶ್ರವಣಸಮುಪಜನಿತ ಪ್ರಯಾಣೋದ್ಯೋಗಮಿಳ ತಷಡ್ತಿಧಬಳಜಳನಿಧಿಯೊಳ್‌- 
ಕಂ|| ಕಳಭಸ್ತನ್ಯಪಜವನಂ | 
ಗಳನಂಜಿರ ಹರಿಕುಳಕ್ಕೆ ನಡೆ ಮುಳಿಸಂ ಮು | 


ಕ್ಯುಳಿಸಿದುವೆನೆ ಮದಮಂಮು | 
ಕ್ಯುಳಿಸಿದುವೆಣ್ಬ ತ್ತುನಾಲ್ಕು ಲಕ್ಕೆ ಗಜಂಗಳ್‌ | ೧೨೬ || 


954 ಶಾಂತಿಪುರಾಣಂ. 





ಕ್ರಿತಿಸನ ಗಜಘಟಿಗಳೊಳಾ | 
ಶ್ರಿತನುಂ ಜಾನಾವಗಾಢ ನಾಮಘಟಾಸಂ | 
ತತಿಗೆ ಸುಲಕ್ಷಣಸಂಗರ | 
ನುತಮಾದುವದೇ೨ ಸಲಕ್ಷಣಂಗಳೊ ಕರಗಳ || ೧೨೭ || 
ವ॥ ಮತ್ತಮೆರಡನೆಯ ಸೇನಾಂಗದೊಳ್‌--- 
ಕಂ|| ಸಂಗತದಶಧು)ವಕ್ಷೇ | 
ತ್ರಂಗಳ್‌ ಶುಭಲಕ್ಷಣಂಗಳಮೃ ತೋದ್ಭ ವವಾ i 
ಹಂಗಳಜಮೃಗ್ಯುಳೂಕ ಭ | 
ವಂಗಳ್‌ ಪದಿನೆಂಟುಕೋಟ ಜಾತ್ಯಶ್ವಂಗಳ್‌ || ೧೨೮ || 
ವ॥ ಮತ್ತಂ ತೃತೀಯಬಲಾಂಗದೊಳ": 
ಕಂ॥ ಅರಿಷಡ್ವರ್ಗಮನವನೀ | 
ಶ್ವರನಾಟಲೆಯೆ ಪೊಅಗಣರಿಗೆ ಜಯಾಂಗನೆ ಪ | 
ರ್ಕೊರದಪಳನೆ ಪರಿದುವು ಜೀ | 
ರ್ಗರವುತ್ತುಂ ಚತುರಶೀತಿಲಕ್ಷರಥಂಗರಳ || ೧೨೯ || 
ವ।॥ ನಾಲ್ಕನೆಯ ಸೇನಾವಯವದೊಳ್‌: 





ನಿ ಹಾ ತ ಅಮ ಜಭಅ  ಇಭಾಘಾಣಾಂ ಸಾಹ 


ಕಂ] ದಶದಿಕ್ಕಟೀತತಂ ಚತು | 
ರಶೀತಿಕೋಟಪ್ರಮಾಣಪಾದಾತಂ ತ || 
ದೃಶಕಾಸ್ಪದಮಾಮದದೆೇ | 
ನಶೇಷಗುರು ಪಿರಿಯ ಸಿರಿಯನನಗಯ್ಸಿದನೋ || ೧೩೦ || 
ಅಂತು ಚತುರಂಗಸೇನೆ ಯು | 
ಗಾಂತಕರವ ವರ್ಣವಾರವಂ ಘನರವಮೆಂ || 
ಬಂತಾಗೆ ತಾಗೆ ದಿಗ್ವಿವ | 
ರಾಂತರವಂ ಬಂದು ನಿಂದುದಂದರಮನೆಯೊಳ್‌ || ೧೩೧ || 


ಉ| ಅನ್ನೆಗಮಂಬುಜಾಕರದ ಸೀಕರಮಂ ನಡೆಗೊಂಡು ಮಾಳೆಸಂ | 
ಪನ್ನತೆಯೊಳ್‌ ಪೊದಟ್ಟು ಪೊಸವೂವಿನ ಕಂಪಿನೊಳಲ್ಬು ಚಿತ್ತಜೋ || 
ತ್ಸನ್ನವಿಳಾಸಮಂ ವಿರಹಿಗಿರ್ಮಡಿಮಾಡಿ ಶರದ್ಬವಂ ಸಮಾ | 
ರ [ನ್ನ] ಸುಸೋಂಕಿ ಘರ್ಮಜಲಬಿಂದುವನಾಟಾಸಿದತ್ತು ನಲ್ಲರಾ || ೧೩೨ || 
ಕಂ|| ಎರಡನೆಯ ಪಾರ್ಥಿವ ಶ್ರೀ | 

ಸ್ವರೂಪದಿಂ ಥಿಧಿಯಧೀಶನಂ ಸಾರ್ವಂತಾ || 

ಶರದಂಗನೆ ಸಾರ್ದಳ್‌ ಪಂ | 

ಕರುಹಾಂಕಿತೆ ವಿಶದಗಗನಹರಿದಂತರಮಂ || ೧೩೩ | 


ದೆಶಮಾಶ್ಚಾಸಂ. 965 


ದಿನಪಪ್ರತಾಪಮುಂ ಶಾಂ | 

ತಿನಾಥನಿನುತಪ್ರತಾನಮುಂ ತದ್ವಸುಧೇ | 

ಶನ ಕಾಂತಿಯು ಮಂದು ಮೃಗಾಂ | 

ಕನ ಕಾಂತಿಯುಮೇಂ ದಿಗಂತಮಂ ಪರ್ನಿದುದೋ || ೧೩೪ | 
ಹರಿ ವರ್ಷಜಧನುವಂ ಸಂ | 

ಹರಿಸರೊಡಂ ಜೈತ್ರಚಾಸಮಂ ಜನಚಂದ್ರಂ | 

ಧರಿಯಿಸಿದಂ ಧರೆಗಿಂತಿ | 

ರ್ವರುಮೇಂ ದೃಢದಿವ್ಯಚಾಪಮಾರೋಪಿತಮಂ || ಗಿಷ೫ | 





ಕಾಶಚಮರರುಹ ದತ್ತನಿ | 
ಲಾಸೆಗೆ ಸಿತಸಂಕಜಾತಪತ್ರೆಗೆ ಶರದು | 
ದ್ಭಾಸಿತಲಕ್ಷ್ಮಿಗೆ ಸದೃಶನಿ | 
ಕಾಸಮಿಜೆನಿಸಿದುದು ಲಕ್ಷ್ಮಿ ಶಾಂತೀಶ್ವರನಾ || ೧೩೬ | 
ಕಾಂತಿಪ್ರಸಾದಗುಣದ ದ | 
ಗುಂತಿಗಳಂದುಗಮಿಳೇಶ್ವರೇಂದುಗಮೊಡನ | 
ತ್ಯಂತಂ ಸಮನಿಸಿ ಚಕ್ಷು | 
ಸ್ಮಂತರ ಕಣ್ಣಂ ಮನಕ್ಕಮಿತ್ತುದು ಮುದಮಂ || ೧೭ | 
ವ। ಮತ್ತಂ ಹಂಸಯೂಥಲಿಲೆಗಂ, ಧವಳಜಳಧರಮಾಳೆಗಂ, ಕುಮುದವಿಮಳಾಂಬುಗಂ, 
ಸಿಂಧೂಪಾಂತವಿಶದಕಂಬುಗಂ, ಕುರುಕುಲಆಲಾಮುನಸ್ಪ ಚಕ್ರವರ್ತಿಯ ಕೀರ್ತಿಯೆ ಬಿರ್ದ್ದು 
ವಂದಂತೆಸೆನುದುಂ: 
ಕಂ|| ಧವಳೇಕ್ಷುಚ್ಛಾಯ ನಿಷ | 
ಣ್ಣವಪುಗಳಂದದೊಳೆ ನೆಗಟ್ಟ ಬಣ್ಣಮನಾಸ್ಸಿ | 
ಶವದಿಂ ಕಾಕಳಿಯೊಳ್‌ ಚ | 
ಕ್ರವರ್ತಿಯಂ ಪಾಡಿ ಶಾಳಿಗೊ”ಪಿಯರೆಸೆದರ್‌ || ೧೩೮ || 


ಕಳಶಜನುದಯದೊಳೊದನಿದ | 
ಜಳಾಶಯಂ ತಿಳಿದುವೊಡನೆ ಕದಡಿದುವವನೀ | 
ತಳಪತಿಯ ಪಡೆಯೊಳರಿನೃಪ | 

ಜಳಾಶಯಂ ಶರದಮೇಂ ನಿರುದ್ದಾ ರ್ಥಕನೋ || ೧೩೯ || 


ಅಸಮಚ್ಛದಪರಿನೀತ | 
ಸ್ರಸವಾನೋದಾಹೆತಂಗಳವನಿಸಕರಿಗಳ್‌ || 

ಪೊಸತೆ ಬಿಡುತಂದುನೊಡನೊಡ | 

ನಸೂಯೆಯಿಂ ಸೆಣಸುವಂತೆವೋಲ್‌ ಪರಿಮಳಮಂ || ೧೪೦ | 


256 ಶಾಂತಿಪುಠಾಣಂ. 


ನೆಲೆಯಂ ಮಾಡಿ ಸರಿಶ್ಸಂ | 
ಕುಲಕ್ಕೆ ಬಟ್ಟಿಯನೆ ಮಾಡಿ ಕರ್ದಮಜಳಮಂ || 
ಸ್ಪಲಮೆನಿಸಿ ಯಾತ್ರೆಗವನೀ | 
ತಲಪತಿಯಂ ಪ್ರೇರಿಸಿತ್ತು ಪುಗಿಲೊರಳ್‌ ಶರದಂ | ೧೪೧ | 
ವ|| ತದನಂತರಂ:-- 

ಕಂ|| ಬಲದ ಸುಲೀವೆರಸಿದರ್ಚಿಯ | 
ನಿಳಾಸದಿಂದಗ್ನಿರಾಜಿ ನೀರಾಜನದೊಳ್‌ | 
ಬಲಗೆಯ್ಯೊಳ್‌ ಚಕ್ರಿಗೆ ದೋ | 
ರ್ವಲನಿಜಯಮನೀವ ತೆಜದಿನೇಂ ಸೊಗಯಿಸಿತೋ || ೧೪೨ | 





ವ॥ ಅಂತಪರಿಮಿತಶುದ್ಧ ಪಾರ್ಷೀಯುಂ ಗುಸ್ತಮೂಲಪ್ರತ್ಯಂತನು, ಮಂಗೀಕೃತವೀರ 
ಪ್ರಸರನುಮಾಗಿ ಸೌಜನ್ಯಕಂದಾಂಕುರಂ ನಿಜಯಪ್ರಸ್ಥಾನೋದ್ಯುಕ್ತಂ ಮಂಗಳವಸದನಂಗೊಂಡು 
ಸರಿಪೂರ್ಣಾಬ್ದಕುಬ್ಬಶಿರೋದ್ಧ ರಣನಂ, ವ್ಯೂಢಥೋರಸ್ಕನಂ, ಪ್ರಭೂತಾಂತರ್ಮಣಿಯಂ, ವಿಪುಳೋಚಿ 
ತಾಂಸನಂ, ಪ್ರಶಸ್ತಾಸನನಂ,ಕಾರ್ಮುಕಪರಿಣತವಂಶನಂ,ಸಮಪಾರ್ಶ್ವ(ನ),ನಜಕುಕ್ಷಿಯಂ, ಗೂಢ 
ಪುಷ್ಕರನಂ, ವಿಪುಳಾಯತಬಾಹುವಂ, ವರಾಹಜಘ ನಪರನಂ, ಸುತಾತ್ರಿಯಸ್ಥಿ ಲಾಗಲಜನ, ನುಪದಿಗ್ದ 
ಸೇಚಕನ, ನನುಪೂರ್ವಲಾಂಗೂಲನಂ, ಕಾಚಕಿಲ್ಯಸಂವರ್ತಕನಂ, ಪ್ರಶಸ್ತವಾಳಧಿಯಂ, ಸಮಸು 
ನಿಭಕ್ತಸ್ತನಾಂತರನಂ, ಸುನಿವೃತ್ತಾಯಾಮಕಾಂಡನ,ನತನೂದರನಂ, ಸರಿಪೂರ್ಣವಕ್ತದಿಕ್ಕೋಶನಂ, 
ಮಂತ್ರಾಧಿಕಾಖ್ಯನಂ, ಅನಿಮ್ಮನಾಭಿಯಂ:...- 

ಕಂ ವಿನುತಸುಜಾತಹ್ರುಸ್ವ | 
ಸ್ವನಚೂಚಕನಂ ಪ್ರಪೂರ್ಣಸಪ್ಪಸುರೋಚಿಃ || 
ಕನದಂಕುಶಕೃತದೀರ್ಫ | 
ಪ್ರಣೂತಕೋಸನನುದೀತಜವನಂ ಯುವನಂ | ೧೪೩ || 

ವ॥ ಸಮತಜ್ಞಾ ವಿದ್ವಸ್ಸಮತಾನುಪೂರ್ವ ಮೃದುಕಳಶವೃತ್ತ ಪುಷ್ಕರಗೋತ್ರನಂ, ಸುಸಂವೃತ 
ಪ್ರೋಹಪಳಿಹಸ್ತವಿಕಟಗಾತ್ರನಂ, ಸಂಜ್ಞಾತವ್ಯಸ್ಟಿಪಿಷ್ಟಕಸ್ರೋತ್ಸಂಗನಂ, ಉಪಸಂದಿಗ್ಧ ತರಶ್ಲ ಕ್ಷ 
ಪಾರ್ಹಿಯಂ, ಸುಪ್ರತಿಸ್ಠಿ ತಾಸರನಂ, ಶ್ಲೆಕ್ಷ್ಮ ಪತಿವ್ರಣತಾಂಚಿತನಂ, ಸುಪಾದತಳನಂ, ಮರು 
ದಧೀಶಸನ್ನಿಭನಂ, ಮತ್ತಂ:--ಸ್ಮಿಗ್ಧ ಪೂರ್ವಶ್ವೇತಶ್ಲಕ್ಷ್ರಾ ಇರ್ಡಚಂದ)ಸದೃಶಸುಸಸ್ಸಿವಿಷ್ಟಾನು 
ವಂಶವೃತ್ತಾಂತರವಿಂಶತಿನಖನಂ, ಶ್ಲಕ್ಷೃಸ್ಸಿಗ್ಗಮೃದುಬಹುಳಾನುವ್ಯಾಯಮಿತಪ್ರತಿಯಾಂಕಸ್ಸಿಗ್ಗ 
ಪ್ರಕಾಶಸೂಕ್ಷ್ಮಬಿಂದುಸಂದೋಹನಂ, ಮೃದುಸ್ಲಿಗ್ವ ಪ್ರಭೂತಸೂಕ್ಷ್ಮವರ್ಣಾನುವರ್ಣಜಯುಗ್ಯಜೈಕ 
ರೋಮಾಂಚಿತನಂ:-.- 

ಉ॥ ಚಂಪಕಸಪ್ತಪರ್ಣಮದಗಂಧಿಯ ನುತ್ತಮಪಾತ್ರವರ್ತಿ ಭೂ | 

ಕಂಸನಮಂ ಕನತ್ಕನಕಮಂಡನಮಂಡಿತಮಂ ವಪುಷ್ಮಮಂ | 
ಸಂಪದುಷೇತಮಂ ತರಿಸಿ ದಿಗ್ವಿಜಯಕ್ಕೆ ಜಿನೇಂದ್ರಚಂದ್ರದೇ | 
ನಂ ಸಪೊಲಮಟ್ಟನೇಣ್‌ ಭಯಮಂ ಜಯಪರ್ವತಯಾನಣಾಗಮಂ | ೧೪೪ | 


ದಶಮಾಶ್ಚಾಸಂ. 987 
ನ॥ ಮತ್ತಂ ಮಕರಣತೋರಣಾಂತರದಿಂ ನುಗುಳ್ಳು ಬರ್ಸ ಚಕ್ರ ವರ್ತಿಯೆರಡೋಳಿಯೊಳಂ: 
ಕಂ] ಶ್ರೀಜಾಯಾಪತಿಗಕ್ಷಯ | 





ಲಾಜಾಸಾರಂ ಪುರಂದ್ರ್ರಿಯರ್‌ ಸೂಸೆ ಕರಂ || 
ರಾಜಿಸಿದುದಮೃತಬಿಂದುಸ | 
ಮಾಜಂ ಜನ್ಮ್ವಾ ಭಿಷವದಿನೊಪ್ಪು ವತೆಅದಿಂ | ೧೪೫ || 


ಪ್ರಾಚೀನಬರ್ಹರುಪಮಂ | 

ಪ್ರಾಚೀಹರಿದಭಿಮುಖಂ ಮರುದ್ಯತಕೇತೂ || 
ತ್ಕೋಚಿತತರ್ಜಿತರಿಪು ಚಳಿ | 
ತಾಚಳಸನ್ನಿಭಗಜಾಧಿರೂಢನಧೀಶಂ || ೧೪೬ || 

ತಳರೆ ಮಹೀರಜದಿಂ ಘನ | 
ವಿಳಾಸಗಜಘಟಿಯಿನವನಿಯಂ ನಭಕೆ ನಭ | 
ಸ್ಥಳಮಂ ನೆಲಕ್ಕೆ ತಂದಂ | 

ತಳುಂಬಮಾದುದು ತದೀಯಚತುರಂಗಬಳಂ | ೧೪೭ || 


ವ॥| ಅಂತು ಬಂದು ಮುನ್ನಮೆ ಸಮೆದ ನಾಯಕಮನೊಳಗುಮಾಡೆ ಸರಿನೇಸ್ಟಿಸಿ ರಚನಾ 
ವಿಶೇಷಂ ಬಳೆದು ಪರಿವ ರುಚಕರಚನೆ(ಯಿರ್ಪಂತೆ) ಮಾಡಮಂ ಪತ್ತಿ ಸುತ್ತಿಅದ ಕರಗದ ಡಸದ, 
ಡವಕೆಯ, ಮಡಿಯ, ಸರಿಯಣದ, ಬಾಟಸಿನ, ಗುಣನೆಯ, ಮಜ್ಜನದ, ದೇಹಾರದ, ರೆಂಜೆಯ, ' 
ಕೊಂಚೆಯದ, ಕೂರವದ, ಕೊಟ್ಟಿಗೆಯ, ಗುಡಿಯ, ಜಳಗುಡಿಯ, ಗೊಲ್ಲಣಿಗೆಯ, ಮಂಡವಿಗೆಯ, 
ವಿಳಾಸರಿವಾಸಂಗಳಿಂದಂ; ಎರಡೋಳಿಯ ರಾಣೀವಾಸದ ಬಳ್ಳಿಗಾವಣಂಗಳಂದ್ಕ] ಮವಣ ಮುಂಜಿ 
ಸಾಹಣೌಘದೊಳಗಿರಿಸುವ ಸಂಚಕಲ್ಯಾಣದ ಸೂಚೀಯಾನೆಗಳ್ಗೆಂದು ನಿಳ್‌ಸಿದ ನಡೆಮಾಡ 
ಸಾಲೆಗಳಿಂದಂ; ಅಲ್ಲಿಂದಂ ಮತ್ತೊಂದು ಬಾಗಿಲಿಂ ಪೊಜಗೆ ವಂಕದಾರಜಿರಡುಂ ಜಿಸೆಯೊಳಂ 
ತುರಗಾಸುರನ ಪಡೆದೋರ್ಕೆಯಂತಿರ್ದ ದಿವ್ಯಾಶ್ವಂಗಳ ಕಟ್ಟುವ ದೀರ್ಥಪಟಮಂಡಪಂಗಳಿಂದ 


ಮತಿಮನೋಹರಮಾದವಥಿಪತಿಯ ಭವನನಿವೇಶದಿಂದಮಂದಂಬಡೆದ ಪೊಲವೀಡಂ ಸೋಮಾನ್ವಯ 
ಪ್ರದೀಪಂ ಪುಗುವಾಗಳ್‌:- 


ಕಂ|| ಪಿಡಿಗಳ್‌ ನೃಪನಿಭವದ ಕೆ | 
ಯ್ದಿ ಡಿಗಳ್‌ ಬರ್ಸಂತಿರಂಗರಕ್ಕರ ನೆರಜೊ | 
ಳೃಡಿತಲೆ ಬೆಸದೊ ಡಲೆಯೆ ಚೆ | 
ಲ್ವಿಡಿದೊಡನಂದೇಖಾ ಬರೆ ನೃಪಾಂಗನೆಯರ್ಕಳ್‌ || ೧೪೮ | 


ಮಂದಾಕ್ರಾಂತಂ|| ಅಲ್ಲಿಂ ಮುನ್ನಂ ನೃಪತಿ ಗಜಮಂ ಮಂಡನಾಯೋಗಹೇಮೋ | 
ತ್ಪುಲಶ್ರೀಚಂಪಕವನಮದೊಂದುರ್ನಿದಾಕಾರಮಂ ನಿ | 
ದ್ಯುಲ್ಲೀಲಾವಿಭ್ರ್ರಮದೆ ಪೊಳೆಸಂ ತಾಳೆ ಕೂರಂಕುಸಂ ಕಂ | 
ಡೆಲ್ಲಂ ತನ್ನಂ ಪರಸಿ ಪುಗೆ ಬೀಡಂ ಮಹೋತ್ಸಾಹದಿಂದಂ || ೧೪೯ || 
88 


968 


ಕಂ ಗಜಢಕ್ಕೆಯ ಪಾಜಃ ಮಹಾ | 


ಶಾಂತಿಪುರಾಣಂ, 


ಆ ಲ ನ ಹಾಯ್‌ ಒಡ. 





ಧ್ವೃಜಡೊಜ್ಜರಡೇಕಶಂಖರವಿಶಶಿಬಿಂಬ | 
ಧ್ವಜದ ಧವಳಾತಪತ್ರ | 
ವ್ರಜಜೊಳಗನೆ ನಡೆಯೆ ಪೊನ್ನ ಸಿರಿವಟಿಯಿಗೆಯೊಳ್‌ | ೧೫೦ | 


ಪಂಚಮಹಾಶಬ್ದದ ನಡು | 

ವಿಂಚರದಿಂದಿಸೆವ ಕನಕಕಾಹಳಜಯಘಂ | 
ಬಾಂಚಿತಮಂಗಳಪಟುಪಟ | 

ಹಂ ಚಕ್ರಿಯ ಮುಂದೆ ವರ್ಧಮಾನನಿನಾದಂ || ೧೫೧ || 


ಅದಣಾಂ ಮುನ್ನಂ ಸೇನಾ | 

ನಿ ದಂಡರತ್ನಂ ನಿಜಾಗ್ರ ಡೊಳ್‌ ಬರೆ ಪರಮಾ | 
ಭ್ಯುದಯಕ್ಕುದಯದ ಗಿರಿ ಭೂ | 
ಭೃದಖಿಳಮಣಿಮಕುಟಕೋಟತಾಟತಚರಣಂ || ೧೫೨ | 


ವ|| ಬಂದು ರಾಜಮಂದಿರಮಂ ಪೊಕ್ಕು ಚಕ್ರವರ್ತಿಯ ನಿಜೋಚತಕಾರ್ಯನಾಗಿರ್ಸಿನೆಂ: 


ಮ|| ಕುರುವಂಶಾಂಬರಭಾನುಗಾದುದುದಯಂ ಕ್ಷತ್ರಪ್ರತಾಸಂ ನಿರಂ | 
ತರಮೂಭೂಸನೊಳಿರ್ದುದಂಧತಮಸಂ ಬೆನ್ನಿತ್ತುದಾತಂಗೆ ಮಾ || 
ಣಿ ರೆನಿನ್ನೆಂಬವೂಲಸ್ತಮಸ್ತಕ ತಳನ್ಯಸ್ತಾತ್ಮಬಿಂಬಂ ಚರಾ | 
ಚರನೇತ್ರಂ ಕಮಳ್ಳೆ ಕಮಿತ್ರನಪರಾಕೂಪಾರಮಂ ಪೊರ್ದಿದಂ | ೧೫೩ || 


ನ॥ ತದನಂತರಂ: 


ಉ|| ಎಂತಮೃತಾಬ್ದಿ ಗೆನ್ನುದಯದಿಂದಭಿವೃದ್ಧಿ ಮದೀಯಕಾಂತಿ ಮ | 
ತ್ಸಂತತಿ ಪೆರ್ಚೆ ಸೆರ್ಜೆನಗಮಪ್ಪು ದಅಂದಮ ನೆಯ್ದೆ ನೋಟಕ್ಕಿನೆಂ | 
ಬಂತಿರೆ ಶಾಂತಿನಾಥಮುಖದರ್ಪಣಬಿಂಬಿತಬಿಂಬದಿಂದೆ ದಿ | 
ಗ್ಗಂತಿಯ ಚೂಳಚಾಮರನಿಭಂ ಶಶಿ ಬಂದುದಯಸ್ಥ ನಪ್ಪುದುಂ | ೧೫೪ | 


ವ॥ ಚಕ್ರವರ್ತಿಯುಂ ಕರ್ಮವೇಳೆಯೊಳ್‌ ಸಿರಿದುಪೊಟ್ಟಿಥಿರ್ಜೋಲಗಮಂ ವಿಸರ್ಜಿಸಲ್ವೇಟ್ಟು 


ಶಯನಸದನಮಂ ಪ್ರೊಕ್ಕಿನಿಸಾನುಂ ಬೇಗದಿಂ: 


ಕಂ|| ಕ್ಷೀರಾಬ್ಧಿ ಫೇನಧವಳೋ | 


ದಾರಪ್ರಚ್ಛದನೊಳುಚಿತಶಯ್ಯಾತಳದೊಳ | 
ಧೀರಂ ಪವಡಿಸಿ ಪೋಲ್ಕಂ | 
ಶಾರದನೀರದದೊಳೊಬಿಗಿದೈರಾವಣಮಂ | ೧೫೫ || 


ವ॥ ಅಂತು ಪವಡಿಸಿದ ಸರಮೇಶ್ವರಂಗೆ ಮನೋಗತಮಲ್ಲದ ಕಾಮಿನಿಯಂತೆ ಯಾನಿಫಿ ತನ್ನ 


ಕ್ಷಣದಾಭಿಧಾನಮಂ ನನ್ನಿಮಾಡಿ ಕ್ಷಣಮಾತ್ರದಿಂ ಪೋಗೆ ಬೆಳಗಪ್ಪುದುಂ;-ಇ 


ದಶಮಾಶ್ಚಾಸಂ. 989 





ಜಯಲಕ್ಷ್ಮೀನಿಭೆಯಪ್ಪ ಸೂಟರಸಿಗಂ ಭೂಪಂಗಮಾದಿವ್ಯಶ | 
ಯೈಯಿನೇಬಲ್ಕಿದೆ ಪೊಟ್ಟು ದಿಗ್ವಿಜಯಮಂ ನೋಲ್ಬಿಂ ದಲಾನೀಗಳ | 
ಟಿಕ್ರಿಯಿನೆಂಬಂದದಿನಾಗಳೇಆಕ ದಿನಪಂ ಪೂರ್ವಾದ್ರಿಯಂ ಚಕ್ರವ | 

ರ್ತಿಯ ಚಕ್ರಪ್ರತಿಬಿಂಬಮೆಂಬಿನಮದೇನಿಂಬಾಯ್ತೊ ಬಿಂಜೋದಯಂ || ೧೫೬ | 


ವ|| ಅಂತು ನೇಸಣ್‌ ಮೂಡುವುದುಮರಸನುಪ್ಪವಡಿಸೆ ಕೃತೋಚಿತದಿವಸಮುಖವ್ಯಾಪಾರ., 
ನಾಗಿ ಪ್ರಯಾಣಪಟಹಂಗಳೆಸೆಯೆ ಪೂರ್ವಾಭಿಮುಖನಾಗಿ ಸಯಣಂಜೋಗಿ:-- 


ಮ] 


ಕಂ|| ಆಸೆರ್ಬಡೆಯಂ ಪ್ರಾಚೀ | 
ಕೂಪಾರಕ್ಕೊಯ್ವ ನೃಪತಿಸೇನಾಪತಿ ಗಂ | 
ಗಾಪಗೆಯಂ ನಡೆಯಿಸ ಸಗ | 
ರಾಷತ್ಯನ ಮಹಿಮೆಯಿಂದಮಂದಂಬಡೆದಂ || ೧೫೭ | 


ವ॥ ಮತ್ತಂ: 
ಕಂ|| ಅಪಗತಫಲತ್ವಮಂ ಭ | 
ಗ್ನೈಪಾತಿತೋತ್ಸಾ ತನಿಧಿಯನೆಯ್ದಿ ದ ನೃಪರಿಂ || 
ದ್ವಿಷಮಾರ್ಗಮೆಂತು ಹತಪಾ | 
ದಪಂಗಳಿಂ ಭಯದಮಂತೆ ಭಯದಂ ಮಾರ್ಗಂ | ೧%೮ || 


ವ॥ ಅಂತಾದಂಡನಾಯಕಂ ಪೌರಸ್ತ್ಯರಾಜನ್ಯಕಸಾಧನಪರನಾಗಿ ಮುಂದಂ ನಡೆಯೆ: 
ಕಂ|| ಭೂಜಾಂಗವೃತ್ತಿಯಂ ಬಿಸು | 
ಟಾಜಗದಧಿಪಂಗೆ ವೈತಸಾವಳಿ ಪರಿವಂ॥ . 


ದಾಜಳಕೆಜಗುವವೋಲ್‌ ನಯ | 
ಭಾಜನರೆಆಗಿದರಜಿಂಹರೆನಿಸಿದ ಸುಹ್ಮೆರ್‌ || ೧೫೯ | 
ವ॥ ಅಲ್ಲಿಂದತ್ತಂ 
ಕಂ|| ನೌಸಾಧನೋದ್ಯತರನಂ | 
ತಾಸೇನಾನಿ ತ್ರಿವಂಶರಂ ಕೆಟ್ಟು ಗತಾ | 
ಯಾಸಂ ನಟ್ಟಂ ನೃಷಜಯ | 
ಶಾಸನಮಂ ಗಂಗೆಯೆರಡುತಡಿಯೊಳಮೊಗದೊಳ್‌ | ೧೬೦ | 
ವ॥ ಮತ್ತಮಲ್ಲಿಯೆ: 
ಕಂ|| ಆಪಾದಪದ್ಮನತರಂ | 
ತಾಪದದೊಳ್‌ ಕಳಮದಂತೆ ಫಲಿಳಿಯಿಸಿದರವರ್‌ | 
ಶ್ರೀಪತಿಗುತ್ಬಾ ತಪ್ರತಿ | 
ರೋಸಿತರಧಿಕಂಗಶಕ್ಯಮೆಂಬರುಮೊಳರೇ | ೧೬೧ | 


260 ಶಾಂತಿಫುರಾಣಂ. 





i 


ವ॥ ಅಂತು ಸರ್ವಸ್ವಹರಣಾನಂತರಮವರವರ (ನವರವರ) ನೆಲೆಯೊಳ್‌ ನಿಟಾಸಿ ತೀರ್ಥ 
ಕರ್ಮನಿರ್ಮಾಪಣನಿಬದ್ಧ ಸಿಂಧುರಗೇತುಬಂಧನದಿಂದಮುತ್ಕಳಾದರ್ಶಿತನಿರ್ಗಮಮಾರ್ಗಂ ಚಕ್ರವರ್ತಿ 
ಕಳಿಂಗದೇಶಾಭಿಮುಖನಾಗಿ ಪೋಗಿ: 


ಕಂ|| ಪ್ರವರಾಂಕುಶಮಂ ಗಂಭೀ | 
ರವೇದಿಶಿರಡೊಳ್‌ ನಿಷಾದಿ ನಿಟಸುವ ತೆಅದಿಂ || 
ದವನಿಪತಿ ನಿಜಾಸಿದಂ ತೀ | 
ವ್ರವೈರಿಜಯಮಂ ಮಹೇಂದ್ರಗಿರಿಮಸ್ತ ಕದೊಳ್‌ | ೧೬೨ | 


ವ॥ ಅಂತು ಪೂರ್ವಮಹೇಂದ್ರ ಪೂಜಾವಾಪ್ತಮಹಿಮಾತಿಶಯದಿಂ ಮಹೇಂದ್ರಾದ್ರಿಸಾರಮ 
ನಾತ್ಮಾಯತ್ತಂಮಾಡಿದುರ್ವರಾಸ್ಯತಿಲಕನ ಸ್ಫನಿಕಂ 
ಕಂ|| ಕಡಿಯೆ ಕವುಂಗುಂ ತೆಂಗುಂ | 
ಪಡಲಿಟ್ಟುವು ತಮಗೆ ಸೋಲ್ತ ರಿಪುವನಿತೆಯ ಸೋ || 
ರ್ಮುಡಿಯ ಸಿಟಾಪುವವೊ ಲಿಟಃಪಿದ | 
ರಡರ್ತು ಕಯ್ಬಿಟ್ಟು ನಿಮಿರ್ದ ಸೀರಿಯ ಕೆಯ್ಯಂ | ೧೬೩ || 
ವ| ಅಂತು ವಿಳಯಾನಳನಂತೆ ವನಭಂಗಂಗೆಯ್ಯೆ ಮುಳಿದು ಚಕ್ರವರ್ತಿಯ ದಂಡನಾಯಕ 
ನೊಳ್‌ ಗಜಪೇಶಲಸೇ ನಾಂಗನಪ್ಪ ಕಳಿಂಗರಾಜಂ ಬಂದು ಪಕ್ಷಚ್ಛೀದೋದ್ಯುಕ್ತ ನಪ್ಪ ಸುರರಾಜನ 
ಸೇನಾನಿಯೊಳ್‌ ತಾಗುವ ಸದದ ವರ್ಷನಗದಂತೆ ಬಂದು ತಾಗುವುದುಂ, ದಂಡನಾಯಕನುಂ ಕೆಲವು 
ಗಂಧಸಿಂಧುರಂಜೆರಸು ತೊತ್ತಟದುಟೀಯೆ ಕಳೆಂಗನೃಪಯೋಧರುಂ: 
ಕಂ] ನಾರಾಚವೃಷ್ಟಿ ಮಂಗಳ | 
ಧಾರಾಸ್ತ್ರಪನಮನೆ ಪೋಲೆ ಸೇನಾನಿಗೆ ಕೆ | 
ಯ್ಸಾಕಿ ಜಯಲಕ್ಷ್ಮಿ ನೃಷಫಟಿ | 
ಗಾರಾಜಕಮಾದುದಂದು ಕಟ್ಟುಂಗವಳಂ || ೧೬೪ | 
ವ॥ ಅಂತು ಕಳಿಂಗರಾಜನ ಮದದಂತಿಗಳ್‌ ನುರ್ಗುನುರ್ಗಪ್ಪಿ ನಂ ಪರಿಯಿಸಿ ಗೆಲ್ವುದುಮೊಂದೆ 
ಮೆಯ್ಯೊಳೋಡುವ ಕಳಿಂಗರಾಜನೇಟೀದಾನೆಯನಾನೆಗಳೊಳ್‌ ಭಂಡಾರಿಸಿ ತದೀಯಶೌರ್ಯಮ 
ಕೆತ್ತುಂಗೋಲೊಳ್ಳಂತೆ ಮೇಗಣಿಂ ಮೇಗೆ ಹಿಡಿದೆತ್ತಿಕೊಂಡು ಮರ್ಕಟಬಂಧದಿಂ ಕಟ್ಟ ತಂದು ಚಕ್ರ 
ವರ್ತಿಯ ಮುಂದಿಟುಪುದುಂ: 
ಕಂ|| ಅರಿಗಸುರವಿಜಯಿ ಮುನಿಗುಂ | 
ಧರೆ ಬರಿ ಸಿರಿ ಸಾರೆ ಧರ್ಮವಿಜಯಂ ವಿಭು ತಾಂ ॥ 
ಕರುಣಿಸೆ ಮಹೇಂದ್ರನಾಥನ | 
ಧರಿ ಯಿರಿ ಸಿರಿ ಚಕ್ರವರ್ತಿಗಾವಗಮಾದಳ್‌ || ೧೬೫ || 
ವ॥ ಅಂತು ಕಳಿಂಗರಾಜಂಗೆ ಕೋಶೋಪನತವೃತ್ತಿಯನಿತ್ತು ಸರ್ವಸ್ವಮಂ ಕೊಂಡಾಜ್ಞಾ 
ವಿಥೇಯಮಂಮಾಡಿ ಮಹೇಂದ್ರೋಪಕಂಠದೊಳ್‌ ಮೂಖಯುಸ್ಪಯಣಂಗೆಯ್ದು ಮತ್ತಂ ಕತಿಸಯ 
ಪ್ರಯಾಣಂಗಳಿಂ: 


ದಶಮಾಶ್ಚಾಸಂ. 261 


ಕಂ॥ ಗಂಗೆಯ ತಡಿವಿಡಿದು ಬಲಾಂ | 
ಗಂಗಳ್‌ ಬೇಜಕೊಂದು ಗಂಗೆ ನಡೆವಂತಿರೆ ಬೇ | 
ಗಂಗಿಡದೆ ನಡೆಯೆ ನಡೆದು ರ | 
ಥಾಂಗಧರಂ ಬೀಡುವಿಟ್ಟ ನಂಬುಧಿತಟದೊಳ್‌ || ೧೬೬ | 


ವ|| ಅಂತು ಗಂಗಾದ್ವಾರಡೊಳ್‌ ಚತುರಶ್ರಷಣ್ಣವತಿಗವ್ಯೂತಿಪ್ರಮಾಣದೊಳ್‌ ಬೀಡಂಬಿಟ್ಟು 
ಚಕ್ರೇಕ್ವರನಿರ್ಪುದುಂ;-- 
ಉ|| ಬೇಗಮುದನ್ವದಂತರನಿವಾಸಿಗಳಾಸನಕಂಪದಿಂ ನೃಪೇಂ | 
ದ್ರಾಗಮಮಂ ಜಲಕ್ಕ ನಜಿದೀಶನನೀಗಡೆ ಕಾಣ್ಣುದೆಂದು ತ | 
ನ್ಮಾಗಧಡೇವನಂ ಬಳಸಿ ಕೊಂಡಮರರ್‌ ಬರೆ ಬಂದು ಮಾಗಧಂ | 
ಮಾಗಧನಂತೆ ಬಿಚ್ಚಳಿಸಿ ಭೂಪನ ಬಾಗಿಲ ಕಣ್ಣೊಳಿರ್ಪುದುಂ | ೧೬೭ | 





ಕಂ ಅಣೀಪೆ ಮೊದಲವರ್ಗೆ ಸಿಟ್ಬಡಿ | 
ಯಜರವರಧಿಪಂಗೆ ಬಿನ್ನಪಂಗೆಯ್ವುದು ಮಾ || 
ಮಜಾಯೆನದಂ ಚಕ್ರಾಯುಧ | 
ನಲಗುಂ ವ್ಯಂತರರ ಕಾಣ್ಬ ಕಾಣಿಸುವೆಡೆಯಂ || ೧೬೮ | 


ವ। ಎಂಬುದುಂ ವಾಮಳಸಿರತಳನಿಹಿತದುಕೂಲಾಂಶುಕವಸನಾಚ್ಛಾದಿತೋಸ್ಕದ್ಧಯದಕ್ಷಿಣಪಾಣಿ 
ಪಲ್ಲವಾಭಿನಯನಿವೇದಿತಾವಿನೇಯ ವಿಳಸಿತಚಕ್ರಾಯುಧಂ ನಿಂದಿರ್ದು: 


ಕಂ॥ ಅಪ್ರತಿಮಾರ್ಫುಕರಂ ತ್ರಿದಿ | 
ವ ಪ್ರಸ್ತುತವಸ್ತುಹಸ್ತಯುಕ್ತಂ ಶ್ರೀಪಾ | 
ದ ಪ್ರಣತನಗ್ರಹಾರದ | 
ನಿಪ್ರನ ಮಾಗಧನ ಕಾಣ್ಕೆಗೇನಾಳೋಚಂ | ೧೬೯ | 


ಬರನೇಟ್ವುಜಿಂಬುದುಂ ರಾ | 
ಜರಾಜನನುಮತಮನಟಾದು ಪೆರ್ವಡಿಯಜನಾ | 
ದರದಿಂ ಕಾಣಿಸಿದಂ ವ್ಯಂ | 

ತರೇಶನಂ ಮೂಡಣಂಬುನಿಧಿಗಧಿಸತಿಯಂ | ೧೭೦ || 


ವ॥ ಅಂತು ತಂದು ಕಾಣಿಸಿ ಜಗತ್ಭ್ರಾಸಾದಮೂಲಸ್ತಂಭಂಗೆ ಪೊಡವಡಿಸೆ: 


ಕಂ|| ನಡನಡ ನಡುಗಿ ತಳರ್ನಡೆ | 
ನಡೆವ ವ್ಯಕುತಂಬೊಲುದಧಿಪತಿ ನೃಪತಿಗೆ ಮೂ | 
ಅಕಿಡೆಯೊಳ್‌ ಮೊಟ್ಟ ಧರಿತ್ರಿಗೆ | 
ಪಡೆದಂ ನಿಜಮಕುಟ ಕಿರಣವರ್ಣಾಂತರಮಂ | ೧೭೧ | 


ವ ತದನಂತರಂ: 


2689 ಶಾಂತಿಪುರಾಣಂ. 


ಎಷ್ಟ ಎಸಿ ಎಎ ಸು ತಾರ ಆಹ... ಸಾದ 


ಕಂ|| ಸೊಯಿಸ ತುಡುಗೆಗಳಂ ಪಡ | 
ಲಿಗೆನೆರಗವಟಿಯ್ಸೆ ಭೂಷಣಾದಿಗಳಂ ಸೇ | 
ಳಿಗೆವೆರಸಿ ತೋರ್ಪ ಭಂಡಾ | 
ರಿಗಳೆಸಿಸಿದನಮುರನಜರನಾಸ್ಥಾ ಯಿಕೆಯೊಳ್‌ | ೧೭೨ || 

ನ॥ ಅಂತವಟಯ್ಸಿದ ಪರಾರ್ಥ್ಯರತ್ನಂಗಳಂ ಗೃಹಪತಿರತ್ಲಂ ಕಯ್ಯೊಳಲೆಂದು ನಿಂದು 
ನೋಡೆ: 

ಕಂ॥ ನೀಲಸಟಾಸ್ತರಣದ ಮೇ | 
ಲಾಲಲಿತಾಭರಣಮೊಪ್ಪಿ ತೋಅದುದು ಶರ | 
ತ್ಯಾಲದ ಗಗನದ ತಾರಾ || 
ಮಾಲೆಯನನುಕರಿಸಿ ದೇವದೇವನ ಸಭೆಯೊಳ್‌ || ೧೭೩ || 


ವ ಅವಂ ಗೃಹೆಸತಿರತ್ನಂ ಕೆಯ್ಕೊಂಡು ಮಾಣಿಕಭಂಡಾರಿಗಂಗೆ ಪ್ರವೇಶಂಗೆಯ್ದ ನಿತ್ತ 
ವ್ಯಂತರಾಮರಂ;-- 


ಹರಿಣೀವೃತ್ತಂ॥ ಅಅಜಕಿಯದ ಜಡಂ ಪಾಲಂ ದುಗ್ಧಾ ಬ್ಸಿ ಗುಯ್ಬವೊಲಾನುಮಾ | 
ತೆಬಡೆ ನೃಪತೀ ನಿನ್ನಂ ಕಾಣ್ಬಲ್ಲಿಗೀಮಣಿಭೂಷಣಂ | 
ಫೆಅಕಿಯ ದೊಡಲಿಂ ತಂದೆಂ ಮದ್ಭಕ್ತಿಯಿಂ ಪರಮಾರ್ಥದಿಂ | 
ಬೆಕೀಯದವರಾರ್‌ ""ಅರ್ಥೀ ದೋಷಂ ನ ಪಶ್ಯತಿ'' ಯೆಂಬುದಂ | ೧೭೪ | 
ಕಂ॥ ಶ್ರೀನಾಥ ನಿನ್ನ ಬರವಿಂ | 
ಗೇನುಂ ಚಕ್ರಪ್ರಸೂತಿ ಕಾರಣಮಲ್ತು ॥ 
ದ್ದಾನಿಯ ಪುಣ್ಯಮೆ ಜಗದೊಳ್‌ | 
ತಾನೆ ಮೊದಲ್‌ ಕಾರಣಕ್ಕಕಾರಣಬಂಧೂ || ೧೭೫ || 
ಮನಮುಂ ತನುನುಂ ಮತ್ತೊ | 
ರ್ವನರಸನಾದಂದು ಮುಕ್ತಿಯುಂ ಭುಕ್ತಿಯುಮೊ | 
ರ್ವನೊಳಿಲ್ಲನುಜೀವಿಗೆ ದೇ | 
ವನುಮರಸನುಮೊರ್ವನೆಂದೊಡದನಾರ್‌ ಸಡೆವರ್‌ | ೧೭೬ | 
ವನನಿಧಿಯೊಳೆನಗೆ ಕೆಯ್ದಾ | 
ರ್ದನಿತಂ ವಸ್ತುಗಳನುಟಾಪದೋಲಗಿಸಿದೆನಿ || 
ನ್ನೆನಗದುವೆ ದಿವ್ಯಮಂತ | 
ರ್ಧನಕ್ಕೆ ಭವದನಧಿಬೋಧಮತಿಶಯಬೋಧಾ || ೧೭೭ || 
ಎನೆ ಮಾಗಧನಂ ಚಕ್ರೇ | 
ಶನನುಜನಿರವೇಟ್ದು ಮುನ್ನಮಿಕ್ಕಿದ ದಿವಿಜಾ | 
ಸನದೊಳ್‌ ಬಟೀಯಂ ಕುಳ್ಳಿ | 
ರ್ದನನೆಂದಂ ತೊಳಗಿ ಬೆಳಗೆ ದಶನದ್ಯುತಿಗಳ್‌ || ೧೭೮ || 


ದಶಮಾಶ್ವಾಸಂ, pr] 





ಪ್ರಕಟಿತರಂ ವೃತ್ತಿಗೆ ನಾ | 

ರ್ತಿಕಮೆಂತಂತುಟಿ ಭವದ್ವಜೋವೃತ್ತಿಗೆ ಸ || 
ನ್ಲಿಕುರುಂಬವಾಕ್ಯ್ಕದಂಬಕ | 

ಮಕಾರಣಂ ವಾಣಿ ಕಂಠಶೋಷಂ ಶೇಷಂ | ೧೭೯ | 


ಈ ನುಡಿ ನಿನಗಲ್ಲದೆ ದಿವಿ | 

ಜಾನೀಕಕ್ಕೆಮರದವರ ವಚನಂ ಜಡಸಂ | 

ಸ್ಥಾ ನಮನಿಜ್ಞೇಯಮದ | 

ರ್ಕ್ಯೇನಾನುಂ ನ್ಯಾಸಕಾರರಂ ತರವೇಟ್ಮುಂ | ೧೮೦ | 
`ಪಟಗಾಂಪರ ನುಡಿ ಮುತ್ತುಂ | 
ಮೆಟಸುಂಗೋದಂದದಕ್ಕೆ ಭಾಷ್ಯಮನೊರ್ವಂ || 
ಕಲಯೋದಿದಾತನಲ್ಲದೆ | 

ಬಟಾವಳಿಯಿಂ ಬಂದು ಬರೆಯಲಾಗದಗಣ್ಯಂ || ೧೮೧ | 


ಸಾರತರೋಕ್ತಿಗೆ ನೆಲ್ಲುಂ | 
ಮೋರುಂಗೋದಂತೆ ನೇ: ಕಲ್ತಾರ್ಪರವ || 
ರ್ಗೋರೆ ನಿಬಂಧನಟೀಕಾ | 
ಕಾರಂಗಲ್ಲದೆ ಫೆಅಂಗೆ ಕೋಟಕ್ರೋದಪುದೇ | ೧೮೨ | 
ವ॥ ಅದಲುಂ ಜೀವಶರೀರನಿಧಾನದಂತೆ ವಚನರಚನೆಯುಮರ್ಥಮುಮಿತರೇತರಶ್ರೇಯ 
ಮಪ್ಪುದು ನಿನ್ನ ನುಡಿಯೊಳಲ್ಲದಿಲ್ಲೆ ದು ಮಾಗಧನನತ್ಯಂತಮಾಜಕ ನುಡಿದು ರಾಜಾಧಿರಾಜಾ 
ನುಜನ್ಮಂ ಮತ್ತಮಿಂತೆಂದಂ: 
ಕಂ|| ಮೂವತ್ತಿರ್ಭಾಸಿರ್ವರ್‌ | 
ಜೀವರ ಮೆಯ್ಲಾ ಪು ದೇವದೇವಂಗವರಂ || 
ಸಾವಗಿಸಿ ತಂತ್ರಪಾಲತೆ | 
ಗಾವಗಮಾಗಿಯೆ ನೃ ಪಾಂಫ್ರಿಯುಗಲದ ಮೊದಲೊಳ್‌ || ೧೮೩ | 
ಪುಗುವ ಪೊಳಮಡುವ ಪಾಳೆಯ | 
ಮಗಣಿತಮಾಳವರ್ಗಳಿವರ್ಗಳೆಂಬಂತೀದಂ | 
ದುಗಮೆರಡಿಲ್ಲದೆ ನಿಮ್ಮೊಳ್‌ | 
ತಗುಳ್ಗು ಮಿಲ್ಲಿಂದಮತ್ತ ಕೆಯ್ಯೊಳ್‌ ಬೆಸನಂ | ೧೮೪ | 


ನ॥ ಎಂದು ಮಾಗಧನನಾಳ್ವೆಸಕ್ಕೆ ಪೊಅಮಡಿಸಿ: 


264 ಶಾಂಕಿಪುರಾಣಂ. 





ಮ|| ಸೆಣಸಲ್‌ ಮಾರ್ಮಲೆಯಲ್‌ ಬೆಸಕ್ಕೆ ಬೆಸೆಯಲ್‌ ದಂಡೋಪನತ್ಯಕ್ಕೆ ಟಿಂ | 
ಕಣಿಸಲ್‌ ಪೇಟ್ದು ದನಿರ್ಮೆ ಕೇಳಲರಿಯಿಲ್ಲೆ ಂಬನ್ನೆಗಂ ಗೆಲ್ಲು ಮೂ || 
ಡಣ ರತ್ತಾಕರಮಂಬುಶೇಷಮೆನೆ ತದ್ರತ್ನಂಗಳಂ ಕೊಂಡು ದ | 
ಕ್ಲಿಣರತ್ನಾ ಕರದತ್ತಮೆತ್ತಿನಡೆದಂ ಸೌಜನ್ಯ ಕಂದಾಂಕುರಂ || ೧೮೫ || 
ಗದ್ಯ 
ಇದು 
ಜಿನೇಂದ್ರ ಚರಣ ಸರಸೀರುಹ ಶಿಲೀಮುಖಾಯಮಾನ 
ಢ್ರೀಮದುಭಯಕವಿ ಚಕ್ರವರ್ತಿ 
ನಿರ್ವರ್ತಿತಮುಂ 
ಅಮ್ಮನಭಕ್ತಾಭಿಧಾನ ನಿದ್ಯಾನಿಧಾನ ಮಲ್ಲಸಾರ್ಯ 
ತದನುಜಾತಾಭಿಜಾತ ಸಾರಸ್ವತ 
ಪುನ್ನಮಾರ್ಯ 
ಕಾರಿತಮು ಮಪ್ಪ 
ಪುರಾಜಚೂಡಾಮಣಿಯೊಳ್‌ 


ದೆಶಮಾಶ್ವಾಸಂ. 





!ಅ6॥ 
ಶಾಂತಿಪುರಾಣಂ. 





ಏಕಾದಶಾಶ್ವಾಸಂ. 


ಕಂ|| ಶ್ರೀಚತುರಂತೇಶಂ ಸಚ | 
ರಾಚರಪತಿ ದಕ್ಷಿಣಾಭಿಮುಖನಿನನಿನನಂ || 
ತಾಚಕ್ರವರ್ತಿ ನಡೆದನ | 
ವಾಚೀದಿಗ್ವಿಜಯಹೇತುವಿಂ ಜಿನ ಚಂದ್ರಂ | ೧॥ 
ವ॥ ಅಂತು ಕತಿಪಯದಿನಂಗಳಿಂ ಮಹಾಸಮುದ್ರದ ನಡುವೆ ಸೈನ್ಯಸಮುದ್ರಂ ಬರಿ ಬಂದು:- 
ಕಂ ಸ್ಕಂಧಾವಾರೇಭ ಮದೋ | 
ದ್ಗಂಧಾವಿಲೆಯಂ ಕವೇರಕನ್ನಿಕೆಯಂ ತ || 
ಕ್ಸಿಂಧುಪತಿಗಿಂಬಿನಿಂದತಿ | 
ಸಂಧಿಸಿದಂ ನೃಪತಿ ಬಿಟ್ಟು ತದುಭಯತಟದೊಳ" |೨| 
ವ॥ ಅಂತಲ್ಲಿ ಬೀಡಂ ಬಿಟ್ಟಿ ರ್ಪುದುಮಾದಿಗ್ಲೇಶಾಧೀಶ್ವರರಪ್ಪರಸುಗಳ್‌ ಚಕ)ವರ್ತಿಯ ಚರಣ 
ನಳಿನಯುಗಳಕ್ಕೆಅಗಿ ಕುಲಧನಜೀವಧನಾದಿ ಸಾರವಸ್ತುಗಳನೋಲಗಿಸಿದರಲ್ಲಡೆಯುಂ: 
ಕಂ ವಿತತಗ್ರಿಸಂ ನಿಸಹತಿಸಿ | 
ಯುತಪಲ್ಲವರಅಗಿ ಗಹನಮುಟಾದಿತ್ತು ವನ | 
ಸ್ಪತಿಗಳೆನಲಲ್ಲ ದವನೀ | 
ಪತಿಗಳ್‌ ಶಾಂತೀಶನಂಘಿ ಗೆಅಗಿ ಮಹೀಶರ್‌ | ೩ || 
ವ|| ಅಂತವರಂ ಶಾಸನೋಪನತರ್ಮಾಡಿ ಕಾಮೇ ರೀಸ್ಪವಂತೀಸಮುತ್ತರಣಾನಂತರಂ ಬರೆವರಿ: 
ಕಂ] ಗುಣನಿಧಿಗೆ ಜಗಚ್ಚೂಡಾ | 
ಮಣಿಗೆಅಗಿ ಪೆಅಂಗೆ ಭಯದಿನೆಅಗದ ಚೂಡಾ || 
ಮಣಿಗೆಅಗೆ ಚಕ್ರಿಸದದೊಳ್‌ | 
ಫಣಮಣಿ ಪುನರುಕ್ತಿ ಪಾಂಡ್ಯಪತಿಗಾಯ್ತಾ ಗಳ್‌ | ೪! 
ವ॥ ಮತ್ತಂ ಪಾಂಡ್ಯವಿಷಯದ ನಿಷಯಸಂಧಿಯೊಳ್‌ ಬೀಡುವಿಟ್ಟಲ್ಲಿ: 
ಕಂ॥ ನಂದನ ಭುಜಂಗನೇಷ್ಟಿತ | 
ಚಂದನಮಾರ್ಗದೊಳಿಭಂಗ ಳೊಳ್ಳಾನೆಗಳಂ | 
ತೊಂದು ತ್ರಿಸದಿಚ್ಛೇದದೊ | 
ಳಂ ದಲ್‌ತ[ಳ] ರವೆ ಸಯೋಧಿವೇಳಾವನದೊಳ್‌ || ೫ || 
34 


266 ಶಾಂತಿಪುರಾಣಂ. 





ವ॥ ಮತ್ತಂ: 
ಚಂ|| ದಿನಕರತೇಜಮುಂ ಕ್ರಮದಿನೊಯ್ಯನೆ[ಯಪ್ಪು ದ]ದತ್ತ ದಕ್ಷಿಣಾ | 
ಯನದೊಳವಾಚ್ಯರರ್ಣವನಿವಾಸಿಗಳಾಗಿಯುಮಂದು ಶಾಂತಿನಾ | 
ಥನ ವಿತತಪ್ರತಾಪಶಿಖಿ ಕಣ್ಗಳೊಳುಳ್ಕೆ ವಿಷಣ್ಣರಾಗಿ ತ | 
ಜ್ಜೆನಸತಿಪಾದಪಾದಪದ ತಣ್ಣೆ ಬಲೊಳ್‌ ಕಳೆದರ್‌ ವಿಷಾದಮಂ | ೬ | 
ವ ಅಂತು ದಕ್ಷಿಣದಿಕ್ಬಾಲಪುರಸ್ಸರರವಥಿಪತಿಗಳೊಳಾಳ್ವನಮಂ ಪೂಣ್ಣು ಸಾರಸರ್ವಸ್ವ 
ನಿನೇದನಂಗೆಯ್ದು ಮುಂಗುಡಿಯ ಬಂದ ಚಕ್ರವರ್ತಿ ವೈಜಯಂತೀದ್ವಾರಾಭಿಮುಖನಾಗಿ ಬೀಡಂ 
ಬಿಟ್ಟೋಲಗಂಗೊಟ್ಟರಿ:- 
ಚಂ|| ಕರಿಮಕರಾಧಿರೂಢ ನಸಮಾನಸಯಂ ಸುರನೇಷಪ್ಟಿತಂ ಮನೋ | 
ಹೆರಕರೆಯುಗ್ಮ ಪಾರಿತಶರಾಸಸರಾರ್ಧ್ವ್ಯಮಣಿವ್ರ ಜಂ ನಿಧೀ | 
ಶ್ವರಭವನಾಂತರಾಳಸದಮಾರ್ಗನುದನ್ವದುಪಾಂತ ಸಾರನಾ | 
ವರತನು ಬಂದು ಕಂಡೆಟಿಗಿದಂ ಕ್ಲಿತಿವಲ್ಲಭಪಾದಸಹೀಠಜೊಳ್‌ | ೭ | ` 
ಕಂ|| ಅಂತೆಅಗಿದ ವರತನುವನು | 
ಪಾಂತಸ್ಥಿ ತಮಂತ್ರಿವರ್ಗಮೇಟಕೀಲ” ಧರಣೀ || 
ಕಾಂತಂ ನಿನ್ನಂ ನಿಜಸಾ | 
ಮಂತರ ಸಮನಾಗೆ ಬಗೆಗುಮಿನ್ನಂಜದಿರಾ le 
ಎನೆ ವರತನು ಬಂದಧಿನಾ | 
ಥನಿದಿಕೊಳಿಕ್ಕಿದ ನಿಜೋಚಿತಾಸನದೊಳ್‌ ತಾಂ | 
ನಿನಯದಿಸನಿರ್ದೋಲಗಿಸಿದ | 
ನಿನನಂ ಸೊಟ್ಟಿಅನ ಕಮಳಮೋಲಗಿಸುವನೋಲ್‌ || ೯ || 
ವ॥ ತದನಂತರಂ ತನ್ನ ತಂದನರ್ಫ್ಯರತ್ನದಿಂ: 
ಕಂ॥ ವಿವಿಧಮಣಿಕಿರಣಚಯದಿಂ | 
ದವನಿಸನಂ ಬಳಿದು ಕೊಟ್ಟ ನರ್ಥಿಜನಕ್ಕಾ || 
ದಿನಿಜೇಂದ್ರಂ ಬಳಿವಿಯ ಮಂ | ಸ 
ತ್ರವಾದಿಯೆನೆ ನೆರೆದ ಮಕುಟಬದ್ಧ ಸಮಾಜಂ || ೧೦ || 


ವ॥ ಅಲ್ಲಿಂ ಬಬಿಯಂ ಲವಣಾರ್ಣವದ ನಿಖಿಳವಸ್ತುಗಳೆಂ ಕಸ್ತೂರಿ(ಸಿ)ನಿಸ್ತಾರಿಸಿ ಸೆಸರ್ವೆಸ 
ರೊಳೆ ಪೇಲ್ಪ ವಟಯ್ಸೆ ವರತನು ತೊಟ್ಟುವೆಸನಂ ಪೂಣ್ತಾ ಳಾದಂ, ಚಕ್ರವರ್ತಿಯುಂ ಪಶ್ಚಿಮಾಭಿ 
ಮುಖನಾಗಿ ಸಯಣದ ಮೇಲೆ ಸಯಣಂಜಬೋಗೆ:.- 

ಕಂ ಅನಿಜಿಗೀಷುವ ಸೈನ್ಯ ಸ| 
ಮಾವಾಸದಿನಧಿಕಮೊಪ್ಪಿ ತೋಟಾದುದು ಮರೀ 
ಚಾನಿಷ್ಕೃ ತಹಾರೀತವ | 
ಸಾವಳಿ ಪರಿಭಾಸಿ ಮಲಯಸರ್ವತಕಳಕಂ | ೧೧॥ 


ಏಕಾದಶಾಶ್ಟಾಸ೦. 967 


ಕಂ|| ಅನುಭವಿಸಿದನರಸಂ ಚಂ | 
ಡನಾಭಿನಂದಿತತಟಿಂಗಳಿಂ ವರುಣಾಶಾಂ || 
ಗನೆಗೆ ಮೊಲೆಯಾದೊಲಿರೆ ನೂ | 
ತನಮಲಯಾಚಳತಟಂಗಳೊಳಗೊಳಗಾಗಳ್‌ || ೧೨ | 








ವ॥ ಅಂತು ಪಾರಾವಾರೋಪಕಂಠಂಬಿಡಿದು ನಡೆವ ಚಕ್ರವರ್ತಿಗೆ: 


ಕಂ|| ಸಾರತರತಾಮ್ರಸರ್ಣಿಯ | 
' ವಾರಿಯೊಳೆಳದಳಿಸಿ ಬಳೆದ ಶುಕ್ತಿಯ ಮುಕ್ತಾ | 
ಸಾರಮನೀವ ಪಯೋನಿಧಿ | 
ತೀರದ ನೃ ಪರಾತ್ಮಯಶಮಥೀವಂತಾದರ್‌ || ೧೩ | 


ವ। ಅಲ್ಲಿಂದತ್ತಂ: 
ಕಂ|| ಬಳವತ್ಸೈನ್ಯಮನವನೀ | 
ತಳಪತಿ ಬಿಸುಟಂ ಷಯೋಧಿದೂರಾರ್ಜಿತಮಾಳಾ | 
ವಿಳಸದ್ವಸನವಿಮುಕ್ತಮ | 
ನಿಳಾವ್ವಿತಂ ಬರೆ ವುದಾತ್ತಮತಿ ಬಿಸುಡುವವೊಲ್‌ || ೧೪ | 
ವ॥ ಮತ್ತಂ: 
ಕಂ|| ಭಯವಶವಿಮುಕ್ತ ಭೂಷಣ | 
ಚಯಕೇರಳಕಾಮಿನೀಮುಖಶ್ರೀ ನೃಪಸೇ || 


ನೆಯ ಪಾದರಜದಿನಂದೇ | 
ನಯತ್ನ ಕುಂಕುಮವಿಳಾಸಮಂ ತಾಳ್ವಿದುದೋ || ೧೫ ॥ 


ವ॥ ಅಲ್ಲಿಂ ಬಟಾಯಂ:-.- 


ಕಂ) ತುರಗಖುರಕ್ಷುಣ್ಣೇಳಾ | 
ಪರಿಪಾಂಸುಪರಾಗಮಿಭಕಟಾಳಿಗಳೊಳ್‌ ಪಾ || 
ಯ್ಡಿರೆ ಗಂಧಫಿರ್ವಿಶೇಷಂ | 
ಜೊರೆಕೊಂಡುದು ಚಕ್ರವರ್ತಿ ಮದಗಜಘಟಿಯೊಳ್‌ || ೧೬ | 


ಚಟುಲಮುರಲಾನಿಲೋದ್ಧ ತ | 

ಪಟುಕೈತಕಥೂಳಿ ಪಡೆದುದುರ್ವೀಶಚಮೂ ॥ 

ಭಟ ಕೃತ್ರಿಮಕಂಚುಕ | 

ಪಟವಾಸವಿಳಾಸಮಂ ಪ್ರಯಾಣಾಂತರದೊಳ್‌ || ೧೭ || 


ವ॥ ಅಂತು ಸಯಣಂಬೋಗೆ ಚಕ್ರವರ್ತಿಯ ಕಟಕದೊಳ್‌:.- 


268 ಶಾಂತಿಫುರಾಣಂ. 





ಹರಿಣೀವೃತ್ತಂ|| ಪಳಿಕಿನ ಶಿಲಾಪಟ್ಟಂ ಪ್ರಸ್ಥಾನದೊಳ್‌ ವಿಜಯದ್ವಿಪಾ | 
ವಳಿಯ ದರಿಗೊಂಡುದ್ದೇಶಂ ಚಕ್ರವರ್ತಿಯ ವಾಮದ || 
ಗ್ಗಳದ ಸಿರಿಯಂ ಪೋಲ್ವನ್ನ್ನಂ ತದ್ದ್ವಿಪಾಳಿ ದಿಗಂತದೊಳ್‌ | 
ತಳೆದುದು ಜಯಸ್ತಂಭಶ್ರೀಯಂ ತ್ರಿಕೂಟಿಮಹೀಧರಂ | ೧೮ || 
ವ॥ ಅಲ್ಲಿಂದತ್ತಂ ಪೋಗೆನೋಗೆ:-- 
ಕಂ|| ಅಸರಾಂತಮಹಿಪಸಮದ | 
ದ್ವಿಸಂಗಳಂ ಪಿಡಿಯಲವನಿನಾಥನ ಸೇನಾ | 
ಧಿಸನ ತಲೆವಿಲ್ಲೆ ದಲ್‌ ದಾ | 
ರುಪಾಶವಿಧಿಯಾಯ್ತು ಬಂದು ಕಾಣ್ಬನ್ನೆವರಂ ॥೧೯॥ 
ವ॥ ಅಂತು ಬಂದು ಶಾಂತೀಶ್ವರಂ ನಿಜನಿಜಯಸ್ಯಂಧಾವಾರಮಂ ಸಿಂಧುದ್ವಾರಕ್ಕಿದಿರಾಗಿ 
ಬೀಡಂಬಿಡಿಸಿ ಸಭಾಮಂಡಲಮಧ್ಯಸ್ಸಿ ತಕಂಠೀರವಾಸನಾಸೀನನಾಗಿರೆ: 
ಹರಿಣೀವೃತ್ತಂ/ ದಿಗವನಿನಭೋಭೋಗಾಭೋಗಂ ಮದನ್ವಯಮಾಗೆ ವ | 
ಸ್ತುಗಳ ಬಟೀಯಂ ಪಣ್ಯಾಗಾರಸ್ವವಾಹನದೇವರೊಳ್‌ || 
ಸೊಗಯಿಸೆ ನೈಪಾಜ್ಞ್ಞಾತಂ ತಂ[ದೆಂ]ದುಕಾಣಿಸೆ ಭಕ್ತಿಯಿಂ | 
ಆಗದಧಿಪನಂ ಕಂಡಂ ಬಂದಾಪ್ರುಭಾಸಸುರೇಶ್ವರಂ || ೨೦ ॥ 


ವ॥ ಅಂತುಕಂಡೊನಂ ಪ್ರಭಾಸವ್ಯಂತರಾಧೀಶನನಾಳ್ಪಲ್ಲಿಂದಂ ತಳರ್ದುಃ 


ಚಂ॥ ಒದನಿದ ಪಾರಸೀಕಬಲಮಂ ಸ್ಥಳಮಾರ್ಗಜೊಳಿಂದ್ರಿಯಾದಿವ | 
ರ್ಗದ ಬಲಮಂ ಸಮಾಧಿನಿಧಿಯಿಂದೆ ತಪೋಧನನಾಗಮಜ್ಜ್ಞನೊ ॥| 
ರ್ಮೊದಲೆ ಗೆಲಲ್ಕಡಂಗುವವೊಲಾ ಜಗದೀಶನ ದಂಡನಾಯಕಂ | 
ಮದವದನೇಕಪಪ್ರಕರದಿಂ ಕಡುಗೆಯ್ದು ಗೆಲಲ್‌ ಕಡಂಗಿದಂ || ೨೧ | 
ವ॥ ಮತ್ತಮತ್ತಂ ನಡೆದು: 
ಕಂ ಯವನೀಮುಖಾಬ್ದಮಧುಪಾ 
ಟವಮಂ ಸೇನಾನಿ ಕಳೆದನಬ್ಬವಿಕಾಸ ॥ 
ಪ್ರವಣಾತಪಮಂ ಕಾಳಾಂ | 
ಬುವಾಹನೊರ್ಮೊದಲೆ ಕಳೆವ ತೆಜದಿಂದಾಗಳ್‌ || ೨೨ || 
ವ॥ ತದ್ವಿ ಜಯಾವಸಾನದೊಳ್‌ ಜೈನಶಾಸನಚೂಡಾಮಣಿಯುದಜ್ಮುಖಣಾಗಿ ಪಯಣಂ 
ಬರೆವರೆ:- 
ಉ|| ಅತ್ಯಭಿಸಾಂದ್ರರುಂದ್ರರಜದೊಳ್‌ ಪರವೀರಬಳಾವಜೋಧವೈ | 
ಚಿತ್ಯಡೊಳುಗ್ರ ಶಾರ್ಜ್ಗರವವೇದಿತವೈರಿಪರಿಸ್ಸುಟಂ ಮಹೀ || 
ಪತ್ಯಖಳಪ್ರಚಂಡಬಲಮುಖ್ಯರುಮಂ ಸಮದಾಂಧರಪ್ಪ ಪಾ | 
ಶ್ಟ್ರಾತ್ಯರುದಶ್ಚಸಾಧನದೊಳಾದುದು ದಲ್‌ ತುಮುಲಂ ಮಹಾಹವಂ || ೨೩ || 


ಏಕಾದಶಾಶ್ವಾಸಂ. 969 











ವ।॥ ಅಂತೊದವಿದ ಸಂಗ್ರಾಮದೊಳ್‌:-- 


ಕಂ ನೃಸಸೇನಾಪತಿ ಸರಘಾ | 
ಳಿಪರೀತಕ್ಸೌದ್ರಪಟಳದಿಂದೆಳೆಯಂ ಪಾ || 
ಳಿಪವೋಲ್‌ ಭಲ್ಲಚ್ಛಿನ್ನ್ನಾ | 
ಧಿಸತನ್ಮೂರ್ಧಾಳಿಯಿಂದಮಾಚ್ಛಾದಿಸಿದಂ | ೨೪ || 


ವ॥ ಮತ್ತಂ ತಶ್ಪಾರ್ಶ್ವಬಲದೊಳ್‌ ಗಾಣಜಿಳ್ಳೋರೊಂಜಿ ಬರ್ದುಂಕುವಂತೆ ಬರ್ದುಂಕಿದೊರಂ 
ಪಿರಿಯನ ಮುನಿಸೆಂಬುದು ಪ್ರಣಿಪಾತಪ್ರ ತೀಕಾರಮೆಂದಲದರಸನ ದಂಡನಾಯಕಂಗೆ ಶರಣಾಗತರಾಗಿ 
ನಿಜಶಿರಸ್ತಾಣಪರಾಯಣರಾದರ್‌, ಚಕ್ರಿಯೋಧರುಂ ನಿಜಯಶ್ರಮನಿನೇಯಸರರಾಗಿದ್ರಾಕ್ಟಾವಳಯ 
ಭೂಮಿಗಳೊಳ್‌ ವಿಶ್ರಮಿಸಿದರ್‌ ಮತ್ತಂ: 


ಕಂ॥ ಧನದ ಹರಿದಭಿಮುಖಂ ವಿಭು | 
ಜಿನಚಂದ್ರಂ ನಡೆದುದೀಚ್ಯರಂ ಕಪ್ಪಂಗೊಂ || 
ಡಿನನುತ್ತರಾಯಣದೊಳನು | 
ದಿನಂ ರಸಜ್ಜಾನಿ ನೀರನೊಸೆವಂತೊಸೆದಂ || ೨೫ || 


ವ॥ ಅಂತಂತೆ ಮತ್ತೊತ್ತಿ ನಡೆದು: 
ಕಂ ಕ್ಷೋ ಣೀಶಸ್ಕನ್ಯನಿಪತಿತ | 
ಬಾಣಾವಳಿ ಹೂಣ ಭೂಮಿಪತಿಧರಣಿಯುಮಂ || 
ಪ್ರಾಣವಧೂಚಳದಳಕ | 
ಶ್ರೇಣಿಯ ಕುಟಿಳತೆಯುಮಂ ನಿಮಿರ್ಚಿದುವಾಗಳ್‌ || ೨೬ || 
ವ॥ ಅಂತು ಪೋಗೆನೋಗೆ:-- 


ಹಂ) ವ್ಯಾಳತೆ ಷಟ್ಟಂಡಮಹೀ | 
ಪಾಳನೊಳೆಮಗಾದುದೆಂದು ಕಾಂಭೋಜನೃ ಪರ್‌ | 
ವ್ಯಾಳಗಜಾಳಾನ ಚಳ | 
ಕ್ಷಾಳತಿ ಯೊಡನೊಡನೆ ತಡೆಯದೆಅಗಿದರಾಗಳ್‌ || ೨೭ || 
ವ॥ ಅಂತವರ್‌ ಬಂದು ಕಂಡಾಳಪ್ಪುದುಂ:-- 
ಕಂ ತುಂಗತುರಂಗಮಭೂಯಿ | 
ಷ್ಮಂಗಳ್‌ ಕೊಟ್ಟ ಜದ ಕೊಟ್ಟ ಕಪ್ಪದ ಭಂಡಾ | 


ರಂಗಳ್‌ ನಿಂದುವು ರಾಜಗೃ | 
ಹಾಂಗಣದೊಳ್‌ ಪಾರದಬ್ಬವಣಿಗೆಯ ಪದಮಂ || ೨೮ || 


ವ|| ಅಂತು ದಕ್ಷಿಣಭರತವಿನೀತಾಖಂಡಮನುಂಡಿಗೆಸಾಧ್ಯಮಾಗೆ ಬಾಯ್ಕೇಳಿಸಿ;-.- 


೪9170 ಶಾಂತಿಪುರಾಣ. 


GN 


ಮ] ವಿಜಯಾರ್ಧಾದ್ರಿಯನೆಯ್ದಿ ತತ್ವ್ಯಟಿಕಜೊಳ್‌ ಬೀಡಿಂಗೆ ಪಾಂಗಾಗೆ ತ | 
ದ್ವಿಜಯ ಶ್ರೀಕಟಕೋಪಮಂ ಕಟಕಮಣ್ಮುಟ್ಟಾಗೆ ಬಿಟ್ಟಿರ್ಸಿನಂ | 
ವಿಜಯಾರ್ಥೇಂದ್ರ ಕುಮಾರನಾನಗದಧೀಶಂ ಬಂದು ಕಂಡಂ ನಮ | 
ತ್ರಿಜಗನ್ನಾ ಥನನರ್ಫ್ಯಪಾಣಿ ವಿಜಯಾರ್ಧಂ ಬಂದು ಕಾಣ್ಬಂದದಿಂ ॥೨೯॥ 

ಕಂ|| ಎಅಗಿ ಪೊಡಮಡುವ ತೆಅನೆರ್ಜೆ | 
ಯೆಅಕಮನನುವಡಿಸಿ ಪೊಳೆವ ಮಕುಟದ 8 || 
ಕ್ಕಿಕಾಗಿಳದ ಪೊನ್ನ ಪೊಂಗಳ | 
ತುಜುಗಲ್‌ ಪರಿಕಲಿಸೆ ಪಾದಪೀಠದ ಮೊದಲೊಳ್‌ || ೩೦ || 
ವ॥ ಅಂತು ಪೊಡವಟ್ಟು ಕಂಡು ತನ್ನ ತಂದನರ್ಫಮಣಿ ಪುದಿದುರ್ವರಾಸ್ಯತಿಲಕನಪ್ಪ ಚಕ್ರ 
ಚರ್ತಿಯ ಪಾದಪದ್ಮಂಗಳನರ್ಚಿಸಿ ಮುಕುಳಿತಸುರಕುಮಾರಕರಕಮಳಂ ವಿಜಯಾರ್ಥಕುಮಾರಂ 
ವಿಜ್ಞಾ ಸನಮುಖರಮು ಖನಾಗಿ:-- 
ಮ॥ ಸ್ರ ಭಗವಜ್ಜನ್ಮಾ ಭಿಷೇಕಕ್ಕೆಮಗಣಮಧಿಕಾರಂ ದಲಿಲ್ಲೆ ದು ಶಕ್ರಾ | 
ದಿಗಳಿಂದಂ ಸ್ನಾನಕಲ್ಯಾಣದ ವಿಧಿ ನಿಮಗಂ ತೀರ್ವುದೆಮ್ಮನ್ನರಪ್ಪ || 
ರ್ಥಿಗಳುರ್ವೀರಾಜಪೂಜಾಭಿಷವಣವಿಧಿಯಿಂ ಸೆರ್ಚುವಂ" ದೇವ ಕೇಳೆಂ | 
ದಗಪುಣ್ಯಸ್ರೋತದಿಂ ಸ್ಪಾನಮನೊದವಿಸಿದರ್‌ ದೇವದೇವಂಗೆ ದೇವರ" || ೩೧ ॥ 
ವ॥ ಅಂತು ನುಜ್ಮನಂಬುಗಿಸಿ: 
ಕಂ|| ದಿನಿಜಸತಿ ಪೊಳೆವ ಜೀವಾಂ | 
ಗವಸ್ತ್ಯಮಂ ಭುವನಪತಿಯನುಡಿಸಿ ನಿಜಾಪ್ವೀ | 
ತವಿಶೇಷಭೂಷಣಂಗಳ | 
ನವಾರಿತಂ ತುಡಿಸಿ ತೋರಿ ಸಂಗೀತಕಮಂ | ೩೨ | 
ತನಿಗಿರ್ಚು ಕರಗಿಕುಂ ಕಾಂ | 
ಚನಮಂ ಕರಗಿಕುಮೆ ವಜ್ರಮಂ ಧರಣೀಭ್ಭ || 
ನ್ಮುನಿ ಪೊಜಗಾಗುಟಾದರ ಕ | 
ಣ್ಮುನಮೆಂಬಿವನುಗಿವುದಮರಗಣಿಕೆಯರಾಟಂ | ೩೩ | 
ಮ|| ಹರಿಸೀಠಂ ಚಮರೀರುಹಂ ಶಶಿನಿಭಂ ಛತ್ರತ್ರಯಂ ವೌಕ್ತಿಕಾ | 
ಭರಣವ್ರಾತಮುದಾತ್ತಕೇಸನಚಯಂ ರಾಜ್ಯಕ್ಕೆ ಚಿನ್ಹಂಗಳೆಂ | 
ದರಸಂಗಂದವಟಯ್ದಿದಂ ರಜತಶೈಲಾಧೀಶ್ವರಂ ವ್ಯಂತರಾ | 
ಮರರಾಜಂ ವಿಜಯಾರ್ಧನಾಥನುಮನಂತಾಳ್ಬಂ ಮಹೀವಲ್ಲಭಂ || ೩೪ || 
ವ ಅನಂತರಂ ವಿಜಯಾರ್ಧಕುಮಾರನಂ ವಿಸರ್ಜಿಸಿದಿಂ ಬಲಾಯಂ:. 
ಮ|| ಮಿತಸಾರೇತರಸಾರಮಾಗೆ ನಿಜಯಾರ್ಧಾದ್ರೀಂದ್ರದುದ್ದಾ ಮಸಾ | 
ನುತಳಂ ತದ್ದಿಭವಂ ತಳಾಮಳಕಮೆಂಬಾಸ್ಫೋಟದಿಂ ಬಂದು ದೂ | 
ರತರಾರ್ಫ್ಯಾಘಪರಾರ್ಥ್ಯರತ್ನನಿಚಯಾದ್ವಂದ್ವಂ ಮಹಾಪುಣ್ಯದಿಂ | 
ಕೃತಮಾಲಾಮರನಾಥನಂದೆಅಗಿದಂ ಶಾಂತೀಠಪಾದಾಬ್ಜದೊಳ್‌ || ೩೫ || 


ಏಕಾದಶಾಶ್ವಾಸಂ. 9೪1 


ವ|| ಎಜಿಗಿ:ಕೃತಾಂಜಳಿಯಾಗಿ: 
ಕಂ॥ ಕ್ಷೋಣೀಶ ನೆಗಣ್ಣ ಸಗ್ಗದ | 
ಮಾಣಿಕಚಟ್ಟರೂಳಮಮರಮಂಡಳಿಯೊಳಮಾ | 
ಮಾಣಿಕ್ಯದ ಬೆಲೆಯಿಡಲಾರ್‌ | 
ಜಾಣರ” ಬಬಾಯಟ್ಟು ಬೆಲೆಯನಾಗಿಪೊಡವರಿಂ || ೩೬ || 
ಎಂದೋಲಗಿಸಿದ ನವಮಣಿ | 
ಸಂದೋಹಮನೆಟ್ಟು ಬಂದು ಗೃಹಪತಿ ಕೊಳೆ ದೇ | 
ವಂ ದಿವ್ಯಚಿತ್ತದಿಂ ತಾ | 
ಳಂ ದಿವಿಜನುಮಂದು ಚಕ್ರಿಗೊಲ್ದಾಳಾದಂ || ೩೭ || 
ಆಳಾಗಿ ನಿಪುಳರಾಜತ | 
ಶೈಳಗುಹಾಮುಖವಿಘಾಟನಾರಂಭಮುಮಂ (| 
ಹೇಳಾಸಾಧ್ಯಮನಾಕೃತ | 
ಮಾಳಂ ಸೇನಾನಿ ನಿನ್ನದೆಂದಳಾಪುವುದುಂ || ೩೮ || 
ಮ॥ ಅಜಾದೀಶಂ ಬೆಸವೇಟಕಿ ಸಿಂಧುವನನೇದೀದ್ವಾರದಿಂ ಪೋಗಿ ಸು | 
ಕ್ರಿಲೌದೆತ್ತಂ ಬರೆ ತನ್ನವಶ್ವನಿಚಯಂ ರೂಪ್ಯಾದ್ರಿವೇದೀತಟಂ | 
ತೆಅದಿಂದಿಂಬಿನೊಡಂಬಡಂಬಡೆಯೆ ಬಂದಂದೇಜದಂ ತೇಜಮಂ | 
ಮೆಜಕಿಯುತ್ತುಂ ಜಗತೀತಳಂಬರಮಿಳೇಶಾನೀಕಿನೀನಾಯಕಂ | ೩೯ | 
ವ॥ ಅಂತು ವೇದಿಯ ಮೂಡಣ ದೆಸೆಯ ರತ್ಸರಚಿತಸೋಸಾನಚಯಂಗಳಿಂ ಜಗತೀತಳಮ 
ನೇ ಮುನ್ನೆ ತನ್ನೊಡವಂದಶ್ಚಬಲಮಂ ಪಶ್ಚಿಮಸೋ ಪಾನನಜ್ಜಿ ಗಳಿಂದಮಹರಮ್ಗೇಚ್ಛ ಖಂಡಮಧ್ಯ 
ಮಗೂಮಿಯಾಗೆ ನಿಸ್ಸುಳಿಂಗವ್ಯಾಸಂಗಮಾಗದಂತತ್ತ ಪೋಗಲ್ವೇಟ್ಟು ತಮಿಸ್ರಾಗುಹೋತ್ಸಂಗಮಂ 
ತಾನೊರ್ವನುಮೇಅ? ತುರುಗರತ್ನಾಧಿರೂಢಂ ಸಡುವಣಮೊಗದೆ ನಿಂದು ದ್ವಾದಶಯೋಜನಮಗಲ 
ಜೆಂಟುಯೋಜನಮುತ್ಸೇಧದ ವಜ್ರದ ಪಡಿಗಳಂ ಲಕ್ಷ್ಯಂಮಾಡಿ “ಸಕಳಚಕ್ರವರ್ತಿ ಗೆಲ್ಲೆ ದು 
ದಂಡರತ್ಸದಿಂದಮಿಡುವುದುಮಾಗುಹಾಮುಖದ್ವಾರದಿಂ ಪುಟ್ಟಿದ ಗಂಭೀರಾರಾವದಿಂ:- 
ಮ|| ವಸುಧಾಮಂಡಳಮಧ್ಯದೊಳ್‌ ನೆಲಸಿದೀನಿನ್ನಾಜ್ಞೆಯಂ ಮಾಲತೀ | 
ಕುಸುಮಸ್ರಕ್ಸತಿರೂಪದಿಂ ತಲೆಯೊಳಾಂತೆಂ ದೇವ ಹಾಹಾ ನಿಜಾ | 
ರಿಸೆದೀದಿಗ್ವಿಜಯಪ್ರಘಟ್ಟಕದೊಳುರ್ವೀಭೃತ್ಸಮಾಜಕ್ಕೆ ನೋ | 
-  ಯಿಸಿದಂ ನಿರ್ನೆರಮೆನ್ನ ನೆಂದು ಮೊರಿಯಿಟ್ಟಂತಾಯ್ತು ರೂಪ್ಯಾಚಳಂ || ೪೦ | 
`ವ॥ ಅಂತು ಕೀಲ್‌ ಕಲ್ಲ ಜಂತ್ರದ ಸಡಿಗಳಂತೆ ತನಿಸ್ರಾಗುಹಾದ್ವಾರದ ವಜ್ರದ ಪಡಿಗಳ್‌ 
ಭೋಂಕೆನೆ ತೆಅಕಿವುದುಂ: 
ಕಂ|| ಅರರೀಪುಟಚೀತ್ಕಾರ | 
ಸ್ಫುರಿತಧ್ವಥಿ ರಜತಶಿಖರಿ ಸೇನಾನಿಗೆ ಪ ॥ 
ಲ್ಕೊರೆದಪುಡಿನಿಸೆ ಗುಹಾಗ | 
ಹ್ವರದಿಂ ಪೊಣ್ಮಿದುದು ಘೂರ್ಣಿತಾರ್ಣವರವದಿಂ || ೪೧ ॥ 


979 ಶಾಂತಿಪುಕಾಣಂ. 





ಹ ರಾರಾ 


ವ॥ ಅಂತು ಕನಾಟಿಪುಟಿಂಗಳಶ್ರಮಡೊಳ್‌ ಗವಾಕ್ಷಕವಾಟಂಗಳಂತೆ ತೆಅಕಿಯೆ ಮತ್ತಾಶ್ರಮ 
ಜೊಳಲ್ಲಿಂದೊಳಗೊಗೆದ ನಿರ್ಧಾತತರ್ಜಿತವೇದಸ್ವಾದಮಂ ಮುಟ್ಟಲೀಯದೆ ಸೇಣಾಸತಿರತ್ನಂ ತುರಂಗ 
ರತ್ನಮನವಯವದೊಳಿಫಿಸಾನುಂ ಕಣ್ಯೆತ್ತಿದಂತೆ:- 

ಕಂ|| ಅಂಕಂಗುಡಲೊಡಮದು ಫಿ | 
ಶ್ಯಂಕಂ ಪನ್ನೆರಡುಯೋಜನಂ ಪಾಆದುದ | 
ಭ್ರ್ರಂಕಷಖರಖುರಧಾರಾ | 
ಟಿಂಕಾಹತಿ ಮುಗಿಲ ಮುರಿಗಳಂ ಕೆದಜುವಿನಂ || ೪೨ || 

ವ॥ ಅಂತಶ್ವರತ್ನದ ವಯಃಕ್ಷೇತ್ರಧದ್ರುವಲಕ್ಷಣಂ ನಿರ್ನಿಶೇಷಂಗಳನೊಂದುಮನಗಲದೆ ಕಾರು 
ವುವು ಸಹಸ್ರಂ ರಜತಾದ್ರಿ ಪ್ರಸ್ಥ ವೇದಿಕಾವಕಾಶಂಬಿಡಿದು ಸಿಂಧುವಿನ ಪಡುವಣದೆಸೆಯ ವನನೇದಿಕೆಯ 
ತೋರಣದ್ವಾರದಿಂದಮತ್ತ ಪಡುವಣಮ್ಗೇಚ್ಛ ಖಂಡಮಂ ಮೂವಳಸುಬಳಸಿ ಸಾಧಿಸಿ: 

ಕಂ] ಆಳರಸೆಂಬಿನಿತಂ ಮನ | 
ಮಾಳೋಚಿಸಲಅಯದವರಿಪಾಳರ್‌ ಧರಣೀ || 
ಪಾಳನ ಸೇನಾಪತಿಗಿರ | 
ದಾಳಾದರ್‌ ಕಟ್ಟುಪಟ್ಟ ವನಮದಕರಿವೋಲ್‌ || ೪೩ | 

ವ॥ ಅಂತು ಸ್ತ್ರೀಬಾಲಸಾಧ್ಯಮಾದ ಮ್ಲೇಚ್ಛ ಖಂಡದರಸುಗಳುಮನವರ ಕೊಟ್ಟಟ್ಟದ ಕುಲ 
ಧನಜೀವಧನಸರಿಕರಂಗಳುಂಬೆರಸು ಬಂದಾಸ್ಥಾ ನಮಂಡಳಮಧ್ಯದೊಳ್‌ ಇರ್ದ ಚಕ್ರವರ್ತಿಯ 
ಮಣಿಮಕುಟಂ ತನ್ನ ತಂದ: 

ಮ|| ನೃಸರಂ ಚಕ್ರಿಸದಾಂಬುಜಕ್ಕೆಅಗವೇಟ್ಲೀರತ್ನಮಾಹೇಮಮಾ | 

ದ್ವಿಸಮಾತುಂಗತುರಂಗಮಂಗಳಿವರಿತ್ತರ್ಥಂಗಳೆಂದೆಂದು ಬಿ || 
ನ್ನಸದಿಂ ಶ್ರೀಜಿನಚಂದ್ರನಂಥಿಯುಗಳಕ್ಕಾಳ್ಕಾಡಿ ತನ್ಮ್ಸೇಚ್ಛಭೂ | 
ಮಿಸರಂ ಮನ್ನಣೆಯಿಂ ವಿಸರ್ಜಿಸಿದನುರ್ನೀನಾಥಸೇನಾಧಿಸಂ || ೪೪ || 
ಕಂ ಅಭಿಘಾತಜ್ವರಮೌಷಧ | 
ವಿಭಿನ್ನಮುಸಶಮಿಸುವಂತಿರುಪಶಮಿಸಿದುದು || 
ತ್ರುಭದಂಡನಿಹೆತಸಂಭೂ | 
ತ ಭೂರಿಸರಿತಾಪಮಾಲುತಿಂಗಳೊಳಗದಾ || ೪೫ ॥ 

ವ॥ ಅಂತಣುದಿಂಗಳ್ವರಮಿರ್ದಾಆದ ತಮಿಸ್ರಗುಹಾದ್ವಾರದ ಬೆಂಕೆಯುಪಶಮಮನರ್ಜದು 
ಶುಭದಿನದೊಳುತ್ತರಭರತಮಂ ಗೆಲಲ್‌ ಪ್ರಯಾಣಭೇರಿಯಂ ಪೊಯ್ಸಿ ಚಕ್ರವರ್ತಿ ಸಟ್ಟವರ್ಧನಮ 
ನೇ ವಿಜಯಶಿಬಿರಮಂ ಪೊಣಮಟ್ಟು ತಮಿಸ್ರಗುಹಾದ್ವಾರದೊಳ್‌ ನಿಂದು ಮುಂದೆ ಬೀಡಂ ನಡೆ 
ಯಿಸಲೆಂದಿರೆ: 

ಉ| ಮುಂಜಿ ತಮಸ್ತಮಂ ಪರೆಯೆ ಬಂದ ಚಮೂಪತಿ ಕಾಕಿಣೀಮಣಿ | 

ಸ್ಕಂಧನದಿಂದಮಿರ್ದೆಸೆಯ ಕೇರ್ಗಳೊಳಂ ಬರೆದೊಂದುಕೇರೊಳಂ || 
ದಿಂದುವನೊಂದುಕೇರೊಳಿನನಂ ಪಡೆಯಂ ನಡೆಯಲೈವೇಟ ಭೋ | 
ರೆಂದು ಗಭೀರನಾದದಿನದೇಂ ನಡೆಗೊಂಡುದೊ ಚಕ್ರವರ್ತಿಯಾ | ೪೬ | 


ಏಕಾದಶಾಶ್ವಾಸಂ. 9278 
ಕಂ] ಒಂದೊಂದುಯೋಜನಾಂತದೊ | 
ಳಿಂದುರನಿಜ್ಯೋತಿ ಬೆಳಗೆ ಬರೆವರೆಯುತ್ತುಂ | 
ಮುಂದೆ ವರೆ ಸೈನ್ಯಸತಿ ಕೊ | 
ಳ್ಳೆಂದು ಗುಹಾಂತರಜೊಳೆಸೆದು ಪಡೆ ನಡೆವೆಡೆಯೊಳ್‌ || ೪೭ | 
ಬೆಳಗಿದುದು ಚಕ್ರರತ್ನೋ | 
ಜ್ಜ್ವಳದೀಪಂ ಚರಣಮಂತರಿಕ್ಷಡೊಳವನಿೀ || 
ತಳಪತಿ ತೇಜೋರವಿಮಂ | 
ಡಳಮೆಂಬ ಜನಪ್ರಣಾದಮಂ ಪೊಸಯಿಸುತುಂ || ೪೮ || 
ವ॥ ಅಂತುದೀರ್ಣೋಚ್ಛೇದನಮುಂ ನಿರಾತಂಕಮುಮಾಗಿ:-- 
ಕಂ| ತುಂಗನೃಸಸೇನೆ ನಗದ ಮ | 
ನಂಗೊಳಲೆರ್ದೆವುಗುವ ತೆಜದಿನೊಳಪುಗೆ ರಿಪುರಾ || 
ಜ್ಯಾಂಗನೆ ನಿಜಯಕೆ ಮಚ್ಚೆ ಮ | 
ನಂಗೊಳ್ಳಂತದ್ರಿರಾಜನದನೊಳಕೊಂಡಂ || ೪೯ | 
ವ॥ ಅಂತು ಮಣಿಮಯಸೋಸಪಾನಂಗಳೊಳಾದನಮಿಟಾದಿರ್ವಗೆಯಾಗಿ ಸಿಂಧುನದಿಯೆರಡುಂ 
ತಡಿವಿಡಿದು ಯೋಜನದ್ವಯದಗಲದೊಳ್‌ ನಡೆದು ಚಕ್ರವರ್ಕಿಯೆಡೆಯೆಡೆಯೊಳ್‌ ಬರೆ ಗುಹಾ 
ಕುಡ್ಯಂಗಳೆರಡುಂದೆಸೆಯೊಳಮಿರ್ದೆರಡುಂಕುಂಡಂಗಳಿಂದಂ ಬಂದು ಸಿಂಧುನದೀಪ್ರವಾಹಜೊಳ್‌ 
ಕೂಡೆ:-- 
ಕಂ| ಜನಿತಾಭ್ಯುದಯಂಗುನ್ಮ | 
ಗೃಥಿಮಗ್ನ ಜಲಾಪಗಾಯುಗಂ ಗತಿಸೆಂರೋ || 
ಧನಮಾಗೆ ನಡೆವ ಪಡೆ ನಡೆ | 
ದು ನಿಂದುದು ನದೀತಟದ್ವಯೋರ್ನೀತಳದೊಳ್‌ || ೫೦ || 


ವ॥ ಅಂತು ಮೇಗಣ್ಣೊ ಗೆದುಮಡಿಗೆ ತೆಗೆದುಂ ಪವನವಶದಿಂ ಪರಿವ ಜಳಪ್ರವಾಹಂಗಳಿಂದಂ 
ವಿರುದ್ಧಸ್ರೋ ತಮಾಜೆರಡುಂ ತೊಆಕಿಗಳುಮಂ ಸ್ಥಪತಿರತ್ನಪ್ರಯತ್ನನಿರ್ಮಿತಸೇ ತುಮಾರ್ಗಂಗಳೊಳ 
ಜಂಗಮಗಿರಿದುರ್ಗಂಬೆರಸು ನಡೆವಂತೆ ಕರಿಕರೇಣುಸರೀತಂ ಚಕ್ರವರ್ತಿ ನಡೆವುದುಂ ಆದಿತ್ಯನ 
ಬಲಯನುಲಾಯದ ದೀಧಿತಿನಿವಹದಂತೆ ಧರಣೀಶ್ವರನ ಬೆನ್ನನೆ ವಿಜಯಕಟಕಂ ಮುನ್ನಂ 
ನಸೆದು ಕೆಲವುಪಯಣದಿಂದಮುತ್ತರಗುಹಾದ್ವಾರದಿಂ ಪೊಅಮಡುವಾಗಳ್‌: 


ಮಂದಾಕ್ರಾಂತಾವೃತ್ತಂ| ಮತ್ತೇಭಾಶ್ವಾದ್ಯಮಿತಬಳವತ್ಸೈನ್ಯಮಾದ್ವಾರದಿಂ ಬಂ | 
ದೆತ್ತಂ ಬಿಟ್ಟೊ ಕ್ಕಲವೊಲಿರೆ ಚಕ್ರೇಶ್ವರಂ ಬಂದೊಡಾತ್ಮಾ | 
ಯತ್ತಾನೀಕಂಗಳನವನಿಪಂಗಿತ್ತು ತೆತ್ತರ್ಥಶಾಸ್ತ್ರೋ | 
ದಾತ್ತಂ ದಂಡೋಪ[ನತ]ನೆನೆ ರೌಪ್ಯಾದ್ರಿ ಚೆಲ್ವಾದುದಾಗಳ್‌ || ೫೧ ॥| 
ವ॥ ಅಂತು ಗುಹಾದ್ವಾರದಿಂ ಪೊಜಮಡುವ ರಾಗರಸೋದ್ರೇಕದಿಂದಮೊರ್ಮೊದಲೆ ಮೊಟಗುವ 
ಸಲವುಂತೆಅದ ಪಣಕಿಗಳೆಸೆವುದ್ದಾಮರಭಸದಿಂದಂ ಮಾರ್ದನಿವಿಟ್ಟು ಮುದುಗಣ್ತ ನಮನುಂಟು 


ಮಾಡಿದಂತೆ ಶಾಂತೀಶ್ವರಂಗೆ: 
838 


914 ಶಾಂತಿಪುರಾಣಂ. 





ಕಂ|| ಕರ್ತಾರಂಗೆಅಗುವುದತಿ | 
ವರ್ತಿತ್ವಂ ಪೊಲ್ಲಜೆಂದು ಪುರುಸೂನುಗೆ ಮುಂ | 
ಮಾರ್ತಲೆಯಾದ ಚಳಾತಾ | 
ವರ್ತರನಂದೂಜೀ ಕಲ್ಪಿಪಂತಾಯ್ತು ನಗಂ || ೫೨ || 


ವ| ಅಂತು ಪೊಳಮಟ್ಟಾನಿಜಯಕಟಕಂ ಸೆಜಗುಮುಂದಸಿದುಮಗಲಿತುಮಾಗಿ ಬರ್ಪಲ್ಲಿ:- 


ಕಂ|| ಸರಮೇಶ್ವರದಿಗ್ವಿಜಯ | 
ಕ್ಕೆ ರಾಗದಿಂದುರಗರಾಜನದ್ರಿದರೀಗ || 
ಹ್ವರಮಂ ಪೊಅಮಡುವವೊಲಾ | 
ಗಿರಿಯಿಂ ಪೊಅಮಡುವ ಸೈನ್ಯಮೊಪ್ಪಿದುದಿನಿಸುಂ ॥ ೫೩ || 


ವ॥ ಅಂತು ಚಕ್ರವರ್ತಿ ಬಂದುತ್ತರಭರತಮಧ್ಯಮಖಂಡಕ್ಕ ಭಿಮುಖನಾಗಿ ಬೀಡಂ ಬಿಡೆ: 


ಕಂ) ತಾರಾದ್ರೀಂದ್ರದ ತೋಅದ | 
ತಾರಲೊಳೆಳದಳಿಸಿ ಬಳೆವ ತಾರಲತಾವಿ || 
ಸ್ತಾರಮನನುಕರಿಸಿದುದಂ | 
ಶಾರಾಜಿತರಾಜಕೀರ್ತಿ ವಲ್ಲೀವದನಂ || ೫೪ | 


ವ॥ ಎಂಬಿನನೊಂದೆರಡುಪ್ಪಯಣಂ ಗೆಯ್ದಿ ರ್ಪುದುಂ:-- 


ಶಿಖರಿಣೀವೃತ್ತಂ| ಚಿಳಾವರ್ತರ್‌ ಮತ್ತೇನ[ರಿ]ಗಭಿಮುಖರ್‌ ಮೇಘಮುಖರೊಳ್‌ | 
ಮಿಳತ್ಕಾರ್ಯಾಳೋಚರ್‌ ತಿಳಿದು ತಿಳಿನೀರೆಂತಪರಜರ್‌ || 
ಬಳಾವಷ್ಟಂಭಂಗೆಟ್ಟಡಿಗೆಆಗಿ ಕಂಡರ್‌ ಪಿರಿಯನೊಳ್‌ | 
ಬಳೋನ್ಮತ್ತಂ ದಲ್‌ ದುರ್ಬಳಮಿಭಹಯಾನೂನರಬಳಂ || ೫೫ || 


ವ॥ ಅಂತು ಕೈತವಮಿಲ್ಲದೆ ವಿಧೇಯತ್ವದ ತುದಿಯನೆಯ್ದೆ ಮಣಿಯೆಂಬ ಪಸುರ್ಮೆಣಿಯಂ, 


ತುರಂಗಮೆಂಬ ತುರಂಗಮಮಂ, ಕರಿಯೆಂಬ ಸೂಕರಿಯುಮಂ, ಪೊನ್ನೆಂಬ ಚಿನ್ನಮಂ, ಲಂಜಿಕೆ 
ಯೆಂಬ ಶಾಳಭಂಜಿಕೆಯುಮಂ ಉಟೀಯದಂತಿರೆ ತಂದುರ್ವರಾಸ್ಯತಿಲಕನಪ್ಪ ದೇವದೇವಂಗವಟಯ್ಸಿ 


ತತ್ಪರಮಪ್ರಸಾದ ನಿಷ್ಕ $್ರಯಕ್ಕೆ ತಲೆಯೆಂದು ಪೂಹ್ಹಾ ಳಾದರ್‌: 


ಕಂ|| ವರಚರ್ಮರತ್ನಮುಂ ಛ | 
ತ್ರರತ್ನಮುಂ ತಮ್ಮತಮ್ಮ ಬೆಸಗಳ ನುಬದಿ || 
ರ್ಪಿರವಿಂದೆ ಜೀವರತ್ನಂ | 
ಸ್ಕಿ ರತ್ವಮನ್ವರ್ಥಮಾಗಿ ತಳರನೆ ನೆಲೆಯಿಂ || ೫೬ | 


ವ॥ ಇತ್ತ ಸೇನಾನಿಯುತ್ತರಭರತದ ಪಶ್ಚಿ ಮಖಂಡಮಂ ಬಾಯ್ಕೇಳಿಸಿ ಬಂದು ವಿಜಯ 
ಕಟಕಂ ಬಿಡಿದು ತುಹಿನಾಚಳಸಿಂಧೂಪಾಂತದೊಳ್‌ ಬಿಟ್ಟಿರಿ 


ವಿಕಾದಶಾಶ್ವಾಸಂ. 976 





ಕಂ|| ಭದ್ರಾಸನಮಂ ಭುಜವಿಜ | 
ಯದ್ರವಿಣಂಗವನಿಪತಿಗೆ ಕೊಟ್ಟಿ ಆಗೆ ಯಶೋ || 
ಭಡ್ರೈಕತಿರಸ್ಕೃತತುಹಿ | 
ನಾದ್ರಿ ಜಗದ್ಭಂಧು ಸಿಂಧುದೇವಿಯನರಸಂ | ೫೭ || 
ನ|| ಪಫೋಗನೇಟ್ಸು ಪ್ರಸನ್ನ ಕತಿಸಯಪ್ರಯಾಣಂಗಳಿಂ ಪ್ರಾಳೇಯಾಚಳಮಧ್ಯಮಕೂಟಮನೆಯ್ಯ 
ವರ್ಪುದುಂ: 


ಕಂ|| ಹಿಮವನ್ನಿವಾಸಿ ಹಿಮವ | 
ತ್ಕುಮಾರನಾಚಕ್ರವರ್ತಿಯಡಿಗೆಲಗೆ ನೃಪೋ | 
ತ್ತಮನ ಗೃಹಪತಿಗೆ ರತ್ನ | 
ಪ್ರಮಾಣಗಣಿಕೆಯರ ಬೆಸನೆ ಬೆಸನಾಯ್ತಾಗಳ್‌ || ೫೮ | 


ವ॥ ಎನೆ ಸಾರವಸ್ತುಗಳಿನೋಲಗಿಸಿ ಚಕ್ರವರ್ತಿಯ ಪರಮಾನುಗ್ರಹಾಮೃ ತಮನಾಸ್ವಾದಿಸಿ 
ಪೋಗೆ ಷಟ್ಟಂಡಭೂವಲ್ಲಭನುಂ ಹಿಮವತ್ತಟಂಬಿಡಿದು ಮೂಡಮೊಗದೆ ಪಯಣಂಬರಿ ಪಾರ್ವತೇ 
ಯೋಪಾದ ಪ್ರಧಾನಪುರಸ್ಸರನಾಗಿ ರಾಜನ್ಯಕದ ಕಾಣ್ಯೆಯಿಂದಂ: 


ಕಂ|| ಹಿಮವತ್ಸಾರತೆಯಂ ಬಂ | 
ಹಿಮಮಂ ನೃಪನಜಃದ ನವಸಿಪತಿಸಾರತೆಯಂ || 
ಹಿಮವನ್ನಗಮಜಾದುದದೇ | 
ನಮೇಯಸಾರರೂ ಹಿಮಾದ್ರಿಯುಂ ಭೂಪತಿಯುಂ || ೫೯ || 


ವ॥ ಎನೆ ಪಯಣಂ ಬಂದು: 


ಮ|| ಪ್ರಕಟಶ್ರೀ ಹಿಮನಾರವಾಣವಿಶದಂ ಗಂಗಾಂಶುಕನ್ಯಸ್ತಮ | 
ಸ್ತಕನಗ್ರಸ್ಥ ನಮೇರುಶೇಖರನುಪಾತ್ತೋದಾತ್ತ ವಿಸ್ತಾರಕೀ | 
ಚಕವೇತ್ರಂ ಭರತಾವನೀಪತಿಮಹೀಸ್ತ್ರೀರಕ್ಷಕಂ ವೃದ್ಧ ಕಂ | 
ಚುಕಿಮರ್ಯಾಜಿಯೊಳರ್ದನೆಂದು ಮಹಿಪಂ ಹೈಮಾದ್ರಿಯಂ ನೋಡಿದಂ | ೬೦॥ 
ವ|॥ ಅಂತುರ್ವರಾಸ್ಯತಿಲಕಂ ನೋಡಿ ಹಿಮವತ್ಯುತ್ಯೀಲದಿಂದೆ ಸೃತು ತೆಂಕಣನೊಗದೆ 
ಪಯಣಂಬಂದು ಮೊದಲೊಳ್‌  ನೂಜುಯೋಜನದಗಲಮುಮನಿತುತ್ಸೇಧಮುಂ ಮೇಗಯ್ವತ್ತು 
ಯೋಜನ ವಿಸ್ತಾರಮು ಮಯ್ವತ್ತು ಯೋಜನಮಾಟಕ್ಕಿ ಯುಮನವಗಯ್ಗ್ಸಿ:-- 
ಕಂ ಇತ್ತುತ್ತರಭರತಮನಾ | 
ಳುತ್ತಿರ್ದರನೇಕಚಕ್ರವರ್ತಿಗಳ ಸೆಸರ್‌ || 
ಸುತ್ತಿ ಬರೆದಿರಿ ನಿಬಂಧದ | 
ಹೊತ್ತಗೆಯೆಂಬಂತಿರಿರ್ದ ವೃಷಭಾಚಲಮಂ || ೬೧ | 
ವ॥ ಕಂಡು ತದುಪಕಂಠದೊಳ್‌ ಬೀಡಂ ಬಿಡಿಸಿ ಚಕ್ರಾಯುಧಪ್ರಭೃತಿಗಳುಪರೋಧದಿಂ 
ತದ್ಗಿರಿಗೆ ನಾಮಾಕ್ಷರನಿಕ್ಷೇಸನಿಮಿತ್ತಂ ಪೋಗಿ ನೋಟ್ಪನ್ನೆಗಂ: 


276 { *ಶಾಂತಿಪುರಾಣಂ. 


OS 





ಉ|| ಆನಗಡೊಳ್‌ ವ್ಯತ್ತೀತಬಹುಚಕ್ರಿಗುಣಾನ್ವಯತತ್ಛ್ರತಾಪಸಂ | 
ತಾನಲಿಸಿಪ್ರಪಂಚವಚನಾಳಿಯನೋಳಯೆ ಕೇಳ್ದುಕೇಳ್ದು ವಿ || 
ಶ್ವಾನತಪಾವನಪ್ಪುದಜನಾತ್ಮಗುಣಸ್ತುತಿ ಸಿಗ್ಗನೀಯೆ ಲ| 
ಜ್ಹಾನತಮಾದುದುನ್ನ ತತಿರೋಮಣಿ ಪಂಚಮಚಕ್ರವರ್ತಿಯಾ | ೬೨ | 


ವ ಅಂತು ವಾಳಾಗ್ರಕ್ಕಮವಕಾಶಮಿಲ್ಲದಂತು ಕಿಕ್ಕಿಅಗಿಅಂದಿರ್ದ ಪುರಾತನಚಕ್ರವರ್ಕಿಗಳ 
ನಾಮಾಂಕಮಾಳಿಕೆಯಂ ಕಂಡಅದು ಮಂತ್ರಿ ವರ್ಗಮನಜಾಸಲೆಂದು ಬಂದನಪ್ಪುದಳಂದಂ: 


ಕಂ|॥ ಮುಂ ಬರೆದಭಿಧಾನಮನಟಃ | 
ದಿಂ ಬರವಹಮಿಕೆಯ ಪೆಸರೊಳೇವಂದಪುದೇ || 
ನುಂ ಬೇಡ ಬನ್ನಿಮೆಂದಧಿ | 
ಪಂ ಬೀಡಂ ಬಂದು ಪೊಕ್ಕು ಸುಖದಿಂದಿರ್ದಂ || ೬೩ || 


ವ॥ ಮಂತ್ರಿಮುಖ್ಯರುಂ ಪುರಾತನಚಕ್ರವರ್ತಿಪ್ರವರ್ತಿತಮಾರ್ಗಮಿಡೆಂದು ಕಾಕಿಣೀರತ್ನದಿಂ 
ದಲ್ಲಿ ಮುನ್ನಿರ್ಮಡೊಂದು ಪ್ರಶಸ್ತಿಯಂ ಪರಾಮೃಷ್ಟಂ ಮಾಡಿ: 


ಉ॥ ಸ್ವಸ್ತಿ ಸಮಸ್ತಮಂಡಳಿಕಮಸ್ತಕಪುಷ್ಟ ರಜಕಪಿಶಂಗಿತಾಂ || 
ಭ್ರ ಸ್ತಬಕದ್ವಯಂ ನಿನತಪಾಪಹರಂ ಶಶಿವಂಶಸದ್ವಿಹಾ | 
ಯಸ್ತ ನನಂ ನಿಧೀಶ್ವರನಖಂಡಿತಮಂಡಳನಾಥನದ್ರಿವಿ | 
ನ್ಯಸ್ತನಿಜಪ್ರಶಸ್ತಿಕೃತಶಾಂತಿ ಮಹೀಪತಿ ಸಿದ್ಧದಿಗ್ಹಯಂ || ೬೪ | 


ಮ|| ಕುರುವಂಶಂ ಪಿತೃ ವಿಶ್ವಸೇನನಿಭು ತಾಯ್ಕೆರಾಮಹಾದೇವಿ ಸಂ | 
ಸರಣಾಂಭೋಧಿನಿಶೋಧಿ ತೀರ್ಥಕರನುಂ ಷಟ್ಟಂಡಧಾತ್ರೀಶನುಂ || 
ಸ್ಮರನುಂ ತಾನೆನೆ ಚಕ್ರವರ್ತಿಗಳೊಳೀಶಾಂಕೀಶನೊಳ್‌ ಮುನ್ನಮಾ | 
ದರನಿನ್ನಸ್ಪರನೀಗಳುಳ್ಳ ನೃಪರಂ ಚಿಃ ಪೋಲಿಸಲ್‌ ತಕ್ಕುದೇ || ೬೫ || 
} ವ॥ ಮತ್ತಮಾವಿನೇಯನಿಕಾಯಾಂಬುಜಭಾನುವಪ್ಪ ಹಿಮಾಂಶುವಂಶಲಲಾಮಂ:-- 
ಚಂ|| ಜಯವಧುಗಾಣ್ಮ ನಾಗಿಯುಮಸೌಮ್ಯನೆ ವೃದ್ಧಪರೀ ತಮೂರ್ತಿಯಾ | 
ಗಿಯುಮನುಶಾಸ್ಯನೇ ಮಹಿತನಾಗಿಯುಮುದ್ರು ತನೇ ನಯಜ್ಞನಾ | 


ಗಿಯುಮಕೃತಜ್ಞನೇ ಸ್ವಯಥನಾಗಿಯುಮುಗ್ರನೆ ಚಕ್ರವರ್ತಿಯಾ | 
ಗಿಯುಮತಿವರ್ತಿಯೇ ಮದನನಾಗಿಯುಮಿಂದ್ರಿಯವೃತ್ತವರ್ತಿಯೇ | ೬೬ | 


ವ ಎನ ನೆಗಟ್ಟ:- ತ 


ಚಂ॥ ತ್ರಿಜಗದಭಿಷ್ಟುತಂಗೆ ಜಿನಚಂದ್ರಮಹಾಮಹಿಪಾಳಕಂಗೆ ದಿ | 
ಗ್ವಿಜಯಮಿದಾವಗುರ್ವು ಗಡಮಾದೊಡಮಾದಿಯ ಚಕ್ರವರ್ತಿಗಳ್‌ || 
ಭಜಿಯಿಸಿದೀಪದಂ ಮಸುಳ್ಗು ಮೆಂಬುದಜಂದದನೆತ್ತಿ ಕೊಂಡನಂ | 
ಗಜಗಜವೈರಿ ಗೆಲ್ಲುದದು ಜೋದ್ಯಮೆ ಭೂಮಿಪಸಾಮಜಂಗಳಂ || ೬೭ || 


ಏಕಾದಶಾಶ್ವಾಸಂ. 271 

ವ॥ ಎಂದು ಬರೆಯಿಸಿ ಮಂತ್ರಿಮುಖ್ಯರುಂ ಚಕ್ರಾಯುಧಂಬೆರಸು ವಿಜಯಕಟಕಮಂಪೊಕ್ಕು 

ಮಜುದೆವಸಂ ಪಯಣಂಜಬೋಗಿ ವಿಜಯಾರ್ಧಪರ್ವತದ ಕಾಂಡಕಪ್ರಪಾತಗುಹೆಗಭಿಮುಖನಾಗಿ 

ಬೀಡಂಬಿಟ್ಟು ಪೂರ್ವೋಕ್ತ ಸ್ಥಿ ತಿಯೊಳ್‌ ವಜ್ರಕವಾಟೋದ್ಭಾಟನಂಗೆಯ್ದ ದಜ ಬಿಂಕೆಯಾಜುವನ್ನೈಗಂ 

ಮೂಡಣಮ್ಮೇಚ್ಛ ಖಂಡಮಂ ದಂಡನಾಯಕಂ ಬಾಯ್ಕೇಳಿಸಿ ತಂದಾಮ್ಲೇಚ್ಛ್ರರಾಜರಂ ಕಾಣಿಸಿಯು 

ಮಾಳ್ಕನಮಂ ಪೂಣಿಸಿಯುಂ ಚಕ್ರವರ್ತಿಗೆ ಸರ್ವಸ್ವಮಂ ಳುಡಿಸಿಯುಮವರಂ ದಾನಸನ್ಮಾನದೊಳ್‌ 
ಸಂತಸಂ ಬಡಿಸಿಯುಮಿರ್ಸನ್ನೆಗಂ: 





ಕಂ ಉಭಯಶ್ರೀಢಿಯ ಖೇಚರ | 
ವಿಭುಗಳ್‌ ನಮಿವಿನಮಿವಂಶಸಂಭವರರಸಂ || 
ಗಿಭಹೇಮತುರಗಗಣಿಕಾ | 
ಪ್ರಭೂತತರಮಪ್ಪ ಕಪ್ಪಮಂ ಪಲರಿತ್ತರ್‌ | ೬೮ ||. 


ವ॥ ಮತ್ತಂ: 


ಹರಿಣೀವೃತ್ತಂ/| ತನು ಮೃದು ಕುಚಂಸ್ತಬ್ಧಂ ಶೀಲಂ ಕರಂ ರುಜು ಪುಷ್ಪಕೇ | 
ತನನಿಭಕಚೋದ್ಭಂಧಂ ನೇತ್ರೋತ್ಸಳಂ ಚಸಿಳಂ ಸ್ಲಿರಂ | 
ಮನಮಸದೃಶಂ ಯತ್ನಂ ಸ್ತ್ರೀರತ್ನದೊಳ್‌ ಮಿಗಿಲೆಂಬ ಸೆಂ | 
ಸಿನ ತನುಜೆಯಂ ಕೊಟ್ಟಂ ಶಾಂತೀಶ್ವರಂಗೆ ನಭಶ್ಚರಂ |॥೬೯॥ 


ವ॥ ಅಂತಾಸ್ತ್ರೀರತ್ನಮಂ ಕೊಟ್ಟು ನಿದ್ಯಾಧರರಧಿರಾಜನೊಳ್‌ ನಂಟಿರುಮಾದರ್‌;-- 


ಕೆಂ| ಗಂಗಾಡೇವಿಯುಮಲ್ಲ ಲ | 
ತಾಂಗಿ ಜಗತ್ಸತಿಗನರ್ಫು ಭೂಷಣಮದಮಾ | 
ತಂಗವನಾಯುಜಹಯ ನಿಕ | 
ರಂಗಳನವಟಯಿಸಿ ನಿನಯದಿಂ ಬೀಟಕ್ಕೊಂಡಳ್‌ | ೭೦ | 


ವ|| ಅನಂತರಮಜುದಿಂಗಳಾಅಂದ ಕಾಂಡಕಪ್ರಪಾತಗುಹಾದ್ವಾರಮಂ ಪೊಕ್ಕು ಕಾಕಿಣೀಮಣಿ 
ರತ್ನೋತ್ಕೀರ್ಣಚಂದ್ರಾದಿತ್ಯದ್ಯೋತದೊಳ,ಮನೇಕಮಕುಟಬದ್ಧ ಕಿರೀಟಚೂಡಾಮಣಿಗಣಮಯೂಖ 
ಮಂಜರೀಪ್ರಭಾಷಟಳದೊಳಂ, ಮುಂದೆ ನಡೆವ ರಥಾಂಗರತ್ನದ ಬೆಡಂಗಿನೊಳಂ ಚಕ್ರವರ್ತಿಯ ಪಡೆ 
ಗಂಗಾನದ್ಯುಭಯತೀರಂಗಳೊಳ್‌ - ಪಚ್ಚು ಪರಿಕಲಿಸಿ ನಡೆದು ಕೆಲವು ದಿನಂಗಳಿಂ ದಕ್ಷಿಣಗುಹಾ 
ದ್ವಾರಮನೆಯ್ದೆ ತತ್ಪ್ರದೇಶಥಿವಾಸಿ ನಾಟ್ಯಮಾಲಾಮರಂ ಮಂಗಳೋಪಕರಣಂಗಳಿಂದಮಿದಿರ್ಗೊಂಡೆ 
ಅಗಿ ಪೂಡವಟ್ಟು ನಿಜಸಂಚಿತಾಂಚಿತವಸ್ತುಗಳಂ ತಂದು ಮುಂದಿಡೆ ಕೊಂಡು ರಥಾಂಗಾಯುಧಂ 
ದಕ್ಷಿಣಗುಹಾದ್ವಾರದಿಂ ಪೊಣಮಟ್ಟು:-- 


ಕಂ ತ್ವಂಗತ್ಯರಿಮಕರತೆ ಹಯ | 
ತುಂಗತರಂಗತೆ ಪತಾಕಿಕಾತಿಮಿತೆ ವಿಶು | 
ದ್ಧಾಂಗತೆ ನಿಜಮೆನೆ ಗಂಗೆಯ | 
ತಂಗೆವೊಲುರ್ವೀಶಸೇನೆ ತಳರ್ದುದು ಗುಹೆಯಿಂ ॥ ೭೧ | 


918 ಶಾಂತಿಪುರಾಜಂ. 





ವ| ಅಂತು ಬರೆ ಪ್ರಾಚ್ಯಮ್ಲೇಚ್ಛ ಖಂಡಮಂ ದಂಡನಾಯಕನುಂಡಿಗೆಸಾಧ್ಯಂಮಾಡಿ ಹೆಳಗಣಿಂ 
ಕೂಡೆ ನಂದು ತನ್ನೊಡವಂದ ಮ್ಲೇಚ್ಛರಾಜರಂ ರಾಜರಾಜಾನುಜೀವಾನುವೃತ್ತದಿಂ ಕೃತಾರ್ಥರ್ಮಾಡಿ 
ತತ್ಸಮಸ್ತವಸ್ತುವಂ ಭಂಡಾರಪ್ರವೇಶಂಗೆಯ್ವುದುಂ, ಕುರುವಂಶವಿಶೇಷಕಂ ಕುಬೇರಾಚಲಮ 
ನೆಯ್ದ ತದುಪಾಂತದೊಳ್‌ ಬೀಡಂ ಬಿಡಿಸಿ: 
ಕಂ|| ಹೆಯರತ್ನಾರೂಢಂ ಹಯ | 
ಮಯಸಾಧನನಾಗಿರೀಂದ್ರಮಂ ಬಲಗೊಳೆ ಧೂ || 
ಳಿಯ ಪುದುವಿಂದಚಲಕ್ಕುಪ | 
ಚಯಮಂ ಪಡೆವುದು ಚಲತ್ತುರಂಗಖುರಂಗಳ್‌ | ೭೨ || 
ವ॥ ಮತ್ತಂ ತದದ್ರೀಂದ್ರಸಾನುಗಳೊಳ್‌:--- 
ಕಂ|| ಪರಿವರ್ತಿತಾವಲೋಕನ | 
ನಿರತಂಗಳ್‌ ಬಲದ ಬಲಿದ ಕಳಕಳಮಂ ಕೇ | 
ಳ್ಳಿ ರದನುಗೆಯ್ಯುತ್ತುಂ ತುರ | 
ಗರತ್ಸಹೇಷಾರವಕ್ಕೆ ಮಾಣ್ದುವು ಹೆರಿಗಳ್‌ || ೭೩ || 
ಚೀರೀಚೀತ್ಕಾರಸಮು | 
ಚ್ಛಾರಿತಬಹುಭೂರ್ಜಮರ್ಮರಥ್ಹ ನಿ ಗಂಗಾ || 
ವಾರಿಕಣಗಣಮಯಂ ಹವ | 
ನಾರಂಭಂ ಪಡೆಗೆ ಪಡೆದುದೊದವಿದ ಮುದಮಂ || ೭೪ | 
ವ|| ಆತಂ ತೀರ್ಥಭೂಶಕ್ಕೆಲಾಸಪ್ರದಕ್ಷಿಣೀಕರಣಾನಂತರಂ ಕೌರವಾಧೀಶ್ವರಂ ಧೀರನುದಾರಂ 
ಸೌಜನ್ಯಕಂದಾಂಕುರಂ ಸ್ಕಂಧಾವಾರಮಂ ಪೊಕ್ಕು ಮಜುದೆವಸಂ ಮುಂ ನಡೆಯೆ ನಿಚ್ಚವಯಣಂ 
ಗಳೊಳ್‌ ಅಜಾಕೆಯ ಕೆಜಕಿಯ ನದೀನದಂಗಳ ಬೀಡುದಾಣಂಗಳೊಳ್‌;: 
ಕಂ|| ಕುಸುಮಿತಮಂದಾರಚ್ಛಾ | 
ಯಸಿಕ್ತಮೃಗನಾಭಿಗಂಧರಮ್ಯಾಶ್ಮಚಯ | 
ಪ್ರಸರಂಗಳೊಳೆಳಸಿದ ಚ | 
ಕ್ರಿಸೈನಿಕಂ ನೀಗಿತಧ್ವಗಮನಶ್ರಮಮಂ | ೭೫ | 
ವ॥ ಮತ್ತಂ ವಿವಿಧಪ್ರದೇಶಂಗಳೊಳ್‌;.... 
ಕಂ) ಸರಲಾಸಕ್ಕಮಜೇಭ | 
ಸ್ಫುರಿತಗ್ರೈವಾವಲಗ್ನರುಚಿಗಳ್‌ ಧರಣೀ | 
ಶ್ವರಗಜನಿಷಾದಿಗಳನನು | 
ಕರಿಸಿದುವೋಷಧಿಗಳೆಣ್ಣೆ ಯಿಲ್ಲದ ಸೊಡರಂ | ೭೬ | 
ಆಳಾನೋದ್ಧ ರಿತತ್ವ | 
ಗ್ಮಾಳಂಗಳ್‌ ಪೇಟ್ವಿ ಮಾಜಕ್ಕಿ ಯಿಂದಿರ್ದುವು ಭೂ | 
ಪಾಳಗಜಮಾರ್ಗಮಂ ಪಥಿ | 
ಕಾಳಿಗೆ ಪಡೆ ನಡೆದು ಬಿಟ್ಟು ಪೋಸೆಡೆಯೆಡೆಯೊಳ್‌ || ೭೭ | 


ಏಕಾದಶಾಶ್ವಾಸ೦. 919 


ಲೌಹಿತ್ಯಮನಂಬುಧಿಪರಿ | 
ವಾಹಮ ನವಥೀಶನೇಜಕಿ ತತ್ತಟನೃಪಸಂ || 
ದೋಹಮೆಅಗಿದುದಧೀಶಗ | 
ಜಾಹತಕಾಲಾಗುರುದ್ರುಮಂಬೆರಸಾಗಳ್‌ || ೭೮ || 
ವ॥ ಮತ್ತಂ ಸೋಗೆನೋಗೆ:- 
ಕಂ॥ ಘನವರ್ಷತರಂ ವರದು | 
ರ್ದಿನಮಾರುದ್ಧಾರ್ಕ[ಮುರು]ನೃ ಪಾನೀಕರಜೋ | 
ವನನಿಧಿಯನಾಂತುದೆನಲಧಿ | 
ಸನ ಬಲಮಂ ಕಾಮುರೂಸಭೂನಿಸರಾಂತರ್‌ | ೭೯ || 
ವ। ಅಂತಿದಿರ್ವಂದು ಪ್ರಾಗ್ಯ್ಯೋತಿಸಪುರಾಧೀಶ್ವರನೆಅಗೆ:..- 
ಕಂ|| ತವದರಿಬಲಮಂ ತವೆ ಸೀ | 
ಬ್ಹು ವನುಪಕಾರಿಗಳನಿಭಚಯಂಗಳನಧಿಪಂ | 
ಗವಟಿಯ್ಸಿದರವರತಿ ಭೇ | 
ರುವುಳ್ಳೊಡೇಂ ಕೃತಮನಜ್‌ದುಮಲಾಯದುದೆ ವಲಂ | ೮೦ | 
ಉ| ಅಂತಖಿಳಾವನೀತಳಮನಾಪರಮೇಶ್ವರನೇಕಭೋಗ್ಯಮ | 
ಸ್ಪಂತು ನಿಮಿರ್ಚಿ ಹಸ್ತಿನಪುರಾಭಿಮುಖಂ ನಡೆದಂ ಸಮಸ್ತಸಾ |; 
ಮಂತಕಿರೀಟಕೋಟಗಳೂಳಾತಸವಾರಣಶೂನ್ಯದೈ ನ್ಯವಿ | 
ಶ್ರಾಂತಿಸದಂಗಳೊಳ್‌ ನೆಲಸೆ ಸೈನ್ಯರಜೋ ರುಣಕಾಂತಿ ರಾಜಿಗಳ್‌ || ೮೧ || 
ವೆ ಅಂತು ಬಂದು ಥಿಜಕುಲರಾಜಧಾನಿಯ ಸಮಾಸದೊಳ್‌ ಪುಣ್ಯಬೀಜದ ಬೆಳಸೊಟ್ಟ ಬೆಟ್ಟಾ 
ದಂತೆ ಬಿಟ್ಟರ್ದು [ಹಿತಪುರೋಹಿತರತ್ಸದತ್ತಲಗ್ನದೊಳ್‌ ಚಕ್ರವರ್ತಿ ಪುರಪ್ರವೇಶಾಭಿಮುಖನಾಗಿ:-- 
ಕಂ|| ಎಯ್ದಿ ಪತಿ ಬರೆ ನಿಳಾಸಮ | 
ನೆಯ್ದಿ ದಳಂಕಾರಸಾರಕೃತಶೋ ಭೆಯನಂ | 
ದೆಯ್ದು ವವೊಲಷ್ಟಶೋಭೆಯ | 
ನೆಯ್ದಿ ದುದಾ]ರಾಜಧಾನಿ ಪುಗೆ ಜನಚಂದ್ರಂ | ೮೨ | 
ವ ಅಂತು ಸೂಟಲಂ ಪೊಕ್ಕು ರಾಜಮಾರ್ಗದೊಳಗಣಿಂ ಬಂದು: 
ಕಂ ಬಗೆವುಗೆ ಸಲಿಲಕ್ರೀಡಾ | 
ವಗಾಹರುಚಿ ಯೂಥಪತಿಸಮನ್ವಿತಯೂಥಂ || 
ಸೊಗಯಿನ ತಾವರೆಗೊಳನಂ | 
ಪುಗುವಂತಿರೆ ಚಳ್ಳವಳಿ ನಿಜಮಂದಿರಮಂ || ೮೩ | 
ವ॥ ಪೊಕ್ಕು ಮಕುಟಬದ್ಧ ಪರಿವೃತಂ ಕಛಮಾಡದೊಳ್‌ ಮುನ್ನಂ ಪಸೆವರಿಸಿದ ಮೃಗಾಧಿ 
ರಾಜವಿಷ್ಟರದೊಳ್‌ ಕುಳ್ಳಿರ್ದು ಕಿಅ*ದಾನುಂ ಬೇಗದಿಂ ಯಥೋಚಿತಸಂಭಾವನೆಯಿಂ ರಾಜನ್ಯಕಮಂ 
ಬೀಡಿಂಗೆ ವಿಸರ್ಜಿಸಿ ಸುಖದಿನಿರ್ದು ಕತಿನಯದಿನಂಗಳಿಂ: 


280 ಶಾಂಕಿಪುರಾಣಂ. 
ಮ॥ ಅಪರಾಂಭೋಧಿಪರೀತಭೂತಳಜಯಕ್ಷೇಶಾಗತಾನೇಕಭೂ | 
ಮಿಪರಂ ನಾಲ್ಲಧಿಸಂ ವಿಸರ್ಜಿಸಿ ಜಗಂ ತನ್ನಿಟ್ಟ ಕಲ್ಪೋದ್ಯದಂ || 
ಫಿ) ಪಮೆಂತಂತೆ ಫಲಾವನಮ್ರವಿಧಿಯಿಂದೊಪ್ಪಿರ್ಪಿನಂ ಕಾಲವು | 
ಗ್ಲನಿತಂ ಸಂದುದು ಬೇಗಮೊಂದುಜಿವಸಂ ಸಲ್ವಂತು ನಿದ್ಯಾತ್ಮಕಂ || ೮೪ || 


ವ॥ ಅಂತು ಭರತಾವನೀಮಂಡಳಷಟ್ಟಂಡಮಂ ಕಡಿತಕ್ಕೆ ತಂದು ಚಕ್ರೇಶ್ವರನಣ್ಟ್ಬತ್ತು 
ನಾಲ್ಕುಲಕ್ಕೆ ಭದ್ರಗಜಂಗಳಿಂದಂ, [ಅನಿತೆ ರಥಂಗಳಿಂದಂ], ಪದಿನೆಂಟುಕೋ] ಜಾತ್ಯಶ್ವಂಗಳಿಂದಂ, 
ಎಣ್ಣತ್ತುನಾಲ್ಕುಕೋಟ ಪದಾತಿಬಲಂಗಳಿಂದಂ, ಮೂವತ್ತಿರ್ಭಾಸಿರ್ನರ್‌ ಮಕುಟಬದ್ಧರಿಂದ; 
ಮನಿತೆವಿಷಯಂಗಳಿಂದ, ಮನಿತೆ ರಾಜಧಾನೀಭೂತಮಪ್ಪ ಸೆಸರ ಪೊಬಲ್ಲ ೪೦ದ್ಯ ಮನಿತೆರಾಜ 
ತನೂಜೆಯರಪ್ಪರಸಿಯರಿಂದ, ಮನಿಬರೆ ಮ್ಲೇಚ್ಛರಾಜಪುತ್ರಿಯರಪ್ಪಂತಃಪುರಸ್ತ್ರೀಯರಿಂದ, ಮನಿಬಕಿ 
ಜೀವಾಂಗನಾಕೃತಾವರೋಧ ಸುಂದರಿಯರಿಂದ, ಮನಿತೆ ಸಂಗೀತಗೃಹೆಂಗಳಿಂದಂ, ಶ್ರೀನಿಕೇತನ 
ಸಂಜಾತ ಕಾಳ ಮಹಾಕಾಳ ಕೈಸರ್ಪ ಪಾಂಡುಕ ಪದ್ಮ ಪಿಂಗಳ ಮಾಣವಕ ಶಂಖ ಸರ್ವರತ್ಸಂಗಳೆಂ 
ಬೊಂಭತ್ತು ನಿಧಿಗಳಿಂದ) ನಿಜಯಾರ್ಧಮಹೀಧರಜನಿತಂಗಳಪ್ಪ ಗಜಾಶ್ವಸ್ತ್ರೀರತ್ನಂಗಳಿಂದಂ, 
ಹಸ್ತಿನಪುರಸಂಭೂತಂಗಳಪ್ಪ ಸೇನಾಪತಿ ಗೃಹಪತಿ ಸೃಪತಿ ಪುರೋಹಿತ ರತ್ನಂಗಳಿಂದಂ, ಶಸ್ತ್ರಶಾಲಾ 
ಜಾತಂಗಳಪ್ಪ ಚಕ್ರಾಸಿದಂಡಚ್ಛತ್ರರತ್ನಂಗಳಿಂದಂ, ಶ್ರೀಗೃಹಾದಿ ಸಮುತ್ಬನ್ನಂಗಳಪ್ಪ ಮಣಿಚಮ 
ಕಾಕಿಣೀರತ್ಸಂಗಳಿಂದಂ, ಸೃತಸಾಗರಾಭಿಧಾನಪ್ರಾಕಾರಂಗಳಿಂದಂ, ಸರ್ವತೋಭದ್ರನಾಮಗೋಪುರಂ 
ಗಳಿಂದಂ, ವೈಜಯಂತಿಯೆಂಬಪ್ರಾಸಾದದಿಂದಂ, ದಿಕ್ಸೃಸ್ತಿಕಮೆಂಬ ಸಭಾಭವನದಿಂ, ನಂದ್ಯಾವರ್ತ 
ಪ್ರಕಾಶಮೆಂಬ ಶಿಬಿರನಿವೇಶಂಗಳಿಂದಂ, ವರ್ಧಮಾನಾಭಿಧಾನಪ್ರೇಕ್ಷಾಸದನಂಗಳಿಂದಂ, ಕುಬೇರ 
ಕಾಂತಮೆಂಬ ಕೋಶಗೃಹೆದಿಂದಂ, ಪುಷ್ಕಳಾವತಿಯೆಂಬ ಸೆಜ್ಜೆ ವನೆಯಿಂದಂ, ಜೀಮೂತಮೆಂಬ 
ಮಜ್ಜ ನನಿಕೇತನದಿಂದಂ, ಗಿರಿಕೂಟನಾಮಥೇಯದಿಗವಲೋಕನಾಗಾರದಿಂದಂ, ಗೃಹೆಕೂಟಾಂಕ(ದ) 
ವರ್ಷಾಲಯದಿಂದಂ,  ಮಹಾಘರ್ಮಾಂತಾಭಿಧೇಯಧಾರಾಗೃಹೆದಿಂದಂ, ವಸುಧಾಧಾರಮೆಂಬ 
ಕೋಸ್ಟಾ ಗಾರದಿಂದಂ, ದೇವರಮ್ಯಮೆಂಬ( ಪಟ)ಗುಡಿಯಿಂದಂ, ಅವತಂಸಿಯೆಂಬರತ್ಸಮಾಲೆಯಿಂದಂ 
ಸಿಂಹವಾಹಿನಿಯೆಂಬ ಶಯ್ಯೆಯಿಂದಂ, ಗಂಗಾತರಂಗಂಗಳಿಂಬ ಪೆಸರ್ವಡೆದ ಯಕ್ಷ ಕರನಿಧ್ಯೃ ತಂಗಳಪ್ಪ 
ದ್ವಾತ್ರಿಂಶಚ್ಚಮರರುಹಂಗಳಿಂದ, ಮನುತ್ತರಮೆಂಬ ಸಿಂಹಾಸನದಿಂದಂ, ವಜ್ರಕಾಂಡಮೆಂಬ ಚಾಪ 
ದಿಂದಂ, ಸಿಂಹಾಟಕಮೆಂಬ ಕೊಂತದಿಂದಂ, ವಜ್ರತುಂಡಮೆಂಬ ಶಕ್ತಿಯಿಂದಂ, ಮನೋನೇಗವೆಂಬ 
ಕಣೆಯಿಂದಂ, ಲೋಹವಾಹಿನಿಯೆಂಬ ಸುರಿಗೆಯಿಂದಂ, ಭೂತಮುಖಮೆಂಬ ಮಣಿಖೇಟಕದಿಂದಂ, 
(ಸೌ)ನಂದಕಮೆಂಬ ಬಾಳಿಂದಂ, ಚೂಡಾಮಣಿಯೆಂಬ ಮಣಿಯಿಂದಂ, ಸುದರ್ಶನಮೆಂಬ ಕ್ರ 
ದಿಂದಂ, ಅಯೋಧ್ಯ ನೆಂಬ ಸೇನಾನಿಯಿಂದಂ, ಚಿಂತಾಜನನಿಯೆಂಬ ಕಾಕಿಣೀರತ್ನದಿಂದಂ, ಕಾಮ 
ವೃಷ್ಟಿಯೆಂಬ ಭಂಡಾರಿಗಠಿಂದಂ, ಬುದ್ಧಿಸಾಗರನೆಂಬ ಪುರೋಹಿತನಿಂದಂ, ವಿಜಯಪರ್ವತಮೆಂಬ 
ಪಟ್ಟ ವರ್ಧನದಿಂದಂ, ಸವನಂಜಯನೆಂಬ ತುರಂಗರತ್ನದಿಂದಂ, ಭದ್ರಮುಖನೆಂಬ ತಕ್ಷನಿಂದಂ, 
ಗುಣರತ್ನಮೆಂಬಸ್ತೀರತ್ನದಿಂದಂ, ವಿಜಯಘೋಷಂಗಳೆಂಬ ಸನ್ನೆರಡುಪಟಹೆಂಗಳಿಂದಂ, ಆನಂದ 
ಮೆಂಬ ಪನ್ನೆರಡು ಜೇರಿಗಳಿಂದಂ, ಅಂಬರವಿಲಂಬಿಯೆಂಬ ನಾಲ್ವತ್ತೆಂಟುಕೋಟ ಪತಾಕೆಗಳಿಂದಂ, 
ಗಂಭೀರಾವರ್ತಂಗಳೆಂಬಿಪ್ಪತ್ತುನಾಲ್ಕುಶಂಖಂಗಳಿಂದಂ, ವೀರಾಂಗದಂಗಳೆಂಬ ವಲಯಂಗಳಿಂದಂ, 
ಅಮೃತಭಕ್ಷ್ಯಂಗಳೆಂಬ ರುಚಿಭಕ್ಷ್ಯಂಗಳಿಂದಂ, (ಮಹಾ) ಕಲ್ಯಾಣಮೆಂಬುಣಿಸಿಂದಂ, ಅಮೃ ತಮೆಂಬ 


ಏಕಾದಶಾಶ್ವಾಸಲ. 81 `` 


ಬ ತ ದ ರಸಾ ಬಜ ಬಸ ಇದ ಸವಾ 





ಪಾನದಿಂದಂ, ಅಮೃತಕಲ್ಪಮೆಂಬ ರೇಹ್ಯದಿಂದಂ, ತೊಂಭತ್ತಾಖುಕೋಟಗ್ರಾಮಂಗಳಿಂದಂ, ನಾಲ್ವ 
ತ್ತೆಣ್ಳಾಸಿರ ಪಟ್ಟಣಂಗಳಿಂದಂ, ತೊಂಭತ್ತಾಟಿಸಾಸಿರದ್ರೋ ಣಾಮುಖಂಗಳಿಂದಂ, ಪದಿನಾಜುಸಾಸಿರ 
ಖೇಟಕಂಗಳಿಂದಂ, ಪದಿನಾಲ್ಸಾಸಿರಸಂವಾಹನಂಗಳಿಂದಂ, ಅಯ್ಕತ್ತಾಅಂತರದ್ವೀಪಂಗಳಿಂದಂ, 
ನೂರ್ಭಾಸಿರಕೋಟಹಳಂಗಳಿಂದ, ಮೊಂದುಕೋಟ (ಪ್ರಮಾಣ) ಸ್ಥಳಿಗೆಳಿಂದಂ, ಮೂಜುಕೋಟ 
ಗೋಮಂಡಳಂಗಳಿಂದ, ಮಿಸ್ಪತ್ತೆಣ್ಳಾಸಿರದುರ್ಗಭೂಮಿಗಳಿಂದಂ, ನೂಲುಕುಕ್ತಿನಿವಾಸಂಗಳಿಂದಂ, 
ಸದಿನೆಣ್ಸಾಸಿರ್ವರ್‌ ಮ್ಲೇಚ್ಛರಾಜರಿಂದಂ: 
ಮ|| ನೆಆಿಪೈಶ್ವರ್ಯದ ಮೇಗೆ ವಜ್ರಿ ಬೆಸದಾಳಂತಾಗಿಯುಂ ಕಲ್ಪಮಂ | 
ನೆಅಕಿಯಭ್ಯಂತರಸಿದ್ಧಿಯಂ ಪಡೆಯನುಳ್ಳೊಂದರ್ಥಮಂ ನಿಚ್ಚಲುಂ | 
ತೆಉುವೊಂ ಚಕ್ರಿಯ ನೋಂತ ನೋಂಪಿಯ ಫಲಕ್ಕಾಂ ಸಂಖೆ ಲೆಕ್ಕಕ್ಕೆ ಕಂ | 
ಡಲಯೆಂ ನೋಂಪಿಯ ಪೆಂಪತಾವೆಡೆಯೊಳಂ ಸ್ವರ್ಭೂರ್ಭುವರ್ಭಾಗ್ಯದೊಳ್‌ | ೮೫ || 
ವ॥ ಅಂತುರ್ವರಾಸ್ಯತಿಲಕನಪ್ಪ ಸಕಳಚಕ್ರ ವರ್ತಿಸಕಳಸಾಮ್ರಾ ಜೃಶ್ರೀಯಂ ಪಿರಿದುಮಾಶ್ಚರ್ಯ 
ದಿಂದಂ ಫಿರಿಯರಪ್ಪವರ್‌ ಪೊಗಟಕ: 
ಕಂ|| ಕೆಯ್ಸಾರ್ದಂತಾರ್ತಿತ್ತವ | 
ಗಯ್ಸಿದ ಸುಖಸಂಕಥಾವಿನೋದದಿನಿಪ್ಪ || 
ತ್ತಯ್ಸಾಸಿರವರ್ಷಂ ಸಿರಿ | 
' ಮೆಯ್ಸೊಗಮಂ ಚಕ್ರ ವರ್ತಿಯೊಳ್‌ ಭೋಗಿಸಿದಳ್‌ || 5೬ | 
ವ| ಅಂತಿಪ್ಪತ್ತಯ್ಸಾಸಿರವರ್ಷಂ ಚಕ್ರವರ್ತಿಯ ಕಾಲಮಂ [ತೊಂದುದೆವಸಂ] ಸಲ್ವಂತು 
ಸುಖದಿಂದನುಪಲಕ್ಷಿ ತರೂಪದಿಂ ಸಲೆ ಬಟೀಯಂ ಮತ್ತೊಂದದೆವಸಂ ಯಾಮಿನೀತ್ರಿತಯಯಾಮ 
ವಿರಾಮದೊಳ್‌. ನಿಸರ್ಗನಿರ್ಗಕನಿದ್ರಾನುಗಮನನವರತಾಳಂಬಿತ ಪ್ರಶಸ್ತ ಪರಿಣಾಮನಪ್ಪು ದಜ೦ 
ಶಾಂತೀಶ್ವರನಾತ್ಮಗತಂ:-. 
ಕಂ|| ಕೈಕೊಳ್ಳೊಡಾತ್ಮಸುಖಮನೆ | 
ಕೈಕೊಳ್ಳುದು ದೇಹಿ ನೆಗಟಕ ಸರಹಿತಮುಮಸೀ | 
ಹೈಕನೆರಡರೊಳಮೊಂದಂ | 
ಕೈಕೊಳ್ತೊಡೆ ಹಿತಮುಮಾತ್ಮಹಿತಮೊಂದೆ ವಲಂ | ೮೭ | 
ವ॥ ಅದಲ್ಲದೆಯುಂ--- '` 
ಕಂ॥ ಧರೆ ಶಾಶ್ವತಮಲ್ತಷ್ಟಮ | 
ಧರೆ ಶಾಶ್ವತಮವನಿಚಕ್ರವನಿಕ್ರಮಚಕ್ರಂ | 
ಜೊರೆಯಲ್ತು ಧರ್ಮಚಕ್ರ ಂ | 
ಜೊರೆಯಕ್ಕುಂ ಭವ್ಯವಿನಮದಪ್ರ ತಿಬದ್ಧ ೦ || ೮೮ ॥ 
ಈ ಸದಿನಾಲ್ಕುಂ ರತ್ಮಕ | 
ಲಾಪಂ ರತ್ನತ್ರಯಕ್ಕೆ ಬರ್ಕುಮೆ ಭೂಪಾ | 
ಟೋಪಂ ಬರ್ಕುಮೆ ವೃಜಿನನಿ | 


ಲೋಪಿಜಿನೇಂದ್ರ ಪ್ರಶಾಂತಿಯೊರೆಗಂ ದೊರೆಗಂ || ೮೯ | 
86 


282 ಶಾಂತಿಪ್ರಕುರಂ. 


ಎ ವ ಮ್ಮ, ಡವ... ಡಡ... ಎಡ 


ಸ್ತ್ರೀರತ್ನದೆಡೆಗೆ ಮುಕ್ತಿ | 
ಸ್ತ್ರೀರತ್ನಂ ಸಭೆಗೆ ದೇವಮಾನವಸಭೆ ಗಂ | 
ಭೀರೋಕ್ತಿಗೆ ದಿವ್ಯಧ್ವನಿ | 
ಸಾರಮವಂ ಬಿಸುಟನಪಫ್ಪೊ ಡುಜುಮಾಜಲ್ತೇ || ೯೦ | 
ವ ಆದಜುಂದಮಲ್ಪ ಮುಮಥಿತ್ಯಮುಮಪ್ಪಾ ಜವಂಜವಾಂತರ್ವರ್ತಿಗಳೆ ಪಲರುವಕಾಸನ್ನ 
ಭವ್ಯ ತಾವ್ಯಪೇತರವ್ಯ ವಸಾಯಪರರಾಗಿ: 
ಕಂ ಶಿವಸುಖಮನಳಯದೀ ಮಾ | 
ಫವಸುಖಪ ಫಿಮಿತ್ತದಿಂ ತಪಂಗೆಯ್ದ್ವವವರೊ | 
ಸ್ಪುವ ಮಾಣಿಕಮಂ ತೌಡಿಂ | 
ಗವಯವದಿಂ ಮಾಜುಗುಡುವ ಮರುಳಂ ಪೋಲ್ಲುಂ | ೯೧ || 
ಪಃ ಇಂತೆಂದು ವಿಸ್ತರರೂಪದೊಳ್‌ ಸಂಸಾರತದ್ದೇತುಬಂಧತನ್ಸಿಮಿತ್ತಮೋಕ್ಷತತ್ಕಾರಣ 
ಪ್ರಷಂಚಮಂ ದಿವ್ಯಚಿತ್ತದೊಳ್‌ ಪರಮಾರ್ಥಂಗೆಯ್ದು ಪರಿನಿಷ್ಕ್ರಮಣಕಲ್ಯಾಹಾಭಿಮುಖರಾಗಿರ 
ಚಕ್ರವರ್ತಿಯ ಬಗೆಯ ನಜಾದು:-- 
ಮ|| ಮಕುಟಾಗ್ರಸ್ಥಿ ತಜೈೈನಬಿಂಬ ವಿಹಟಚ್ಚೂ ಡಾಮಣಿವ್ರಾತರಿಂ | 
ದ್ರಕದಂಬಪ್ರತಿಬೋಧಕರ್‌ ಜಿನಸಮಾಳೋಚಿತ್ಯಕರ್ತೃತ್ವಭಾ || 
ವಕರಾಗೇವನ ಚಿತ್ರವಾರ್ಧಿಗಮೃತಂ ಬರ್ಪಂದದಿಂ ಸಂತತಾಂ | 
ತಿಕಸಂವಾಸಿಗಳಂತೆ ತಮ್ಮ ನೆಲೆಯಿಂ ಲೋಕಾಂತಿಗರ್‌ ಬರ್ಪುದುಂ | ೯೨ || 
ಷು ದ್ವಾರಪಾಲಕರರಸಂಗವರ ಬರವ ನಜಾಪಿ ಬಂದು ಕಾಣಿಸೆ ಲೋಕಾಂತಿಕದೇವರಪನೀ 
ಶ್ವರಷಾದಪ್ರಣತರಾಗಿ:..- 
ಕಂ|॥ ಸಂಚಮರಥಾಂಗಪಾಣಿಗೆ | 
ಸಂಚಮಕಲ್ಪಪ್ರಧಾನರಮೃತಾಯತಮಾ || 
ಡಿಂಚರದಿಂ ಬಿನ್ನ ವಿಸಿದ | 
ರಂಚಿತದಶನಾಂಶು ಸೆಣಸೆ ಮಣಿದೀಪಿಕೆಯೊಳ್‌ || ೯೩ | 
ಮ|| ಇಭವಿದ್ರೇಸಿನೆ ವಿಕ್ರಮಂ ಪರಿದಳನ್ಮಂದಾರಪುಸ್ಪಕ್ಕೆ ಸೌ | 
ರಭಮರ್ಕಂಗೆ ಬಿಸಿಲ್‌ ಹಿಮಾಂಶುಗೆ ಹಿಮಂ ವೈಶ್ವಾನರಂಗುಷ್ಣ್ಯ(ಷ] || 
ತ್ರೆ ನೀರ್ಗಾರ್ದ್ರತೆ ಮುಳ್ಗೆ ಚೂರ್ಮೊನೆ ಭವಚ್ಛತ್ತಕ್ಕೆ ತತ್ವಜ್ಞತಾ | 
ವಿಭವಂ ಸಾಜಮದಂ ನಿಯೋಜಿಸುವೆನಾನೆಂಬಂ ಮರುಳ್ಗೊಂಡನೇ || ೯೪ | 
ವ ಅದಲ್ಲದೆಯುಂ ನಿನಗೊರ್ಮೆ ಶಾಂತತೆಯುಂ ಮತ್ತೊರ್ಮೆ ಸಮಾವಿಳತೆಯುಮೆಂಬ 
ಮಾತುಗಳ್‌ ಛಾಯಾತಹವಿಕೋಧವಿದ್ಯಂಗಳೆಂತೆನೆ:... 
ಕಂ ಮಳರಹಿತನೊರ್ಮೆ ವಿಳಸ | 
ನ್ಮಳೆನೊರ್ಮೆ ಸೆಹಂ ಸದಾಚ್ಛನೈ ನೀಂ ಜೀಗಂ | 
ತಿಳಿವುದುಮಾಕದಡುವುದುಂ | 
ಕುಳುಂಸೆಯೊಳ್‌ ನೆ.ಗಣ್ಣು ಮುದಥಿಯೊಳ್‌ ಸೆನಟ್ಟ ಪುಜೇ | ೯೫ | 


ಏಕಾಡಕಾಶ್ವಾಸ೦. ಬ 


"ನೀಕೆಜಹ ರಜದ ಪೊರೆಪಾ | 

ನೀರೇಜದ ನೀರ ಪೊರೆಪು ಪೊರಿನೊರೆನೀಂ[ಸಂ] 4 
ಸಾರಕ್ಕೆ ನಿನಗ ಮಾಸಂ | 

ಸಾರಂ ಪೊರೆವೊರೆ ಸರಾತ್ಮಹಿತನುತಚರಿತಾ || ೯೬ | 
ಸ್ಥಿ ತಭೌಮೋತ್ತರಡೇಯ | 

ಸ್ಥಿತಿ ಬೆಸದೊಳ್‌ ಗರ್ಭಸಂಭವಕ್ಕ ಭಿಮತದು || 
ನ್ನತದಿವ್ಯಸಂಭವರ್ಗನು | 

ಚಿತಮೆಂಬಂತೀಶ ನಿಮಗೆ ಸೆಅರುಪದೇಶಂ | ೯೭ || 


ವ॥ ಅಂತುಪರಮೇಶ್ವರನ ಬಗೆಯಂ ನುಡಿಯೊಳಭಿನಯಿಸುವಂತೆ ನುಡಿದು ಸಾರಸ್ವತಾದಿಗಳ 
ಧೀಶ್ವರಂಗೆಅಗಿ;-- 

ಕಂ|| ಅಯ್ದ ನೆಯ ಗತಿಯನಚರನ | 
ನೆಯ್ದಿ ಪ ಬಗೆ ಕಡೆಯನೆಯ್ದೆ ಲೊಕಾಂತಿಕರಂ | 
ತೆಯ್ದ ನೆಯ ನಾಕಲೋಕಮ | 
ನೆಯ್ದಿ ದರಯ್ದ ನೆಯ ಚಕ್ರವರ್ತಿಯುಮಾಗಳಲ" | ೯೮ | 

ನ॥ ತಪಶ್ಚರಣ ನಿಶ್ಚಿತಮನನಾಗಿ:-- 

ಕಂ/| ಪರಿನಿಷ್ಕ )ಮಣಶ್ವಸನಂ | 
ತರೆ ನಾಲ್ಕುಂತೆಜದ ದಿವಿಜ ಜೀಮೂಶಕುಳಂ || 
ಬರೆ ಕೇಜ್ರುಲ್ಲದ ಚಿತ್ರದ | 6 
ನಿರಚನೆಯಂ ಪೋಲ್ತುದಮಳಜಳಧೆರಮಾರ್ಗಂ | ೯೯ ॥ 

ವ॥ ಅಂತು ಪ್ರಥಮನಾಕನಾಯಕಪ್ರಗ್ರಹಾಮರರ್‌ ಬಂದು ಸೋಡಶತೀರ್ಥಕರಪಾದಪಯೋ 
ಜಂಗಳ್ಗ ವನತಮಣಿಮಕುಟರಾಗಿ ಸರಿಚಾರಕಕ್ಕ ತೃದೊಳ್‌ ನೆಗಟೌಿ ಮಂಗಳಪ್ರಸಾಧನಸನಾಥನುಂ, 
ವಿನೀತನು, ಮವಶ್ಯಸರಸನುಮಸ್ಟ ನಾರಾಯಣನೆಂಬ ಪಿರಿಯಮಗಂಗೆ ರಾಜ್ಯಭಾರಮಂ ದಯೆಗೆಯ್ದು 
ಬಂದು ಸಿವಿಗೆಯ ನೇಣ: 

ಪೃಥ್ವೀವೃತ್ತಂ॥ ಅದೆಂ ಮೊದಲೊಳೆತ್ತಿ ಪೊತ್ತು ನಡೆದರ್‌ ಮಹೀನಾಥರ | 
ತ್ತುದಾತ್ತಖಚರೇಂದ್ರರಭ್ರ ಸಥದೊಳ್‌[ವಲಂ]ಪೊತ್ತರೆ || 
ತ್ತುದಗ್ರರಮರೇಂದ್ರರುಯ್ದ ರಮರಾಂಗಷಾಫರ್ತನಾ | 
ಸ್ಪದಂ ಗಗನರಂಗಮೊಬ್ಬಿನೆಗಮೊನ್ಸೆ ಪುಣ್ಯೋತ್ಸವಂ || ೧೦೦ || 

ವ|| ಅಂತು ತ್ರೈಲೋಕ್ಯ ಕ್ಷೋಭಕಾರಿಯಾದೊಸಗೆಯೊಳ್‌: 

ಉ|| ವೈಣ ರಸೋತ್ತರಾರವಮಯಂ ಭುವನಂ ಸುರದುಂದುಭಿಧ್ವನಿ | 

ಕ್ರೇಣೆಮಯಂ ಪುರಂ ಕುಸುಮವೃಹಷ್ಟಿಮಯಂ ನಭಮಿಂದ್ರಸರ್ವಗೀ | 
ರ್ನಾಣಮಯಂ ತುಹೀವಳಯಮಾಗೆ ಮಹಾಮಹಮಾತೃತೀಯಕ | 
ಲ್ಯಾಣದೊಳಾಯ್ತು ಥಿನ್ಕ )ಮಣದಿಂ ಭುವನತ್ರಯಚಕ್ರವರ್ಶಿಯಾ [೧೦೧1] 


264 ಶಾಂತಿಪುರಾಣಂ. 


ಲ: 


ನ|| ಅಂತು ಪರಾರ್ಧ್ಯ ಶಿಬಿಕಾರೂಢಂ ಶಾಂತೀಶ್ವರಂ ಗಗನಗಮನದಿಂ ಸಹಸ್ರಾಮ್ರವನಂಬರಂ 
ಬರೆ ದೇವದೇವನ ಮನಮನಟಾದು ದೇವರಲ್ಲಿ ಸಿವಿಗೆಯನಿಲಾಗಲೆಂದಭಿಮುಖರಪ್ಪು ದುಂ: 


ಕಂ|| ಆಕಾಶಗಂಗೆ ಧರೆಗಿಟೀ | 
ವಾಕಾರದಿನೊಯ್ಯನೊಯ್ಯ ನವತರಿಸೆ ಸುರಾ || 
ನೀಕಂ ಸಹಕಾರವನ | 
ಶ್ರೀ ಕಣೊ ಪ್ಪಿದುದು ಜಿನವಸಂತಾಗಮದೊಳ್‌ || ೧೦೨ | 


ವ|| ಅಲ್ಲಿ ಸೌಧರ್ಮೇಂದ್ರಂ ನಂದಿದ್ರುಮದೊಳ್‌ ಮಣಿಮಯಶಿಬಿಕಾಯಾನಮನಿಟ್‌ಪುವುದುಂ 
ತ್ರೈಲೋಕ್ಯಶೇಖರಂ ಸಿವಿಗೆಯಿಂದಮಿಟೀದಸಸಾರಿತನಸ್ಥ್ಹಾಭರಣನಾಗಿ: 


ಕಂ] ಮಣಿಭೂಷಣದಿವ್ಯಾಂಬರ | 
ಗಣಂಗಳಂ ತಣಿಯೆ ಕೊಟ್ಟು ದಿನಿಜಗಣಕ್ಕು || 
ಲ್ಪಣತೆಯನುಟೀದೊಪ್ಪಿದ ಭೂ | 
ಸಣಾಂಗವೃಕ್ಷಮನೆ ಭುವನಪತಿ ತಾಂ ಗೆಲ್ಪಂ | ೧೦೩ || 
ನ॥ ಅಂತುತ್ತರಾಭಿಮುಖನಾಗಿ ಪಲ್ಯಂಕಾಸನದೊಳ್‌ ಕುಳ್ಳಿರ್ದು: 


ಕಂ॥ ಶುದ್ಧಮನೋವೃತ್ತಿ «ನಮ | 
ಸ್ಸಿದ್ಜೇಭ್ಯ'' ಎನುತ್ತೆ ಸಂಚಮುಸ್ಟಿಯಿನಘಮೂ || 
ರೋದ್ಧ ರಣಂಗೆಯ್ವ ವೊಲಪ | 
ರುದ್ಧಾಸ್ರವನಾತ್ಮಕೇಶತತಿಯಂ ಪದಂ || ೧೦೪ | 
ವ ಅಂತು ಪಜ್‌ದು ಬಿಸುಟ ಹರಿನೀಳಮದಾಳಿಕಳಭಕುಳಮಸ್ಕಣಕುಟಳಸಹಸ್ರಕುಂತಳಂ 
ಗಳಂ ವಜ್ರದ ಸಡಲಿಗೆಗಳೊಳಾಂತುಕೊಂಡು:- 
ಕಂ|| ಅಮರೇಶ್ವರರುಯ್ದು ತದು | 
ತ್ತಮಕೇಶಮನಿಕ್ಕೆ ನೀಲಮಣಿಶಬಳಿತ ವಿ || 
ಭ)ಮಮಂ ಪಡೆದುವು ಪಂಚಮ | 
ಸಮುದ್ರವಿದ್ರುಮಲಶಾಪ್ರಶಾನಾವಳಿಗಳ್‌ || ೧೦೫ || 
ವ॥ ಅಂತುಮಲ್ಲದಿ:- 





ಕಂ| ಕಂಬುಲತಾಕಾಂತೆಗೆ ನೀ | 
ಲಾಂಬರಕಂಚುಕಮಿದೆಂದು ಮಿಂದಿಂದುಲಸ || 
ದ್ಬಿಂಬಕ್ಕೆ ಲಕ್ಷ್ಮಲಕ್ಷ್ಮಿ ದ| 
ಲೆಂಬುದ ನೆನಿಸಿದುವಧೀಶಕೇಶಾವಳಿಗಳ್‌ || ೧೦೬ | 
ವ॥ ಅಂತು ಜ್ಯೀಷ್ಠ ಮಾಸದ ಸಿತಚತುರ್ದಶಿಯೊಳ್‌ ಭರಣೀನಕ್ಷತ್ರದೊಳಪರಾಹ್ಮದೊಳ್‌ 
ಸರಮದೀಕ್ಷೆಯಂ ಕೆಯ್ಕೊಳ್ಳುದುಮಿಂದ್ರಪ್ರಧಾನರಮರಸಿಕುರುಂಬಂ ಸರಿನಿಷ್ಯ ೨ಮಣಕಲ್ಯಾಣ 
ಪೂಜೋತ್ಸವಾನಂತರಂ ಪ್ರದಕ್ಷಿಣಪೂರ್ವಕೂ ಜಿನನಾಥಂಗೆಅಗಿ ನಿಜನಿವಾಸಂಗಳ್ಗೆ ಸರೆದು ಪೋಪುದು 


ಏಕಾದಶಾಶ್ವಾಸ೦. 985 





ಮಾಮುನೀಂಡ್ರೋತ್ತಮಂ ತ್ರಿರಾತ್ರಂ ದೀಕ್ಷೋ ಪವಾಸಂಗೆಯ್ದು ಲಬ್ಧಸಪ್ತರ್ಧಿ ಭೂಷಣಂ, ಮನಃ 
ಪರ್ಯಯಜಾ ಶನಪ್ರತಿಬಿಂಬದರ್ಪಣನಾಗಿ ಚರ್ಯಾಮಾರ್ಗಮನಟಾನಲೆಂದು ಅನಗಾರವೇಳೆಯೊಳ್‌ 
ಮಾದಿರಾಭಿಧಾನಪುರಕ್ಕೆ ಚರಿಗೆಗೆವರೆ ತತ್ಪುರಾಧೀಶಂ ಸುಮಿತ್ರ 9 ಶ್ರದ್ಧಾದಿಸಪ್ತ ಸ್ತಗುಣಸಮಸ್ವ್ವಿತಂ, 
ನವನಿಧಪುಣ್ಯಪಣ್ಯಂ ನಿಲಿಸಿ SSRN ಮನೆಯೊಳ್‌ ಪಂಚಾಶ್ಚರ್ಯಂ 
ಗಳ್‌ ನೆಗಟ್ಟು ತದನಂತರಂ ಶಾಂತಿಭಟ್ಟಾರಕರ್‌ ಸಹಸ್ರಾಮ್ರವಣಕ್ಕೆ ಬಂದುತ್ತಕೋತ್ತರಸಿ ತಿಯಿಂ 
ಯೋಗನಿಯೋಗದೊಳಿರಿ: 
ಚಂ|| ಅಪಗತರಾಜಕೀರನಿನದಂ ಫಿಭೃತಾನ್ಯಭೃತಪ್ರಣಾದಮ | 
ಪ್ರಪದಿತಪತ್ರಪತ್ರಿಭವನಂ ಗತಷಟ್ಟದಕಾಕಳೀಕ ಮ || 
ತ್ಯಸಗತಪಾಕಸತ್ವಮಪಸಾರಿತಮಾರುತಮಾಗಿ ತಿಟ್ಟಿವಿ | 
ಟ್ಟುಸವನದಂತುಟಾದುದು ಬನಂ ಜಿನಚಂದ್ರ ತಪಃಪ್ರಭಾವದಿಂ | ೧೦೭ | 
ಕಂ॥ ಕತ್ತುರಿಮ್ಮಗಮದಮಂ ತೊಡ | 
ದತ್ತಳಿಸೆ ಸುಕೇಂದ್ರದಾರುರಸದಿಂ ವಿಶದೋ | 
ದಾತ್ತಶಿಲಾಪಟ್ಟಿ ಕಮಂ | 
ಬಿತ್ತರಿಸಿದರಂದು ಯತಿಗೆ ವನಜೇವತೆಗಳ್‌ || ೧೦೮ || 
ವ॥ ಅಂತುಶಿಲಾಸಟ್ಟ ದೊಳ್‌ ನಿರಂತರಂ ಸೊರ್ಯರಾತ್ರಿಪ್ರತಿಮಾಸರಂಪರೆಯಂ ಪರ್ಯಾಯ 
ದಿಂದಮನುಷ್ಠಿಸುತ್ತುಂ: 


ಚಂ|| ಮದನಹೆರಂ ತಪೋಗ್ರಹೆಣದಿಂದೆ ತಗುಳ್ಳೆ ಡೆ ಮಾಡದಂತೆ ನಿಂ | 
ದುದಜಾನ(ನ)ಲ್ಪಕಾಲಕ್ಕ ತಯೋಗಮಿದಿರ್ಚಿ ನಿಮಿರ್ಚೆ ಮುಯ್ಬಿ ನೊ೪್‌ || 
ಪುದಿದ ಕುರು” ಸಮಾರಣಸಮಾರಿತಮಳ್ಳೆಯ ಪೂತ ಕಿಂಕಿರಾ | 
ತಡೊಳೆಅಗುತ್ತುಮಿರ್ಪಳಿಯ ಗಾವಳಿಯಂದದಿನೊಪ್ಪಿ ತೋಜುಗುಂ | ೧೦೯ || 
ನ॥ ಮತ್ತನೋರೊರ್ಮೆ ತನ್ಮುನಿರಾಜಂಗೆ:- 
ಕಂ|| ಮಗಮಗಿಪ ಪುಷ್ಪವಾಟಾ | 
ಳಿಗಳಳಿಗಳ್ವೆರಸು ಸೀಠದೊಳ್‌ ನಿಲೆ ಪೊಗಸುಂ |: 
ಸಗಲುಂ ಬಯ್ಗೆ ಯು ಮರಲ | 
ಲ್ಲುಗೆ ಸೊಗಯಿಪನಲ್ಪಕಲ್ಪತರುಗೆಣೆಯಾದಂ | ೧೧೦ | 
ವೆ ಅದಲ್ಲತೆಯುಂ ನಿತ್ಯನಿಯಮದೊಳ್‌: 
ಕಂ|॥ ಉದಯಾಸ್ತಮಯಗತಾರ್ಕಂ | 
ತದೀಯಮುನಿರಾಜಪೂಜಿತಚ್ಛ್ರಾ ನಯಾ || 
ತ್ರಿದಶಪತಿರಕ್ಷೆಯಂ ಮೆ | 
ಟ್ಟದು ಮುಟ್ಟಿದು ವನ್ಯಮೃಗವನೇಚರನಿಕರಂ | ೧೧೧ | 
ನ॥ ಇಂತೀಕ್ರಮದಿಂ ಸೋಡಶವರ್ಸಾವಧಿವರಂ ತಪಸ್ತಾ[ಸ]ಮಂ ತಾಳ್ಗಿ ಯುಂ ತಪನತಾಸ 
ಜೊಳ್‌ ಪದ್ಮಂ ಕೊರಗದಂತೆ ಪರಮೌದಾರಿಕಶರೀರಂ ಕೊರಗದಿರೆ ಮತ್ತನೊಂದುದೆವಸಂ ತದ್ವನ 


336 ಶಾಂತಿಪುರಾಣಂ. 








ಮಧ ಕಸಿ ತಂ ಯೋಗದೊಳ್‌ ಅಧ್ರುವಂ ಮೊದಲಾಗೆ ಪನ್ನೆರಡನುಪೇಕ್ಷೆಗಳು, ಮನಾಜ್ಞಾವಿಚಯಂ 
ನೊದಲಾಗೆ 'ನಾಲ್ಕುಂ ಧರ್ಮಧ್ಯಾನಂಗಳುಮಂ ಧ್ಯಾನಿಸಿ; ಶುಕ್ಲ ಲೇಶ್ಯಾತ್ಮಕಂ, ಅಪುಮತ್ತನುಣ 
ಸ್ಥಾ ನ್ನು ತಂ, ಅಧಃಪುವೃತ್ತ(ಪೂರ್ವಾನಿವೃ ತ್ರಿ) ಕರಣಸರಿಣಾಮಸಮಯಚೇತನಂ ಅನಂತಾನುಬಂಧಿ 
ನ್ರೋಧನೆನಾನಮಾಯಾಲೋಭಾದಿಕಷಾಯಮಂ ಕಡಿಸಿ, ಮತ್ತಮಂತರ್ಮುಹೂರ್ಶಮನಿರ್ದು, 
ಮಿಥ್ಯಾತ್ವಸಮ್ಯಕ್ಸೃಕೃತಿ ಸಮ್ಯಜಿಥ್ಯಾತ್ವಮೆಂದು ತ್ರಿವಿಧಮಪ್ಪ ದರ್ಶನಮೋಹನೀಯಮಂ ನಿರ್ಮೂ 
ಲಿಸಿ; ಕ್ಷ್ಪಾಯಿಕಸಮ್ಯಗ್ಗರ್ಶನಮನವಗಯ್ಗ್ಸಿ; [ಮತ್ತ]ಮಂತರ್ಮುಹೂರ್ತಕಾಲಂ ಪ್ರಮತ್ತಾ ಪ್ರಮೆತ್ತ 
ಪರಿವೃತ್ತಿಸೆಹಸ್ರಕ್ಷಸಕಶ್ರೀಣಿಪ್ರಾಯೋಗ್ಯಾಧಃಪ್ರವೃತ್ತಕರಣಕ್ಷಪಕನಾಗಿ; ಮತ್ತಮಂತರ್ಮುಹೂ 
ರ್ತದಿಂ ನಿದ್ರಾನಿದ್ರಾಪ್ರಚಳಾಪ್ರಚಳಾಸ್ತ್ಯಾನಗೃದ್ಧಿ ನರಕಗತಿತತ್ಭ್ರಾಯೋಗ್ಯಾನುಪೂರ್ವಿತಿರ್ಯಗ್ಗ ತಿ 
ತತ್ಭ್ರಾಯೋಗ್ಯಾನುಪೂರ್ವ್ಯೇಕೇಂದ್ರಿಯವಿಕಳೇಂದ್ರಿಯಜಾತ್ಯಾತಪೋದ್ಯೋತ ಸ್ಥಾ ವರಸಾಧಾರಣ 
ಸೂಕ್ಷ್ಮಂ[ಗಳೆಂಬ]ಸೋಡಶಕರ್ಮಪ್ರಕೃತಿಗೆ ವಿಳಯಂಮಾಡಿ;ಮತ್ತ ಮಂತರ್ಮುಹೂರ್ತದಿ ನಪ್ರತ್ಯಾ 
ಖ್ಯಾನಕ್ರೋಧಮಾನಮಾಯಾಲೋಭಂಗಳಂ ನಿರಾಕರಿಸಿ; ಬಲಾಯಂ ಸಂಜ್ವಳನಕಷಾಯಚತುಷ್ಕ 
ನೋಕಷಾಯನವಕನಾಮತ್ರಯೋದಶಸಪ್ರಕೃತಿಗಳನರೆದು, ಮತ್ತಂ ಸ್ತ್ರೀಪುರುಷನಪುಂಸಕಜೇದ 
ತ್ರಿಕಮಂ ಚಿರಂತನಷಟ್ಕರ್ಮಂಬೆರಸು ಹಾಸ್ಯರತಿಶೋಕಭಯಜುಗುಪ್ಸಾ ಭಿಧಾನಷಟ್ಯಷಾಯ 
ಮುಮಂ ಕಡಿಸಿ, ವೇದನಬಂಧಮಂ ಸಮಯೋನದ್ವಾ ಕಿನಳಿಕಾಸಮಯಂಗಳಿಂ ನಿದಾರಿಸಿ; ಗತವೇದ 
ನಾಗಿ; ಮತ್ತಂ ಪ್ರತಿಸಮಯೋದ್ಯೋತಸಂಜ್ವಳನಚತುಷ್ಟಯ[ಘಾತಿತಾ]ಶೇಷಾನುಭಾಗಸ್ವ ಕರ್ಮ 
ಕರಣಪೂರ್ವಸ್ಪರ್ಧಕಹತಿಯಿನಂತರ್ಮುಹೂರ್ತಮಿರ್ದು; ಪೂರ್ವಪೂರ್ವಸ್ಪರ್ಧಕಾನುಭಾಗಂ ಅನು 
ಚಿತಕೃಷ್ಟಿನಿಧಿಯಿನಬಂತಗುಣಹಾನಿಸ್ವರೂಪದಿಂ ಹೀನಂಮಾಡಿ ದ್ವಾದಶಸಂಗ್ರಹಕ್ಕಷ್ಟಿ ಗತಂ 
ಮಾಡುತ್ತುಂ, ಮತ್ತಂ ಕಸೃಷ್ಟಿರೂಪಗತಚತುಷ್ಕಷಾಯಸಮಸ್ತಾನುಭಾಗವಿಧಿಯಿಂ ಅನಂತರಂ 
ಕೋಧಮಾನಮಾಯಾಸೆಂಜ್ವಳನಕೃಷ್ಟಿತ್ರಿಕಮಂ ಸುಟ್ಟು; ಕಷಾಯತ್ರಿಕಮಂ ಕಿಡಿಸಿದಿಂ ಬಟೀಯಂ 
ೋಭಸಂಜ್ವಳನದ ಮೊದಲ ಕೃಷ್ಟಿಗತಾನುಭಾಗಮನಅದು; ಮತ್ತಮದಟಕರಡನೆಯ ಕೃಷ್ಟಿಗತಾನು 
ಭಾಗಮಂ ಮರ್ದಿಸಿ; ಬಾದರಸಾಂಪರಾಯ ಕೃಷ್ಟಿ ರೂಪಾನುಭಾಗಮನನಂತಗುಣರೂಪಹಾಫಿಗೆಯ್ತು 
ಸೂಕ್ಷ್ಮಸಾಂಪರಾಯಕೃಷ್ಟಿ ವಿಧಾನಾನಂತರಂ ಬಾದರಲೋ ಭಸಂಜ್ವಳನಮಂ ತಿಶ್ಕೇನಂಗೆಯ್ದು ಹ 
ಗತ ಸಾಮಯಿಕ ಚ್ಛೇ ದೋಪಸ್ಥಾ ಸನಾಪರಿಹಾರವಿಶುದ್ಧಿ ಸೆಂಯಮಾನುಗತಾನುವೃತ್ತಿ ಗುಣಸ್ಥಾ ನಂ 
ಸೂಕ್ಷ್ಮಸಾಂಪರಾಯಕ್ಷಪಕಂ,ಸೂಕ್ಷ್ಮ ಲೋಭನಿರ್ಮೂಲನಂಗೆಯ್ದು,ಜಿತಾಷ್ಟ್ರವಿಂಶತಿಮೋಹನೀಯಂ, 
ಅತ್ತಮಿತ್ತನನೀತ ದೋಷಜಾತಯಥಾಖ್ಯಾತೆಚಾರಿತ್ರಸಂನನ್ನ ಕ್ಷೀಣಕಸಾಯನೀತರಾಗಚ ದ್ಮಸ 
ಗುಣಸ್ಥಾ[ ನಾ]ನೇಕತ್ವವಿತರ್ಕವಿಚಾರಧ್ಯಾನಾದಿ[ಸರಿಣತ]ನ[ಸರಿ]ನುತಪ್ರದೀಶಂ, ನಿರ್ಜರಾದಿ 
ಕರಣಸರಿಣತಂ ಕೆಲವುಸಮಯಂಗಳ ನಾತ್ಮದ್ಧಿಚರಮುಸಮಯದೊಳ್‌ ನಿದ್ರಾಪ್ರಚಳಾಶ್ರಳಯ ವಿದಾ 
ರಿತೋದಯಸಮಯದೊಳ್‌ ಜ್ಞಾನಾವರಣಪಂಚಕಮಂ, ದರ್ಶನಾವರಣಚತುಷ್ಕಮಂ, ಅಂತರಾಯ 
ಪಂಚಕಮಂ, ಸಸ್ರಸಂಚಂ ಫಾತಿಸಿ:- 
ಕಂ|| ಕದಳೀಫಾತಂ ಜೀವ | 

ಕ್ಕೆ ದುರಿತದಿಂದಕ್ಕುಮೆಂಬುದರ್ಹನ್ಮ ತಮಂ || 

ತದು ಮಾಣ್ಣಿರೆ ಬೇರ್ವೆರಸಾ | 

ದುದು ಜಿನನೀಫಾತಿಗಳ್ಲೆ ಕದಳೀಘಾಶಂ | ೧೧೨ | 


ಏಕಾದಶಾಶ್ವಾಸ೦. 281 





ವ| ತದನಂತರ ಮಾಮುನಿವೈರೋ ಚನನುಮಪ್ಪ ಮುನಿರಾಜಂಗೆ:- 
ಹರಿಣೀವೃತ್ತಂ] ವ್ಯವಹಿತಪದಾರ್ಥಾವಿರ್ಭಾಷಪ್ರಕಾಶಕ ಮಿಂಗ್ರಿಯಾ | 
ವ್ಯವಹಿತಪದಂ ಷರ್ಯಾಯದೊಳ್‌ ತೋಕನೇತರಮಂ? | 
ಭವವಿರಹಿತಂ ರೋಕಾಲೋಕೈಕಗೋಚರಮಕ್ಷಯಂ | 
ಪ್ರವಿಮಳಗುಣೋದಾತ್ತಂ ಪುಟ್ಟಿತ್ತು ಕೇವಳಲೋಚನಂ | ೧೧೩ | 
ಮ|| ಭವದಿಂದಂ ಭವಡೊಳ್‌ ವ್ರತಂ ದ್ವಿವಿಧಮಾಪ್ತೋದ್ದಿಷ್ಟಮುದ್ವೀರಣಂ | 
ತ್ರಿನಿಧಂ ಬೋಧಿ ಚತುರ್ವಿಧಂ ನಮಿತಚಾರಿತ್ರಂ ವರಂ ಸೂಕ್ತಿ ಪಂ 
ಚವಿಧಂ ಪ್ರಾಣ್ಯಭಿರಕ್ಷೆ ಷಡ್ವಿಧ ಮುದಾತ್ತೋದ್ವಿ ಕ್ರಮಾವಾಶ್ರಿ ಸ | 
ಸ್ತವಿಧಂ ಸೇಟ್ವ ತಮೋಧಿಯಂ ಕಿಡಿಸಿದಂ ಸೌಜನ್ಯ ಕಂದಾಂಕುರಂ || ೧೧೪ | 


ಗದ್ಯ 


ಇದು 
ಜಿನೇಂದ್ರ ಚರಣ ಸರಸೀರುಹ ಶಿಲೀಮುಖಾಯಮಾನ 
ಫೀಮದುಭಯಕನಿ ಚಕ್ರವರ್ತಿ 
ನಿರ್ವರ್ತಿತಮುಂ 
ಅಮ್ಮನಭಕ್ತಾಭಿಧಾನ ನಿದ್ಯಾನಿಧಾನ ಮಲ್ಲಪಾರ್ಯ 
ತದನುಜಾತಾಭಿಜಾತ ಸಾರಸ್ವತ 
ಪುನ್ನಮಾರ್ಯ 
ಕಾರಿತಮು ಮಪ್ಪ 
ಪುರಾಜಚೂಡಾಮಣಿಯೊಳ್‌ 


ಏಕಾದಶಾಶ್ವಾಸಂ 


ಸಮಾಪ್ತಂ. 





!ಅ॥ 
ಶಾಂತಿಪುರಾಣಂ. 
ದ್ವಾದಶಾಶ್ವಾಸಂ. 


ಕಂ| ಶ್ರೀಶಾಂತೀಶಂ ತ್ರಿಜಗದ | 
ಧೀಶಂ ಕೇವಳವಿಬೋದಧವಿನಿರೋಧಪದಾ | 
ರ್ಥಾಶೇಷರೂಪನಮರನ | 
ರೇಶಸಭಾವೃತನುದಾತ್ತದಿವ್ಯನಿಧಾನಂ | ೧॥ 
ವ॥ ದ್ವಾದಶಗಣಪರಿವೇಷ್ಟಿ ತನು,ಮಷ್ಟ ಮಹಾಪ್ರಾತಿಹಾರ್ಯವಿಭವೌದಾರ್ಯನುಂ, ಚತುರಾಸ್ಯನು, 
ಮಹಮಿಂದ್ರನಮಸ್ಯನುಂ, ಚರಾಚರೋಪಾಸ್ಯನು, ಮಷ್ಟಾದಶದೋಷದೂರನುಂ, ಪರಮೌದಾರಿಕ 
ಶರೀರನುಂ, ಅನಂತಚತುಷ್ಟಯಾವಷ್ಟಂಭನುಂ, ಭಗವತ್ಸ್ವರೂಪನಿರೂಸಿತನುಂ, ಜನ್ಮನಿಗಳವಿಗಳಿ 
ತಾತ್ಮನು ಮಾಗಿ: 


ಕಂ|| ಹರಿಸೀಠದ ಮೇಗೆ ನಿಜ | 
ಸ್ವರೂಪಮಿರೆ ನೆಗೆದ ನಾಲ್ಕುಬೆರಲಳವಿಯೊಳಾ | 
ಸರಮೇಶ್ವರನಘನಿಘಟನ | 
ಕರನಾಪ್ತಾಗಮ ಪದಾರ್ಥವಾಗಮೃ ತಮುಖಂ || ೨ | 


ಉ| ಆಪರಮೇಶ್ವರಂ ಪ್ರಥಿತಸೋಡಶತೀರ್ಥಕರಂ ಸಜೋದ್ಯ ನಿ | 
ದ್ಯಾಪರಿಪಾಕಶಾಸನಸಭಾವಳಯಂ ಗಣನಾಥಯೂಥಮಂ || 
ಕ್ಷಾಸಸಮೂಹಮಂ ತಿಳಿಪಲೊಪ್ಪುವ ದಿವ್ಯನಿನಾದದಿಂ ಜಗ | 
ದ್ರ್ಯಾಪಿ ಜಿನೇಂದ್ರಶಾಸನಮತಾಶ್ರಮಮಂ ವಿಗತಾಶ್ರಮದ್ವಯಂ || ೩ || 


ವ॥ ಇಂತೆಂದು ಬೆಸಸಿದಂ ತತ್ವವಿತತ್ವಸಂಸೇವ್ಯನಿಕುರುಂಬಾಶಯಕರ್ದಮಮಾತ್ಮವಚನ 
ಬೋಥೋದಾರಕ್ಷೀರಕ್ಷಾಳಿತಮಾಗೆ: 
ಕಂ|| ಆಸ್ರವಮೆರಡುತೆಅಂ ಸು | | 
ಣ್ಯಾಸ್ತ್ರವಮೊಂದದಜ ವೈಪರೀತ್ಯಭವಂ ಪಾ || 
ಪಾಸ್ರವಮಂತವಅಕಾಳ್‌ ಪು | 
ಣ್ಹಾಸುವವಸ್ತುಸ್ವರೂಸಮಕ್ಕುಂ ತ್ರಿವಿಧಂ | ೪ || 


. ಪೃಥ್ವೀವೃತ್ತಂ ಮನೋವಚನಕಾಯವೃತ್ತಿ ಶುಭಮಕ್ತೆ ಪುಣ್ಯಾಸ್ರವಂ | 
ಮನೋವಚನಕಾಯವೃತ್ತ್ಯ್ಯಶುಭಮಕಲ್ತೆ ಪಾಪಾಸ್ರವಂ || 
ಜಿನಾಗಮದೊಳಿಂ ಕಸಾಯಸಹಿತಂ ತಲೋದೀತ್ತಮ | 
ತ್ತನಂತಸುಖಹೈ ತ್ಯಷಾಯಸಹಿತಂ ಭವಾರಣ್ಯಜಂ || ೫ || 


ದ್ಹಾದಶಾಶ್ವಾಸ೦, 289 
ವ॥ ಅಂತು ಶುಭಾಶುಭಂಗಳೆಂಬೆರಡುಮಾಸ್ತವಂಗಳ್ಲೆ ಹೇತುಭೂತಮಕ್ಕುಂ. ಅಲ್ಲದೆ 
ಸಾಂಪ೦ರಾಯಕಾಯಮುಂ, ವೀರ್ಯಪ್ರವೃತ್ತಿಯು, ಮಿಂದ್ರಿಯಕಷಾಯಯೋಗ[ಮು]ಮಿಲ್ಲದುದು 
ಪುಣ್ಯಾಸ್ತ್ರವಮಕ್ಕುಂ.ಉಲಾದುದು ಪಾಪಾಸ್ರವದ್ವಾರಂ, ಅದಂ ಮುಚ್ಚುವುದು ಸಂವರಮೆಂಬುದಕ್ಕುಂ 
ಮತ್ತಂ ಪೂರ್ವೋಪಾರ್ಜಿತಪರುಷಕರ್ಮನಿರ್ಜರಣಾಕಾರಣಂ ನಿರ್ಜರಯೆಂಬುದಕ್ಕುಂ.....[ಸತ್‌] 
ಕರ್ಮಬಂಧಂ ಶುಭಮೆಂಬುದಕ್ಕುಂ. ಅಸತ್ಯರ್ಮಬಂಧಮಶುಭಮೆಂಬುದಕ್ಕುಂ. ತದುಭಯಕರ್ಮ 
ನಿರ್ಮೂಲನಂ ಮೋಕ್ಷಮೆಂಬುದು: 
ಕಂ ಎಂದಿತು ವಸ್ತುವಂನಿ | 
ಸ್ಸಂದೇಹಂಮಾಡಿ ಬೆಸಸೆ ತಿರ್ಯಗ್ಗ ಣಮುಂ || 
ತಂದಲಟಿಗುಂ ದಲೆನಲ್‌ ಗಣ | 
ಬೃಂದಂ ಪನ್ನೆರಡುಮಜೀದುದೊಂದಚ್ಚರಿಯೇ || ೬ || 
ವ॥ ತದನಂತರಂ ಭೂಚರಪರಮಗುರು ಲೋಕವಿಭಾಗಮುಮನಕಲಂಕಾಚಾರಸಾರಂ 
ಸಂಕ್ಷೇಪರೂಪದಿಂದಮಿಂತೆಂದು ಬೆಸಸುಗುಂ:--ಲೋಕಂಗಳ್‌ ಮೂಅಕ್ಕುಂ, ತದ್ಗ ತಂಗಳಪ್ಪ 
ಜೀವಂಗಳ ಗತಿ ನಾಲ್ಕಕ್ಕುಮವಾನುನೆಂದೊಡೆ ನರಕತಿರ್ಯಜ್ಮ ನುಷ್ಯದೇವಗತಿನಾಮದಿಂ, ಮತ್ತ ಮಲ್ಲಿ 
ದೇವಗತಿ ನಾಲ್ಕಕ್ಕುಮೆಂತೆನೆ:-- ಭವನವಾಸಿಗ ವಾನವ್ಯಂತರ ಜ್ಯೋತಿಷ್ಯ ಕಲ್ಪವಾಸಿ ಭೇದಭಿನ್ನ 
ತ್ವದಿಂ, ಸುತ್ತಮಲ್ಲಿ ಭವನಾಮರನಿಕಾಯಮುಮಸುರನಾಗಸುಪರ್ಣದ್ವೀಪೋದಧಿಸ್ವನಿತ ವಿದ್ಯುದ್ದಿಗಗ್ನಿ 
ವಾತಕುಮಾರನಾಮದಿಂ ಪತ್ತುತೆಅಮಕ್ಕುಂ, ವ್ಯಂತರಾಮರಭೇದಮೆಂಟುವಿಧಮಕ್ಕುಮೆಂತೆನೆ:-- 
ಕಿನ್ನರ ಕಿಂಪುರುಷ ಗರುಡ ಗಂಧರ್ವ ಯಕ್ಷ ರಾಕ್ಷಸ ಭೂತ ಪಿಶಾಚ ಭೇದದಿಂ, ಮತ್ತಂಜೋತಿಷ್ಯರುಂ 
ಪಂಚವಿಧಮೆಂತೆನೆ:--ಚಂದ್ರಾದಿತ್ಯಗ್ರಹನಕ್ಷತ್ರತಾರಕಾಭೇದಭಿನ್ನ ವಿಧಿಯಿಂ, ಮತ್ತಮನಲ್ಪಕಲ್ಪಾ 
ಮರರುಮಿಂದ್ರಪ್ರತೀಂದ್ರಸಾಮಾನಿಕತ್ರಯಸ್ತ್ರಿಂಶಪಾರಿಷದಾತ್ಮರಕ್ಷಕಲೋಕಸಾಲಕಿಲ್ಪಿ ಸಾಭಿಯೋಗ್ಯ 
ಭೇದದಿಂ ನವವಿಧಮಕ್ಕುಮಾನಾಕಲೋಕಮಜುವತ್ತುಮೂಜುಪಟಲಮಕ್ಕುಂ-- 
ಕಂ|| ನಾಕತ್ರಿಷಸ್ಟಿಸಟಲಾ | 
ನೀಕಂ ಗ್ರೈನೇಯಕಂಗಳೊಂಭತ್ತೊಂಭ | 
ತ್ತಾಕಡೆವರವನುದಿಶೆಗಳ್‌ | 
ಲೋಕೋ ಪರಿಮಂಗಳಯ್ದ ಣೂತ್ತರಿಯಕ್ಕು ೦ || ೭ || 
ಅದಲಕಿಡೆಗೀಷತ್ರ್ರಾಗ್ಸಾ | 
ರದಳವಿ ಸನ್ನೆರಡುಯೋಜನಂ ಸೌಧರ್ಮ || 
ಕ್ಕದಅಸಂದಮತ್ತಮೂಗಾ | 
ವುದದೊಳ್‌ ನೆಲಸುವರನಂತಸುಖರಾಸಿದ್ದರ್‌ || ಆ | 
ಅಷ್ಟ ಗುಣೌಘದನಂತಚ | 
ತುಷ್ಟಯದ ಶರೀರಮೆನಿಸಿ ಸಿದ್ಧರ ಖರಕ || 
ರ್ಮಾಷ್ಟಕಮಲಾಯೆ ಜಗತ್ವ | 
ರ್ಯಸ್ಟ್ರಿಗೆ ನೆಲೆಯಾದರಷ್ಟಮಾವನಿನಿಳಯರ || ೯ | 
ವ|| ಅಂತೆಂಟನೆಯ ಭೂಮಿಯಾಗಿರ್ದೀಷತ್ಭ್ರಾಗ್ಬಾ ರಭೂಮಿಪ್ರ ಮಾಣಮಾವುದೆಂಡೊಡೆ;. 
87 





290 ಶಾಂತಿಪುರಾಣಂ. 





ಕಂ| ಎರಡುವರೆದ್ದೀಪಂ ವ್ಯಂ | 
ತರಮಾನವತಿರ್ಯಗಾಲಯಂ ತತ್ಪ್ರಮಿತಂ | 
ವರಸಿದ್ಧಕ್ಷೇತ್ರಮಿದಂ | 
ಪರಮಾರ್ಥಂ ನಂಬುಗೆಂಬುದರ್ಹದ್ವಚನಂ || ೧೦ | 


ವ॥ ಅಂತು ನಿಗೋದಂಬೆರಸು ಸಪ್ತ ಭೂಮ್ಯಾದಿಪರ್ಯಂತಮಪ್ಪ ಗತಿಸಂಚಕಸ್ಸಾ ನಂ ಲೋಕಾ 
ಕಾಶಂಗಳ್‌ ಸಂಗತಂಗಳಾಗೆ ಯಿದುವಂ ಧರಿಯಿಸಿ ನಿಂದ ಮಹಾವಾತಂಗಳ್‌ ಮೂಅಿಕ್ಕುಮವಾವು 
ನೆಂದೊಡೆ: -ಘನೋದಧಿಯುಂ, ಘನಾನಿಲಮುಂ, ತನುವಾತಮುಮೆಂಬುದಕ್ಕುಮಲ್ಲಿ ದ್ವಿತೀಯ 
ಮಹಾವಾತದಿಂ ಮೇಲೆ ಪೋಗೆ ಮೂಅನೆಯ ಮಹಾವಾತದ ಕೆಳಗೆ ಸಿದ್ಧಪರಮೇಷ್ಮಿಗಳಿರ್ಪರ್‌:-.- 


ಕಂ॥ ವರಭೋಗಭೂಚರರ್‌ ಭೂ | 
ಚರರಂಬರಚರರಿನಲ್‌ ಮನುಷ್ಯರ್‌ ತ್ರಿವಿಧರ್‌ || 
ಸ್ಥಿ ರತಿರ್ಯಗ್ಗ ತಿ ಭೂಮ್ಯಂ | 
ತರಂಗದೊಳ್‌ ಸಕಳವಿಕಳಮಿಂದ್ರಿಯಮತಿಯಂ || ೧೧ | 


ವ॥ ಅವಜಕೊಳ್‌ ಸಂಚೇಂದ್ರಿಯಂಗಳ್‌ ಜಳಚರಸ್ಥ ಳಚರಗಗನಚರಪ್ರಕಾರದಿಂ ಮೂದೆಅ 
ನಕ್ಕುಂ. ವಿಕಳೇಂದ್ರಿಯಂ ತ್ರಿವಿಧಂ, ಕರ್ಮಭೇದಮುಂ ಸಾಮಾನ್ಯರೂಪದಿಂದೇಕವಿಧಂ, ಮೂಲ 
ಪ್ರಕೃತಿಭೇದದಿಂದೆಂಟುತೆಜನಕ್ಕುಂ, ಅವಾವುವೆನೆ: - ಜ್ಞಾನಾವರಣೀಯಂ, ದರ್ಶನಾವರಣೀಯಂ, 
ವೇದನೀಯಂ, ಮೋಹಿನೀಯಂ, ಆಯುಷ್ಯಂ, ನಾಮ, ಗೋತ್ರ, ಮಂತರಾಯಮೆಂಬಲ್ಲ ಜ್ಞಾನಾ 
ವರಣೀಯೆಂ, ಪಂಚವಿಧಮೆಂತೆನೆ:--ಮತಿಶ್ರುತಾವಧಿಮನಃಪರ್ಯಯಕೇವಲಜೋಧ(ನಿಗೂಹನ] 
ದಿನಕ್ಕುಂ ಇಂ ದರ್ಶನಾನರಣೀಯಮುಂ ನವವಿಧಮೆಂತೆನೆ:- -ನಿದ್ರಾನಿದ್ರಾಪ್ರಚಳಾಗ್ರಚಳಾ 
ಸ್ತ್ಯಾನಗೃದ್ಧಿನಿದಾ ಪ)ಚಳಾಚಕ್ರುರಚಕ್ರುರವಧಿಕೇವಲಬೋಧದರ್ಶನಪ ಜ್ಞಾ ನದಿನಿನಿತುಭೇ ದ 
ಮಕ್ಕುಂ ವೇದನೀಯಮುಂ ಸಾತಾನೇದನೀಯಮುಮಸಾತಾವೇದನೀಯಮುಮೆಂದಿರ್ತೆಅನಕ್ಕುಂ 
ಮೋಹನೀಯ ಮಿರ್ಪ್ರತೆಂಟುತೆಜನಕ್ಕುವೆಂತೆನೆ; _ದರ್ಶನಮೋಹನೀಯಂ, ಚಾರಿತ್ರಮೋಹ 
ನೀಯಮೆಂದಿರ್ತೆಜನಕ್ಕುಮವಿಮ ಧೂತಂ, ಸಮ್ಯಗ್ವಿ ಧೂತಂ, ಸಮ್ಯಕ್ತ್ವಪ್ರಕೃತಿಯುಮೆಂದು ದರ್ಶನ 
ಮೋಹನೀಯಂ ಮೂಲುಂತೆಅಂ, ಕಷಾಯನೋಕಷಾಯಭೇದದಿಂ ಚಾರಿತ್ರಮೋಹನೀಯಮಿರ್ಶೆಅಂ 
ಅಲ್ಲ ಕಸಾಯಮೋಹನೀಯಂಸೋಡಶವಿಧಮೆಂತೆಂದೊಡೆ ಅನಂತಾನುಬಂಧಿ ಕೋಧಮಾನಮಾಯಾ 
ಲೋಭ; ಮಪ್ರತ್ಯಾಖ್ಯಾನ ಕ್ರೋಧಮಾನಮಾಯಾಲೋಭಂ, ಪ್ರತ್ಯಾಖ್ಯಾನಕ್ರೋಧಮಾನಮಾಯಾ 
ಲೋಭಂ, ಸಂಜ್ವಳನಕ್ರೋಧಮಾನಮಾಯಾಲೋಭಮೆಂದು. ನೋಕಷಾಯಂ ನವವಿಧಂ, ಹಾಸ್ಯ 
ರತ್ಯರತಿಶೋಕಭಯಜುಗುಪ್ಸಾಸ್ತ್ರೀಪುನ್ನ ಪುಂಸಕಭೇದದಿನಿಂತುಮೋಹನೀಯಕರ್ಮವಿಪ್ಪ ತ್ಲೆಂಟುತೆಅ 
ನಕ್ಕುಂ, ಆಯುಷ್ಕರ್ಮಮುಂ ನರಕತಿರ್ಯಜ್ಯ ನುಷ್ಯದೇವಾಯಷ್ಯಭೇದದಿಂ ನಾಲ್ಕುತೆಅನಕ್ಕುಂ, 
ನಾಮಕರ್ಮುಮು: ಪಿಂಡಾಫಿಂಡನಾಮದಿಂ ತೊಂಭತ್ತುಮೂಜುತೆಅನಕ್ಕುಂ, ಗೋತ್ರಕರ್ಮ 
ಮುಮುಚ್ಚನೀಚಭೇದಭಿನ್ನಮಿರ್ತೆಜನಕ್ಕು,  ಅಂತರಾಯೆಮುಂ ದಾನಲೋಭ ಭೋಗೋಪ 
ಭೋಗವೀರ್ಯಾಂತರಾಯಪ್ರಕಾರದಿಂ ಪಂಚವಿಧಮಕ್ಕುಂ. ಇಂತುತ್ತರಪ್ರಕೃತಿಗಳಷ್ಟಾಚತ್ವಾರಿಂಶ 
ದುತ್ತರಶತಸಂಖ್ಯಾರೂಪಂಗಳಕ್ಕುಮುತ್ತರೋತ್ತರಪ್ರಕೃತಿಗಳಸಂಖ್ಯಾತಲೋಕಮಾತ್ರಂಗಳಕ್ಕುಂ;- 


ದ್ವಾದಶಾಶ್ವಾಸಂ. 291 








ಕಂ|| ಜಿನಸತಿ ಕರ್ಮಪ್ರಕೃತಿಯ | 
ನನಘಂ ಸ್ಥೂ ಲಸ್ವರೂಪದಿಂ ಬೆಸಸೆ ಮನ | 
ಸ್ಪನುವಚನಂಗಳ್‌ ಸಂಗತ | 
ಮೆನೆ ತಂಡೆಯಭಕ್ತ ಪುನ್ನಮಾರ್ಯರ್‌ ಕೇಳ್ಬರ್‌ | ೧೨ || 
ವ॥ ತದನಂತರಂ: 
ಚಂ ವಿಹರಣಕಾಲಮಿನ್ನೆ ನಗೆ ಬಂದುದಿದೆಂದು ಜಿನಂ ಜನಸ್ತುತಂ | 
ನಿಹರಿಸಲುದ್ಯಮಂಗೆಯಲೊಡಂ ನೆಜಕಿ ಸನ್ನೆರಡುಂ ಗಣಾಳಿ ಸ| 
ನ್ನಿಹಿತಪದಾರ್ಚನಾಕಳಕಳಂ ದಿವಿಜೇಂದ್ರ ಪುರಸ್ಸ ರಂ ನಭೋ | 
ವಿಹಿತಗತಿಸ್ವರೂಪ ಮೆಸೆದೊಪ್ಪಿ ಿದುದೊಪ್ಪು ವಗಣ್ಯ ಪುಣ್ಯ ದಿಂ॥ ೧೩ || 
ತರಳವೃತ್ತಂ॥ RA ಯೋ ಜನದ್ವಯಮಾಗೆ ಜೈನಪದದ್ವಯಂ | 
ನೆಗೆಯೆ ಮುಂದಣವೇಟು ಜತೆ ತಾವರೆಗಳ್‌ ಕರಂ || 
ಸೊಗಯಿಸಿರ್ಹಿನಮಂತವಂ ಜಿನನಂಫ)ಗಳ್‌ ನಿಜಘಾತದಿಂ | 
ಸುಗಿಯೆ ಮೆಟ್ಟವೆ ಮುಟ್ಟಿದಾಚತುರಂಗುಳೋಸರಿಮಾರ್ಗದೊಳ್‌ | ೧೪ | 
ವ॥ ಜಿನಚಂದ್ರದೀವಂ ನಡೆಯೆ ಧರ್ಮಚಕ್ರ ಂ ಮುಂಡೆ ನಡೆಯೆ ನಡೆವ ನಾಲ್ಕುಂಜಿಸೆಗಳೂಳಂ 
ನೂಲುಯೋಜನಪ್ರಮಾಣಾಂತರದೊಳಾವಜೀವಕ್ಕಂಪಸಿವು ಪಸವುಂಪ್ರಾಣವಥೆಯುಮಾಗದಿರೆಯುಂ, 
ಕುಸುಮಫಲಪರಿಣತಫಲದಾನಂಗಳಪ್ಪ ವನಸ್ಪತಿವೃಕ್ನೌಷಧಿಗುಲ್ಕಂಗಳಪ್ಪನೋಕಹಜಾತಿಗಳಿಂ, ವನ್ಯ 
ಧಾನ್ಯಫಲಗ್ರಾಮಂಗಳಪ್ಪ ಬೀಜಕಾಯಂಗಳಿಂ, ಭಗವದಾಗಮನದರ್ಶನಹೆರ್ಸೋತ್ಕರ್ಷದಿಂ ಘನ 
ಕೋಮಾಂಚಕಂಚುಕಿತಾಂಗಿಯಾದರಾವಥಿತೆಯಂದಂಬೆತ್ತಿರೆಯುಂ, ನೀರದಮಾರ್ಗಂ ನಿರ್ನೀರದ 
ತುಷಾಪಾಂಸುಪಟಳಮಾಗೆಯುಂ, ಸ್ವಾಭಾವಿಕಕರ್ಮಕ್ಷಯಜ ದೇವಕ್ಕ ತಂಗಳೆಂಬ ಮೂವತು ನಾಲ್ಕು 
ಮತಿಶಯಂಗಳೊಳೊಂದುಗುಂದದಿರೆಯುವುಷ್ಟ ಪ್ರಾತಿಹಾರ್ಯಂಗಳ್‌ ನಿಂಜಿಡಿಯೊಳ ನಿರಂತರ 


ಮಿರೆಯಿರ: 
ಮಲ್ಲಿಕಾಮಾಲೆ ಚಾರುನೀರದಮಾರ್ಗದೊಳ್‌ ನಿಯತಂ ಪ್ರಶಸ್ತ ನಿಹಾರನಿ | 


ಸ್ತಾರಮಾಗೆಯುಮಾಜಗತ್ರಯವಂದಿತಾಂಫಿ)ವಿಹಾರದೊಳ” || 
ಮೇರುಜಂಗಮಮಾದನೋಲ್‌ ನಡೆದಂ ಸಧರ್ಮಪವಿತ್ರಭೂ | 
ಭಾರಮಷ್ಟಮಭೂಮಿಭಾರಮಿದೆಂಬಿನಂ ಪರಮೇಶ್ವರಂ || ೧೫ || 
ಕಂ|| ಇಂದ್ರನಯನದ್ವಯಕ್ಕೆ ಜಿ | 

ನೇಂದ್ರನ ಕೊಳಂಕಮಾಗಿ ಪಡೆದಂ ಸೌಧ | 

ರ್ಮೇಂದ್ರಂ ಸಾಸಿರಕಣ್ಣನ | 

ತೀಂದ್ರಿಯದರ್ಶನನಿಡೇಂ ಜಿನಂ ಸುಂದರನೋ || ೧೬ || 
ಕಂ|| ಜಿನಜನ್ಮಾಭಿಸವಂ ನ | 

ರ್ತನದಿಂ ಸೊಗಯಿಸುವುದಂತದಂ ಸುರರಾಜಂ | 

ಪುನರುಕ್ತಂಮಾಡೆ ಜಿನೇಂ | 

ದ್ರನ ನಿಹರಣಪೂರ್ವರಂಗಮೇಫೊಪ್ಪಿ ದುಜೋ || ೧೭ | 


299 ಶಾಂತಿಪುರಾಣಂ. 





ಕ್ಷೀರಂ ರುಧಿರಂ ಪರಮಾ | 
ದಾರಿಕತನುಗಿಲ್ಲ ನೆಟಲು ಪಕ್ಷ್ಮಸ್ಪಂದಂ | 
ಚಾರುನಯನದ್ವಯಕ್ಕೆ ಶಿ | 
ರೋರುಹನಖಮಂದಿನಂತೆ ಬಳೆಯವು ಜಿನನಾ ॥ ೧೮ || 
ದಿವ್ಯಧ್ವನಿ ಯೋಜನಮಾ | 
ತ್ರವ್ಯವಸಿತಮಿಭವಿರೋಧಿಸೀಠಂ ತನು ತಾ || 
ನವ್ಯಾಬಾಧಂ ಘಾತಿತ | 
ಮೋವ್ಯಯದಿಂದಾಗೆ ತಳರ್ದನಾ ಜಿನಚಂದ್ರಂ || ೧೯ || 
ನ॥ ಮತ್ತಮತಿಮೈತ್ರಿಯುಂ, ಸಹಸ್ರಕರಜ್ಯೋತಿಯು, ಮಾಳೋಕಪ್ರಿಯಜನನನಯನ 
ಸುಂದರತೆಯುಂ, ಪದ್ಮರಾಗಾರುಣ ಲಸದಶೋಕಪಾದಸಮುಂ, ಪರಿಪೂರ್ಣೇಂದುಮಂಡಲಾಖಂಡಿತ 
ಪ್ರಭಾಪ್ರಸರಶೋಭಾಯಮಾನಚ್ಛತ್ರತ್ರಯಮುಂ, ದ್ವಾತ್ರಿಂಶದ್ಯಕ್ಷೇಂದ್ರಸರಿವೀಜ್ಯಮಾನಪಂಚ 
ರತ್ನಾಂಚಿತಚಾರುಚಮರೀಕರಚಮರರುಹೆಂಗಳುಂ ಘರ್ಮೋರ್ನಿಹೆತನಿರ್ಮಳಸಮಾರನುಂ,ನಮೇರು 
ಮಂದಾರಸೆಂತಾನಕಪಾರಿಜಾತಕುಸುಮಸ್ಪಸ್ವವೃಸ್ಟಿಯು, ಮಸ್ಟೋತ್ತರಶತಸಹಸ್ರಸಂಖ್ಯಾತಿಚಿತಾಂಕ 
ಮಾಲಿಕಾಸ್ತವನನಿರತ ಭವನವನಜ್ಯೋತಿಸ್ಟೇಂದ್ರಪ್ರ ತೀ ದ್ರ ಸಾಮಾನಿಕದಿಕ್ಬಾಲಲೋಕಾಂತಿಕಶ್ರವಣ 
ಸುಂದರಧ್ವನಿಯು, ಮನವರತದಿವಿಜದುಂದುಭಿಸುರಥಿಕರತಳವಿತಾಡ್ಯಮಾನಪ್ರ ಧ್ವಾನಮುಂ, ಭೂಚರ 
ಖೇಚರವಂದನಾಸುಂದರರವಪ್ರತಿನಾದಮು, ಮುದಾತ್ತವಿವರಮುಂ, ನಿಜವಾಹನವಿಹೀನವಿಸ್ಮಯ 
ಸ್ಮೇರವದನಸರಸಿರುಹ ದ್ವಾತ್ರಿಂಶನ್ನಾಕಾನೀಕಮುಂ ಕರಮೊಪ್ಪೆ:-- 
ಕಂ|| ಕನಕರುಚಿರುಚಿರವಿಂಶತಿ | 
ಧನುಃಪ್ರಮಾಣಾಂಗಮೆಸೆಯೆ ಗಗನವಿಹಾರಂ || 
ತನಗೊಪ್ಪೆ ನಿಹಾರಿಸಿಯುಂ | 
ಜಿನಚಂದ್ರನಘೌಘಶೇಷದೈನ್ಯದನಾದಂ || ೨೦॥ 
ಅಮರಾನೀಕಮನೇಕಂ | 
ಕ್ರಮಯುಗವಿನ್ಯಸ್ತಮಸ್ತಕಂ ಬಳಸಿರೆ ನಿ | 
ಶ್ರಮಿಸುವವೋಲ್‌ ಧರ್ಮಕ್ಷೇ | 
ತ್ರಮದಾವುದೆನೆ ಸಮವಸರಣದೆಡೆಯೆನೆ ನಡೆದಂ | ೨೧ | 
ಉ|| ಆದಿವಿಜಾದಿನಾಥಮತದಿಂ ಸ್ತನಿತಾಮರಬ್ಧಂದಮಂದು ಗಂ | 
ಥೋದಕವೃಷ್ಟಿಯಂ ಸುರಿವರೂಯ್ಯನೆ ತಣ್ಣಗೆ ಕಮ್ಮನಾಗೆ ಮೇ || 
ಲಾದನಿಲಾಮರರ್‌ ಸುಟಾದು ಬೀಸುವರೊಪ್ಪುವ ವಾಂಶವೈಣ ಗೇ | 
ಯಾದಿಗಳಿಂಪು ಪೊಂಪುಟೀ ಸುರೇಶ್ವರಗಾಯ ಕವಾದನೋದಿತಂ | ೨೨ || 
ವ॥ ಎನಿಸೆ ಭವ್ಯಜನಶರಣಮಾದ ಸಮವಸರಣಗೋಭೂಮಿಯೊಳ್‌:-- 
ಕಂ॥ ಶ್ರವಣಾಮೃತಮೆನೆ ಧರ್ಮ | 
ಶ್ರವಣಂ ಮೃದುಮಧುರರುಚಿರಗಂಭೀರರವಂ || 
ಶ್ರವಣದಿನಾಟ್‌ಸಿದಂ ವಿನಿ | 
ಧವಿನೇಯಮನಿಂತು ಶಾಂಕಿಜಿನನಪವೃಜಿನಂ | ೨೩ | 


ದ್ವಾದಶಾಶ್ಚಾಸಂ. 998 


ವ॥ ಮತ್ತಂ ನಭೋಯಾನದೊಳ್‌ ಕಿಜೀದು ಪೊಟ್ಟಾಗೆಯುಂ ಸಭಾಸದನದೊಳ್‌ ಹಿರಿದು 
ಪೊಟ್ಟು ಪೋಗೆಯುಂ, ಗಗನನಿಹಾರಮಲ್ಪಮೆನೆಯುಂ, ನಗರಮನೋಹರವ್ಯಾಪಾರಮನಲ್ಲ ಮೆನೆಯುಂ, 
ವ್ಯೋಮಯಾನಂ ತುಚ್ಛಮೆನೆಯುಂ, ಗ್ರಾಮಯಾನಮತುಚ್ಛಮೆನೆಯುಂ, ಧರ್ನೋಪಡೇಶಂ 
ಗೆಯುತ್ತು ಮುತ್ತಮತೀರ್ಥೇಶ್ವರಂ ವಿಹಾರಿಸೆ: 

ಉ| ಆ ಗತರಾಗನಂ ಬಳಸೆ ಸನ್ನೆರಡುಂಗಣಮಭ್ರ ಶುಭ್ರತಾ | 

ರಾಗಣದಂದದಿಂದೆಸೆದುದೀಭರತಾವನಿ ಭೋಗಭೂಮಿ ಭೂ 
ಭಾಗಿ ಸುಖಾಸ್ತಿಯಂ ಸಡೆದುದುಷ್ಟ ಮಭೂಮಿ ಸಮಾಪಮಾಯ್ತು ಜೈ | 
ನಾಗಮಭಾಗಿ ಭವ್ಯಜನಕೇನುಸಶಾಂತಿಯೊ ಶಾಂತಿನಾಥನಾ || ೨೪ | 

831 ಮತ್ತ ಮಾಸರನೇಶ್ವರನುತ್ತಮಾಗಣ್ಯಪುಣ್ಯಾತಿಶಯಮಂ ಸೇಟಕ್ಕೊಡೆ: 


ಆಡುವನಿಂದ್ರನಂಥಿ ನತಿಗೆಂಡೆಡಿಯಾಡುವನಿಂದ್ರನೋತು ಮಾ | 
ತಾಡುವನಿಂದ್ರ ನಕ್ಷಿಯುಗಮೆಯ್ದ ದೊಡಕ್ಷಿಸಹಸ್ರಸಂಖ್ಯೆಯಿಂ || 
ನೋಡುವನಿಂದ್ರನಿಂದ್ರನತಿಯುದ್ದ ತಮಾಡುವನಾಜಿನೇಂದ್ರನಾ | 
ಸೋಡಶತೀರ್ಥನಾಥನೊರೆಗಂ ದೊರೆಗಂ ದೊರೆಯಾರಘಾಂತಕರ್‌ || ೨೫ || 


ಕಂ| ಎಂಬಳವಿಗಮಧಿಕನಘ | 
ಸ್ತಂಭೇರಮವೈರಿ ಶಾಂತಿನಾಥಂ ಮಿಥ್ಯಾ || 
ಡಂಬರವಿಘಾತಿ ಫಾತಿಕ | 
ದಂಬಕತರುಗಹನದಹನನೆನೆ ನೆಗಟ್ಟ ಜರಂ | ೨೬ || 


ಭರತಕ್ಷೇತ್ರದಯೋಧ್ಯಾ | 

ಪುರಸತ್ಭೃತಿಬದ್ಧಮಪ್ಪ ಮಧ್ಯಮಖಂಡಂ || 
ಸ್ಪುರಿಯಿಸೆ ಧರ್ಮರಸಾಯನ | 
ಸರಿತ್ರವಾಹೆದಿನಜಂ ವಿಹಾರಿಸುನೆಡೆಯೊಳ್‌ || ೨೭ ॥ 


ಉ| 


ಬಾಲಂಗಬಲೆಗೆ ಬಲಗೋ | 
ಫಾಲಕವರ್ಗಕ್ಕೆ ಸಗ್ಗದಪವರ್ಗದ ಮಾ| 
ರ್ಗಾಲಂಬನಮಾದುದು ತ | 
ತ್ರೈ ಲೋಕ್ಯಶರಣ್ಯಸೇವ್ಯದಿವ್ಯಧ್ವನಿಯಿಂ | ೨೮ || 
ಉ|| ಅಂತು ವಿಹಾರಿಸುತ್ತುಮಭವಂ ಭವಸಂಭವಜೋಷದೂಷಣೋ | 
ದಂತಮನಂತಸೌಖ್ಯನಿರತಂ ಭರತಾವನಿಗಷ್ಟಮಾವನೀ |, 
ಭ್ರಾಂತಿಯುತಂ ಕರಂ ಜಿನನನಾಗತಭೂತಭವತ್ಸಮಸ್ತವ | 
ಸ್ತ್ವಂತರಭಾಸಿ ತೋಷಿಸಿದನಿಂದ್ರನರೇಂದ್ರ ಫಣೀಂದ್ರಲೋಕಮಂ || ೨೯ | 
ವ॥ ಅಂತು ಧರ್ಮಕ್ಷೇತ್ರಪವಿತ್ರೀಕರಣವಿಹಾರಾನಂತರಮನಂತ ಚತುಷ್ವಯಪುಸ್ವಿಪರಪುಸ್ವ 
[ಕುಂ] ನಿಂಶತಿಧನುಃಪ್ರಮಿತಿಸರಮೌದಾರಿಕಶರೀರನುಂ, ಸಲಕ್ಷಸಂವಶ್ಸರಸಂಖ್ಯಾಪರಮಾಯುಸ್ಯನು, 


294 ಶಾಂತಿಪುರಾಣಂ. 
ಮುತ್ತಪ್ತಸುವರ್ಣವರ್ಣನುಂ, ಸೋಡಶತೀರ್ಥಕರನು, ಮೇಕಕಾಲಕಳಿತಚಕ್ರಧರತೀರ್ಥಕರಕುಸುವ 
-ಶರಾಗ್ರ ಗಣ್ಯ ಪುಣ್ಯ ತನುವಪ್ಪ ಶಾಂತೀಶ್ವರನಕಲಂಕಾಚಾರಸಾರಂ, ಸಮವಸರಣಾಗತಗಣನಾತೀತ 
ದ್ವಾದಶಗಣವಿನೇಯ ಜನಂಗಳಂ ನರನಾಕನಾಗಲೋಕಗಮನಕ್ಕೆ ಪರಸಿ ವಿಸರ್ಜಿಸಿ: 











ಮ॥ ಸ್ರ॥ ಪುರುದೇವಂ ದಿವ್ಯಕ್ಕೆಲಾಸದೊಳಘಮಥನಂ ಸಾವೆಯೊಳ್‌ ವೀರನಾಥಂ | 

ಸಿರಬೋಧಂ ಚಂಪೆಯೊಳ್‌ ಸೆಂಖೆಸೆದಿರೆ ವಸುಪೂಜ್ಯಾತ್ಮಜಂ ನೇಮಿನಾಥಂ | 

ಚು 

ದೊರವೆತ್ತುಜ್ಜಂತದೊಳ್‌ ನೆರ್ಮಿದರುಟುದ ಜಿನರ್‌ ಸಂದ ಸಮ್ಮೇದದೊಳ್‌ ಮು | 

ಕ್ಷರುಮೂದೇಶರ್ಕಳೆಂದಲ್ಲಿಗೆ ಮಿಗೆ ಬಿಜಯಂಗೆಯ್ದ ನಾಶಾಂತಿನಾಥಂ || ೩೦ || 

ಕಂ 5 ಸಮ್ಮೇದಗಿರೀಂದ್ರದ | 
ಭಾಸುರಮಣಿಕನಕರಜತಸಿಕತಿಳತಳದೋ್‌ | 
ಮಾಸಾವಧಿಯೆನೆ ಯೋಗಸ | 
ಮಾಸಾದಿತವಿಧಿಯಿನಮರೆ ಕಾಯೋತ್ಸರ್ಗಂ | ೩೧ || 
ವ|| ಅಂತು ತಿಂಗಳ್ವರಮೆಡೆಯುಡಿಯದೆ ನಿಂದು: 


ಕಂ|| ಪ್ರತಿಮಾರೂಪಮಘಾತಿ | 
ಪ್ರತಿರೂಪದ ಗರ್ವಸರ್ವತಾರೂಢತೆಯಿಂ || 
ಶತಖಂಡಂ ಮಾಡಿದುವೇ | 
ನತರ್ಕ್ಯಮೋ ಜಿನನ ಸಡೆದಘಾತಿನಿಘಾತಂ | ೩೨ | 
ಅಲಾವುದುಮಘಥಾತಿಗಳ್‌ ಪೂ | 
ವಟಕಿಗಣಕಿದುದು ನಭದಿನಮರಸಟಹೆದ್ವನಿಗಳ್‌ | 
ಮೊಟಗಿದುವೌದಾರಿಕತನು | 
ನೆಟಲಂತಿಕಿ ನೆಲಕೆ ವಂದುದಘನಿಘಟನದಿಂ || ೩೩ || 
ಮುಕ್ತಿಶ್ರೀಯೊಳ” ತನಗಾ | 
ಸಕ್ತಿಯೊಳಿರದೊಸೆದು ನೆರೆದನಜರಂ ವನಿತಾ | 
ಸಕ್ತಿಯ ವರಂಗೆ ನೆರವನು | 
[ರಕ್ತಿ]ಯನೊದವಿಸುವ ಮೆಚ್ಚದೇನಚ್ಚರಿಯೋ | ೩೪ || 
ವ॥ ಆಗಳ್‌ ಪರಿನಿರ್ನಾಣಕಲ್ಯಾಣಸೂಚನಾಚಿಹ್ನಂಗಳ್‌ ತಂತಮ್ಮ ಲೋಕಂಗಳೊಳ್‌ ನೆಗಟಕ 
ನೆಗಟ್ಟ ಭವನಾಮರವ್ಯಂತರಜ್ಯೋತಿಷ್ಯ ಕಲ್ಪ ವಾಸಿ ದೇವನಿಕಾಯಂ ವಿವಿಧಾರ್ಚನಾಸಮಗ್ರಾ ಗೃಹಸ್ತ 
ರಾಗಿ ಬಂದು ಬಲವಂದು ನಿಂದು ತಮ್ಮ ತಂದರ್ಚನೆಗಳಿಂ ಜನನಾಥಶರೀರಮನರ್ಚಿಸಿರ್ದು ಕಿಟಂದು 
ಬೇಗದಿಂ: 
| ಹರಿಣೀವೃತ್ತಂ| ಬೆಸಸೆ ಬೆಸನಂ ಸೌಧರ್ಮೇಂದ್ರಂ ಫಣೇಂದ್ರಸುರೇಂದ್ರರಾ | 
ರ್ಜೀಸೆದು ಮಕುಟಾಯತ್ತಾಗ್ನಿಸ್ಸಾರದಿಂ ಜಿನಜೇಹಮಂ || 
ಭಸಿತಮಂಮಪ್ಪನ್ನಂ ಸಂಸ್ಕಾರಿಸಿರ್ದು ತ್ರಿಪುಂಡ್ರಮಂ | 
ನೊಸಲೊಳಿಡೆ ತಾನಿಂದ್ರಂ ತಾನಿಟ್ಟರಗ್ನಿ ಕುಮಾರಕರ್‌ | ೩೫ | 


ದ್ವಾದಶಾಶ್ಚಾಸಂ. 996 





ವ|| ತದನಂತರಂ: 

ಕಂ|| ಅಮರಸಮಾಜಂ ತದ್ಭ | 
ಸ್ಥಮನಂಗೋಪಾಂಗನಿಕಟಿತಟಡೊಳ್‌ ಪೂಸಿ || 
ರ್ದೆಮಗೆ ಜಿನಪತಿಯ ಮಹಿಮೆಯ | 
ಸಮಗ್ರಸಾಮಗ್ರಿಯಕ್ಕುಮೆಂದೊಡಗುಣಿದರ್‌ || ೩೬ || - 
ಧರ್ಮಾನುರಾಗದಿಂ ಸೌ | 
ಧರ್ಮೆೇಂದ್ರಂ ಮಾಡೆ ಮತ್ತಿನಿಂದ್ರರು ಮದನೇಂ ||. 
ನಿರ್ಮಿಸಿದರೂ ಜಿನಧರ್ಮದ | 
ಸೆರ್ಮೆಗೆ ರಾಗಿಸರೆ ಭವ್ಯರಣಾವಿನ ದಿವ್ಯರ್‌ || ೩೭ || 

ವ॥ ಅಂತು ಮೂವತ್ತಿರ್ವರಿಂದ್ರರುಮಾನಂದನ್ನ ಸಕ ಕಿನ್ನರರ್‌ ಕೊಳೆ ಪಾಡೆಯುಂ, 
ಅಮರತೂರ್ಯಂಗಳ್‌ ಗ್‌ ಕೂಡೆಯುಂ, ಆಡಿ ಬಳಲ್ಲ ಮರಕೆಟ್ಟು ಸೋಡೆಯುಂ, 
ಪರಮನ ಚರಮಕಲ್ಯಾಣಂ ಪರಿಫೂರ್ಣಮಾಗೆ:-- 

ಕಂ] ಸರಮಜಿನಶಿಷ್ಯರಂ ಗಣ | 
ಧರರಂ ಮಕುಬಾಗ್ಲಿಯಿಂದಮಗ್ಗಿ ಕುಮಾರರ || 
ಸುರಪತಿಮತದಿಂದಂ ಸಂ | 
ಸ್ಮಂಸಿದರರ್ಹತ್ಸ್ವರೂಪಮೆಂದತಿಮುದದಿಂ | ೩೮ || 
hj ರರ್ಹ | 

್ಸಿಸನದೊಳ್‌ ಭಕ್ತರೆಂದೊಡಿಂ ಪ್ರತ್ಯಕ್ಷೋ | 
ಹಚಚ ಜಿನನಂ | 
ಶಾಸನದೀಪಕರ ಭಕ್ತಿ ಕಿಜಿದಾದಪುದೇ || ೩೯ || 
ಆಸಮಯದೊಳಂದರ್ಹ | 
್ಸಿಸನಬದ್ಧ ಪ್ರ ಪ್ರಸಿದ್ಧ ಭವಸಂತತಿಯಂ || 

ಚಳ ಬು | 
ವಾಸವನೆಜಗಿದನದಕ್ಕೆ ಭಕ್ತಿಯ ಭರದಿಂ | ೪೦ | 
ಅಭವಂಗೆ ಕಾಲಲಬ್ಭಿಯ | 
ನಿಭವಂಜೊರಕೊಂಡ ಭವದಿನರ್ಹಲ್ಲಕ್ಷ್ಮೀ | 
ಪ್ರಭುತೆವರಂ ಬರೆಯಿಸಿ ಭ | 
ಕ್ರೈಭಾರಮಂ ಸಫಲಮೆಸಿಸಿ ನಿಖಾಸಿದಥಿಂದ್ರಂ | ೪೧ || 
ಅಯ್ದುಂ ಕಲ್ಯಾಣಂಗಳ | 
ನೆಯ್ದಿ ಸಿ ಸೋಡಶಜನೇಂದ್ರನಂ ಮುಕ್ತಿಯನಿ | 
ನ್ನೆಯ್ದು ವುದುಮರಿದೆ ಹರಿಗಾ | 
ರೆಯ್ದಿ ದನಾರ್‌ ನಂಬರಖಳಭುವನತ್ರಯದೊಳ್‌ || ೪೨ | 


296 ಶಾಂತಿಪುರಾಣ೦. 








ಎಂದು ವಿನೇಯೋತ್ಕರಮಭಿ | 
ವಂದಿಸಿ ಶಾಂತೀಶ್ವರಂಗೆ ಪರಿಚಾರಕರಾ | 
ದಂದುಮಳವಳವಿಗಟಾಯ ಪು | 

ರಂದರತತಿ ನೆಗಟ್ಟು ದಿಂತು ನೋಂತರು ಮೊಳರೇ || ೪೩ || 


ವ॥ಮತ್ತಮಾಸರ್ವಗೀರ್ವಾಣನಾಥ ನಕ್ಷೂಣವಿಶೋಧಿಪರಿಣಾಮಸಂ ತಭೋಗಂತಮಗಮುಳ್ಳುದ 
ಅೌಿಂದಂ ಶಚೀಮಹಾಜೀವಿಯುಂ,  ಲೋಕಸಪಾಲರುಂ ಬ್ರಹ್ಮಲೋಕನಿಳಯರಪ್ಪ ಲೋಕಾಂ 
ತಿಕರುಂ, ದಕ್ಷಿಣೇಂದ್ರರು, ಮಯ್ದ ಣೂತ್ತರೆಗಳೊಳ್‌ ಮಧ್ಯಮವರ್ತಿಯಪ್ಪ ಸರ್ವಾರ್ಥಸಿದ್ಧಿಯಹ 
ಮಿಂದ್ರರುಂ: 


ಕಂ ಭವವಲ್ಲೀದಳಫಲಮೂ | 
ಲವಿಷಯಮಂ ಪಜಾದು ಮುಜಾದು ಕುಡಿಯಂ ಬಂದಾ | 
ದಿವದಿಂದಂ ಮುಕ್ತಿವಧೂ | 
ನಿವಾಹಮಲ್ಲದೆ ವಧೂವಿವಾಹಮನೊಲ್ಲರ್‌ || ೪೪ || 


ಮೊದಲಿಂದ್ರಂಬೆರಸಿಂದ್ರರು | 
ಮುದಿತೋದಿತರಂತನಂತ ಸುಖತನುಗಳಘಾ | 
ಸ್ಪದತನುಹರರೆಂದೆಂದುಂ | 

ಮುದದಿಂ ಮುಕ್ತಿಯೊಳೆ ನಿಲ್ಲದಿರ್ಪರ ಸಿದ್ಧರ್‌ | ೪೫ || 


ಉ|| ಇಂತು ಚರಾಚರೈಕಸುಖಕಾರಣನಂ ದಿವಿಜರ್‌ ಚತುರ್ವಿಧರ್‌ | 
ಶಾಂತಿಜಿನೇಂದ್ರನಂ ನೆರದಹರ್ಥಿಶಮೋಲಗಿಸುತ್ತುಮಿರ್ದು ಕಾ || 
ಲಾಂತದೊಳಾಜಿನಂ ವೃಜಿನಮಂ ತವಿಸುತ್ತೆ ನಿರಾಸ್ರವಂ ತ್ರಿಲೋ | 
ಕಾಂತಮನೆಯ್ದೆ ತಾಮುಮಿರದೆಯ್ದಿ ದರಾತ್ಮನಿಕೇತನಂಗಳಂ | ೪೬ || 


ವ॥ ಮತ್ತಮಾಜನೇಂದ್ರನ ಪರಮಚರಮೌದಾರಿಕಶರೀರಸಂಸ್ಕಾ ರಭೂಮಿಪ್ರದೀಶಕ್ಕೆ 
ತ್ರಯನಿಯಮಮಂ ತಪ್ಪಜಿ ಕರಣತ್ರಿತಯಶುದ್ಧಿ ಪುರಸ್ಸರಂ ದ್ರವ್ಯಭಾವನಾರ್ಚ್ಜನಾಸಮೇತಂ: 


ಕಂ|| ಇಂದ್ರರ್‌ ಬಂದೆಅಗುವರಹ | 
ಮಿಂದ್ರರ್‌ ತಮ್ಮಿರ್ದ ನೆಲೆಯೊಳಿರ್ದೆಅಗುವರ | 
ಗ್ನೀಂದ್ರರ್‌ ಸೊಡರಿಂಜಿಅಗುವ | 
ರೇಂ ದ್ರವ್ಯದ ಭಾವದರ್ಚನಾವಿಧಿ ನಿರಿದೋ | ೪೭ | 


ಉ|| ಶಾಂತಿಜಿನೇಂದ್ರಪಾದಕಮಲದ್ವಯಮಂ ಪ್ರತಿಮಾಸ್ವರೂಪದಿಂ | 
ಚಿಂತಿಸಿದೊಂಗೆ ಕರ್ಮಮಲನಿರ್ಮಥನಂ ಜೊರೆಕೊಳ್ಳು ಮೆಂದೊಡೇ ೦ | 
ಭ್ರಾಂತೊ ಶರೀರಪೂಜೆಯಿನದೇವಿರಿದಿಂದ್ರಫಣೀಂದ್ರರುಂದ್ರಮ | 
ರ್ತೈೇಂದ್ರರತಿಕ್ರಿಯಾವಿಭವಮಂ ಭವಭಂಜನಶಕ್ತಿತತ್ವಮಂ | ೪೮ | 


ದ್ಯಾದಶಾಶ್ನಾಸಂ. 297 








ಕಂ|| ಸೋಡಶಜಿನಪತಿನುತಚರ | 
ಣಾಡಂಬರಮಘನಿಫಾತಿ ಯೆನೆ ತತ್ಪೃತಿಮಾ || 
ನೀಡಾಗಮನಮುಮರ್ಚಾ | 
ಕ್ರೀಡನಮುಂ ಮುಕ್ತಿ ಹೇತುವವಪ್ಪುದು ಪಿರಿದೇ | ೪೯ | 


ಸ್ರ| ಈಷತ್ಪ್ರಾಗ್ಬಾರಮೆಂಬೆಂಟನೆಯ ನೆಲನುಮಂ ದಾಂಟಿ ತೀರ್ಥೇಶ್ವರಂ ನಿ | 
ದೋಷಂ ಮೇಗತ್ತ ಮೂಗಾವುದಮೊಗೆದು ನಭೋವೀತನಾಗಿರ್ದನಾಸಂ || 
ತೋಷಕ್ಕಾವೈ ಭವಕ್ಯಾಮುದರಹಿತಮುದಕ್ಕಾಸುಖಾವಾಸ್ತಿಗಾ ನಿ | 
ಶ್ಯೇಷಾಘೌಘಚ್ಛೆತ್ತಿಗಾಮೋಕ್ಷದ ಪದವಿಗದೇಂ ನೋಂತನೋ ಶಾಂತಿನಾಥಂ || ೫೦ || 


ಕಂ] ಅಡಕಿಲ ಮಡಕೆಗಳೆಂಟುಂ | 
ಬೆಡಂಗು ನಿಲೆ ನೆಲವುನಿಡಿದು ನಿಲ್ವಂತೆಂಟುಂ | 
ಸೊಡನಿಗಳಂ ತಾಳ್ಗಿ ದುವೋ | 
ಗಡಿಸದೆ ಮೂಲುಂ ಮಹಾನಿಲಂಗಳ್‌ ಕ್ರಮದಿಂ | ೫೧ || 


5॥ ಅವಣ ಪೆಸರ್ಗಳುಂ ಘನೋದಧಿ, ಘನವಾತ, ತನುವಾತಂಗಳೆಂಬುವ್ರವವಅರೂಳಗೆ 
ಘನೋದಧಿಯೆಂಬ ಮೊದಲ ಮಹಾವಾತಮಂ ಘನವಾತಮೆಂಬೆರಡನೆಯ ಗಾಳಿಯಂ ಕಿಅದು ಮೇಗೆ 
ಪೋಗೆ ಮೂಅನೆಯ ತನುವಾತಮೆಂಬ ಗಾಳಿಯ ಮೇಗೆ ಕ್ಷಾಯಿಕಸಮ್ಯಕ್ತ್ವಮ್ಮು ಮನಂತಜ್ಞಾನಮು 
ಮನಂತದರ್ಶನಮು, ಮನಂತವೀರ್ಯಮುಂ, ಸೂಕ್ಷತ್ವ(ಮು), ಮವಗಹನಮು, ಮವ್ಯಾಬಾಧಂ 
ಗಳೆಂಟುಂ ಗುಣಂಗಳಾತ್ಮಾಯತ್ತ ಮಾಗೆ ಸೋಡಶತೀರ್ಥಕರಪರಮೇಶ್ವರಂ ಸರಮಪದಪ್ರಾಪ್ತನು, 
ಮನಂತಸುಖಾಮೃತತೃಪ್ತನು ಮಾಗಿರಿ: 


ಕಂ/ ಸಾಸಿರಡೆಂಟುಪೆಸರ್ಗಳ್‌ | 
ವಾಸವನಿಡೆ ನೆಗಬ್ದು ವವನೆ ಸುರರುಂ ಪಿರಿದುಂ || 
ಗೋಸನೆಗೊಳುವಂತಾ ಜಿನ | 
ವಾಸಸ್ಥಿ ತಿ ಶಾಂತಿನಾಥನಂ ಸ್ತುತಿಯಿಸುವರ್‌ || ೫೨ || 


ಎರಡುವರೆದ್ವೀಪದ ಮಂ | 

ದರಂಗಳೆಯ್ದ ವಜಕೊಳೊಂದಅಕೊಳ್‌ ಪದಿನಾಜಾ || 
ಗಿರೆಯುಮಕೃತ್ರಿಮಜಿನಮಂ | 

ದಿರಂಗಳೊಳಗೊಳಗೆ ಶಾಂತಿಜಿನಸಂಸ್ತುತಿಗಳ್‌ | ೫೩ || 


ಭೂತಭವಿಷ್ಯತ್ಸಂಪ್ರತಿ | 

ಗೀತಸ್ತುತಪೂಜಿತಾರ್ಹದಭಿವರ್ಣನದೊ೯ || 

ಮಾತೇಂ ಶಾಂತೀಶ[ ಕಥಾ] | 

ಖ್ಯಾತಿ ದಲೆಲ್ಲೆಡೆಯೊಳಂ ಮಹೀಮಂಡಳದೊಳ್‌ || ೫೪ || 
38 


ಚಂ|| 


ಮ|| 


ಉ| 


ಮ॥ 


ಉ|| 


ಶಾಂತಿಪುರಾಣ. 


ತ್ರಿಜಗದಭಿಷ್ಟುತಂ ತ್ರಿಜಗದಾಶ್ರಯಣಂ ತ್ರಿಜಗಜ್ಜನಸ್ತುತಂ | 
ತ್ರಿಜಗದುಪಾಸಿತಂ ತ್ರಿಜಗದುಲ್ಲಸಿತಂ ತ್ರಿಜಗನ್ಮನೋಹರಂ ॥ 
ತ್ರಿಜಗದಲಂಕೃತಂ ತ್ರಿಜಗದೇಕಮತಂ ಶ್ರಿಜಗತ್ಸುಖಾಸ್ಪದಂ | 
ತ್ರಿಜಗದಘಚ್ಛಿದಂ ತ್ರಿಜಗದೀಶನುತಂ ಕಥೆ ಶಾಂತಿನಾಥನಾ | ೫೫ || 
ಕಂ|| ಕಾಂತಜನಾಂತರದೊಳ್‌ ಸಲೆ | 
ಶಾಂತಿಪುರಾಣಮೆ ಪುರಾಣಚೂಡಾಮಣಿ ಯೆಂ || 
ದಿಂತು ಸೆಸರಿಡುಗುಮೇ ಮತಿ | 
ವಂತಂ ಕವಿಚಕ್ರವರ್ತಿ ಸಮೆದೀಕೃತಿಯಂ | ೫೬ | 
ಜನಚಂದ್ರಂ ವಿಭು ಶಾಂತಿನಾಥನಜರಂ ಶ್ರೀಶಾಂತಿತೀರ್ಥೀಶ್ವರಂ | 
ಜಿನನಾಥಂ ಭವಬದ್ಧ ನಾಮಯುಗಳಂ ಶ್ರೀಸೇಣನೆೇಂದೀ ಜಿನೇಂ || 
ದ್ರನ ಜನ್ಮಂಬರಮಾವಿಶೇಷಣವಿಶೇಷ್ಯದ್ವಂದ್ವಮದ್ವಂದ್ವಮಾ | 
ಜನಚಂದ್ರಪ್ರಭುಗಂ ಜನಾಧಿಪತಿಗಂ ಭೂಲೋಕನಾಕೌಘದೊಳ್‌ || ೫೭ || 
ಸೋಡಶತೀರ್ಥನಾಥಮದನತ್ತದ ಸಂಚಮಚಕ್ರವರ್ತಿತಾ | 
ನೀಡದಗಣ್ಯಪುಣ್ಯದಮನಂತನಿತಾಂತದ ಶಾಂತಿಕಾಂತೆಯೊಳ್‌ || 
ಕೂಡಿದ ಕೂಟಿದಗ್ಗ ಳದ ಮೋಕ್ಷದ ದೀಕ್ಷೆಗೆ ನೋಂತ ಪೆಂಪು ನಾ | 
ಡಾಡಿಹಿ ಶಾಂತಿನಾಥಜನಚಂದ್ರಮುನೀಂದ್ರನದೇಂ ಕೃತಾರ್ಥನೋ | ೫೮ || 
ಜಿನಚಂದ್ರಂ ಕೃತಿನಾಥ[ನಾದನವನುಂ ತಾಂ]ಶಾಂತಿನಾಥಂ ಪುರಾ | 
ತನಕಾವ್ಯಂಗಳು ಮಾಗಳಾದ ಕುಕಥಾಕಾವ್ಯಂಗಳುಂ ಸೋಲ್ಕುವಿ || 
ಲ್ಲ “ನಭೂತೋ ನಭನಿಷ್ಯತಿಕ್ರಮ” ಮದಕ್ಕೀಪ್ರೌಢಿಯಂ ಮಲ್ಲಪ | 
ಯ್ಯ ನುಮತ್ಯುನ್ನ ತಪುನ್ನ ಮಯ್ಯ ನುಮಧೀಶಸಪ್ರ್ರೀತಿಯಂ ಮಾಡಿದರ್‌ || ೫೯ || 
ಕಂ॥ ಜಿನಚಂದ್ರಂ ಮುನಿಚಂದ್ರನೆ ಶಾಂ | 
ತಿನಾಥನೀಶಾಂತಿಣಾಥ ನಾ.ಜಿನಚಂದ್ರಂ | 
ಜಿನಚಂದ್ರಮುನೀಂದ್ರನೆ ಶಾಂ | 
ತಿನಾಥನಾದೊಂ ಭವಾವಳೀವಿರಮಣದಡೊಳ್‌ || ೬೦ || 
ಅಮ್ಮನಭಕ್ತನುಂ ಗುಣಗಣಾಶ್ರಯನಾತನ ತಮ್ಮನಪ್ಪ ಪು। 
ನ್ನಮ್ಮನುಮಲ್ಲಯಿಂ ಗುರುಸಮಕ್ಷಪರೋಕ್ಷವಿನೇಯವೃತ್ತಿಯಿಂ || 
ದಮ್ಮ ನದುಕ್ಕೆವಂ ತಗುಲಿ ನಿರ್ವಹೆಣಸ್ಮಿ ತಿಗುಯ್ದ ರೀಪುರಾ | 
ಣಮ್ಮಹಿರತ್ನಮಿಂತಿದೆಯಳಂಕೃತಿ ತಾಂ ಕವಿಚಕ್ರವರ್ತಿಯಾ | ೬೧ || 
ಕಂ|| ತಂದೆಯಭಕ್ತಂ [ಬುಧಜನ] | 
ವೃಂದಾರಕನೆನಿಪ ನಾವೊ ನಾತನ ತಮ್ಮಂ || 
ಸಂದ ವಿಭು ಪುನ್ನಮಯ್ಯನಿ | 
ದಂ ದುಗ್ಗಾಂಬುಧಿಯನೆಯ್ದೆ ಪರಿಯಿಸಿ ನೆಗಲ್ಪಿಂ | ೬೨ || 


ದ್ವಾದಶಾಶ್ಮಾಸಂ, 299 





ದ್ವಿಜಕುಲತಿಲಕೋಸಮರ | 

ಗ್ರಜಾನುಜರ್‌ ಮಲ್ಲಪಯ್ಯಪುನ್ನಮಯಂಗಳ್‌ || 

ನಿಜಗುರುಪರೋಕ್ಷಏನೆಯದಿ | 

ನಜಿತರ್‌ ಜನಚಂದ್ರಕೃತಿಗೆ ಕಲಶಮನಿಟ್ಟರ್‌ | ೬೩ | 

ಇದಿರ್ಗೆ ಬರೆ ಪುನ್ನಿಗಂ ಕಿಡಿ | 

ಸದಿರಂ ಕವಿಗಮಕಿವಾದಿವಾಗ್ಮಿಗಳ ಕನಿ | 

ತ್ವದ ಗಮಕಿತ್ವದ ನಾದಿ | 

ತ್ವದ ವಾಗ್ಮಿತ್ವದ ಪೊಡರ್ಪುಮಂ ದರ್ಪಮುಮಂ | ೬೪ | 

ಪ್ರಕಟಂ ಲೂಕೋತ್ತರಲೌ | 

ಕಿಕಪರಿಣತಿ ಪುನ್ಚಿಗಂಗೆ ಶಾಂತೀಶ್ವರರಾ | 

ಮಕಥಾಪ್ರಶಸ್ತಿಯಿಂದಾ | 

ದ ಕೃತಿಗಳಂ [ಕೃತಿಯುಗಂಗಳ]ನ್ನನ್ರಮೊಳನೇ | ೬೫ 1 
ಕಂ॥ ಬಿದಿತಭುವಸ್ಯಕರಾಮಾ | 

“ಭ್ಯುದಯಕ್ಕಂ ಬೆಲೆಗಮಾವುದಂತರಮಿಂತೀ | 

ಸದಿನಾಲ್ಕುಂ ಭುವನಂಗಳ್‌ | 

ಸದಿನಾಲ್ಯಾಶ್ವಾಸರಚನೆಗಂ ಬೆಲೆಯಕ್ಕುಂ | ೬೬ || 

ಶಾಂತಿಪುರಾಣದ ರೇಖೆಗ | 

ಳಂತುಟ್‌ದಟೂಗವಿಯ ರೇಖೆ ಬರ್ಕ್ಕುಮೆ ಶಶಭ್ಯ | 

ತ್ಯಾಂತಿಗೆ ನಿಂಚುಂಬುಬು ಸಮ | 

ನೆಂತಕ್ಕುಮೊ ದೊರೆಗಮೊರೆಗಮೆಣೆಗಂ ತೊಣೆಗಂ | ೬೭ || 

ಸನೆ ಗ ರಡಾಶ್ವಾಸಂಗಳ | 

ಬಿನ್ನಣದ ತೆರಳ್ಕೆಯಿಂಪಿನೊಳ್ಳಿ ನ ರಸಮುಂ || 

ಭಿನ್ನೆರಸೆಂಗಳೆ ಸ ಸಮಕ | 

ಟ್ಟುನೈಟ್ಟನೆ ಮೆಜಕಿಗುಮಲಾಯೆ ಶಾಂತಿಪುರಾಣಂ || ೬೮ | 

ನೇರಿದುವೆನಿಪೆರಡು ಕನಿ | 

ತಾರಸಮಾಸವಣನೊರ್ವನೊಳ್‌ ನೆಲಸಿದುವಿಂ | 

ನಾರಾರ ಕವಿತ್ವಮುಮವಿ | 

ಚಾರಿತರಮಣೀಯಮಲ್ಲ ಪುರುಳರಸುವುದೇ | ೬೯ || 

ಎರಿದೆಡೆವರ್ಪವನುಂ ಮ | 

ಚ್ಚರಿಸುವನುಂ ನುಡಿಗೆ ಸಕ್ಕದಂ ಕನ್ನಡಮೆಂ | 

ಬೆರಡುಂ ಕವಿತೆಯ Ne 

ಬೆರಲೆತ್ತಿದನಿಳಯೊಳೀಕುರುಳ್ಳ ೪ಸವಣಂ | ೭೦ || 


ಸಕಳೇ ತರನೈಗಮಸ | 


ಶಾಂತಿಪುರಾಣಂ. 





ಕಕ ಭವಕಾರಣದಜೆ ಜೀವ[ ಮುಖ್ಯ] ಪದಾರ್ಥ | 
ಪ್ರಕರಮನಜಾವೆಡಗೆರಡನೆ | 

ಯಕಳಂಕಂ ನೋಡಿ ಮಿಂ ಕುರುಳ್ಗಳ ಸವಣಂ | ೭೧ | 
ಕವಿತಾವಿಳಾಸಮಂ ಚ | 

ಕ್ರವರ್ತಿ ತಾಫಿರ್ದು ಮಚ್ಚೆ ಪಸರ್ಗೊಂಡೆರಡುಂ | 
ಕವಿತೆಯೊಳಗಮುಭಯಕವಿಚ | 

ಕ್ರವತಿ”ಯೆನೆ ನೆಗಲ್ಬನೀ ಕುರುಳ್ಗಳಸವಣಂ || ೭೨ || 
ಅಯ್ದು ಕಷಾಯೋದಕದೊಳ್‌ | 

ತೊಯ್ದ ಸಗಂಬೋಲ್‌ ನೈಪೇಂದ್ರಸಭೆಯೆಂಬ ಕೊಳ | 
ಕ್ಯುಯ್ದ[ ಲಸದಲೆದು ಸೆಲೆಯೊಳ್‌] | 

ಪೊಯ್ದ೧ ಕವಿಚಕ್ರವರ್ತಿ ಕವಿಚೀವರಮಂ || ೭೩ ॥ 
ಸಂದಗತಪ್ರತ್ಯಾಗತ | 

ಮೆಂದೀಕೃತಿಯೊಂದಿವಕ್ಕೆ ಗೆಲ್ಲು ೦ ನೀಂಸಪೇ | 
ಟಿಕ್ಟೂೊಂದೆರಡುಮುಕ್ತಕಂ ಪೆಅ | 
ಶೊಂಜೊಂದಧ್ವಾನಮೇಂ ಕುರುಳ್ಗಳಸವಣಾ || ೭೪ | 
ಜಸಮಡಿಗಿದೆ ಸೆಅರಿಂ ಪೇ | 

ಟಸದ ಪೆಸರ್‌ ಪೆಅರದೆನಿಸಿ ಪೆಐರಿಂದಂ ಸೋ || 
ದಿಸದ ಸೆಅಂಗಿನಿಸೆಡೆಗುಡ | 

ದಸಹಾಯಕನೀಶ್ವರಂ ಕುರುಳ್ಗಳಸವಣಂ || ೭೫ | 


ಚಂ ಎಸೆಯದೆ ಸೂಟ್ಟು ಕೆಟ್ಟ ಸಟಗಬ್ಬಮನಾವಗಮೆಮ್ಮನವೆಂದು ಬಾ | 
ಚಿಸಿ ಪೆಅರ್ಗಿತ್ತುದಲ್ಲದೆ ಬಹುಶ್ರುತಮೆಂಬಿನಮೆಕ್ಕಲಾವಣಂ || 
ಪೊಸೆಯಿಸ ಕಮ್ಮಯಿಸ್ಪ ಸಮಕಟ್ಟುವ ಬಿನ್ನಣಮಿಲ್ಲದಕ್ಕೆ ರೆಂ | 
ಜಿಸುವೆರ್ದೆಗೊಳ್ಳದೀಗಡಿನ ಕಬ್ಬಿಗವಂದಿಗಳೂಂದವಿಂದಿಗಳ || ೭೬ | 

ಉ| ನೋಡಿರೆ ಪೇಟ್ವ ಮೂಜುವಜ£ ಭಾಷೆಗಳಂ ಪೆಅರರ್ಥಮಂ ಪೆಅರ್‌ | 
ಮಾಡಿದ ದೇಸೆಯಂ ಪೆಜರ ಬಿನ್ನಟಣಮಂ ಪೆಜರೋಜೆಯಂ ಕಡಂ || 
ಮಾಡುವ ಕಳ್ವ ಕೊಳ್ಳ ಖಳರಿರ್ಕೆಮ ಕಬ್ಬಿಗಗಳ್ಳರೆಂದು ಕೂ | 
ಸಾಡಿಸಬಾರದಕ್ಕರದ ರಾಜ್ಯದೊಳೇಕವಿಚಕ್ರವರ್ತಿಯಾ || ೭೭ | 
ಕಂಡೊಡನಾಡಿದಕ್ಕರಿಗನಕ್ಕರಿಗಂ ಗೆಡೆಗೊಂಡ ಪಂಡಿತಂ | 
ಸಂಡಿತನೆಯ್ದೆ ಕಲ್ತ ಚದುರಂ ಚದುರಂ ಸಭೆಗುಕ್ತಿಮಂಡನಂ | 
ಮಂಡನನಟ್ಟಾಯಂ ಕಿಡಿಸದಾಳ್ವ ನೃಪಂ ನೃಪನಿರ್ದಮಂಡಲಂ | 
ಮಂಡಲನೆ ೦ಜೊಡಯ್ದ ಲರಿದುನ್ನತಿಯಂ [ಕವಿಚಕ್ರವರ್ತಿಯಾ || ೭೮ || 


ಚಂ|| ಉಡು]ಗಿದುದೀಗಳೀಗಳಿನ ಕಬ್ಬದೊಳೊಟ್ಟ ಜೆ ಕೆಟ್ಟುದೀಗಡೀ | 
ಗಡಿನ ಕವಿವ್ರಜಕ್ಕೆ ಸದಸಂಚಯಮಂಚಿರಮಾದುದೀಗಡೀ | 
ಗಡಿನ ಕಥಾನ್ವಯಕ್ಕೆ ರಸಮುಂ ಪೊಸಗಬ್ಬ ಮಪೂರ್ವಮಾವುವು| 
ಳ್ಳೊಡಮವು ಸೇಟ್ಟು ಸಾಧಿಸಿದ ಕಬ್ಬಮೆ ದಲ್‌ ಕವಿಚಕ್ರವರ್ತಿಯಾ || ೭೯ | 





ಉ| ತತ್ವಮನಾದಿನಾಥಮತದಿಂ ಸಿರಿಯಂ ನೃಪರಿಂ ಮಹಾಪ್ರಸಿ | 
ದೃತ್ವಮನಗ್ಗ ದಕ್ಕರಿಗರಿಂ ಕವಿತಾರಸಮಂ ಸದರ್ಥವಾ | 
ದಿತ್ವಮನಿಂದ್ರನಂದಿಮುನಿಯಿಂ ಪಡೆದೊಂ ದೊರೆಯಾರ್‌ «ಕವಿತ್ವವಾ | 
ದಿತ್ವಫಲಂಹಿ ಶಾಸ್ತ್ರ”' ಮೆನಿಪುನ್ನತಿಯಾಕವಿಚಕ್ರವರ್ತಿಯಾ | ೮೦ | 


ಮ॥ ಸಕಲಜ್ಞಂ ಕವಿಚಕ್ರವರ್ತಿ ಜಿನಚಂದ್ರೇಂದ್ರಂಗೆ ಸದ್ಭಕ್ತಿಪೂ | 
ರ್ವಕದಿಂದಮ್ಮನಭಕ್ತನುಂ ತದನುಜಾತಂ ಪುನ್ನನುಂ ಪೇಟ್ವುದೆಂ | 
ದು ಕರಂ ಪ್ರಾರ್ಥಿಸೆ ಶಾಂತಿನಾಥಕಥೆಯಂ ಲೇಸಪ್ಪಿನಂ ಸರ್ವದೇ | 
ವಕನೀಂದ್ರಂ ಬರೆದಂ ಬುಧರ್‌ ಪೊಗಟಕ್ಕಿನಂ ತನ್ನಂ ಮಹೋತ್ಸಾಹದಿಂ | ೮೧ | 

ಗದ್ಯ 
ಇದು 
ಜಿನೇಂದ್ರಚರಣಸರಸೀರುಹ ಶಿಲೀಮುಖಾಯಮಾನ 
ಶೀನುದುಭಯಕನಿ ಚಕ್ರನರ್ತಿ 
ನಿರ್ವರ್ತಿತಮುಂ 
ಅನ್ಮುನಭಕ್ತಾಭಿಧಾನ ವಿದ್ಯಾನಿಧಾನ ಮಲ್ಲಸಾರ್ಯ 
ತದನುಜಾತಾಭಿಜಾತ ಸಾರಸ್ವತ 
ಪುನ್ನಮಾರ್ಯ 
ಕಾರಿತಮು ಮಪ್ಪ 
ಪುರಾಣಚೂಡಾಮಣಿಯೊಳ್‌ 


ದ್ವಾದಶಾಶ್ವಾಸಂ 





ಶಾಂತಿಪುರಾಣಂ 
ಸಮಾಪ್ತಂ. 





ಪರಿಶಿಷ್ಟ ೧. 
ಪ್ರಾಚೀನಕಾಲದಲ್ಲಿ ಈ ಕಾವ್ಯವು ಹರಡಿಕೊಂಡಿದ್ದ ಬಗೆ. 
1(ಈ ಗದ್ಯಗಳು ಅಜ್ಞಾತಕರ್ತೃಕಗಳು.) 


ಶ್ರೀಮದಶೇಷಜೈನಸಮಯ್ಯೈೆ ಕಶಿರೋಮಣಿ ಸರ್ವಜೀವರ | 
ಮಣಿ ಯೆಂದು ಭವ್ಯತತಿ ಬಿಚ್ಚಳಿಸುತ್ತಿರೆ ಸಂದ ದಾನಚಿಂ || 

ತಾಮಣಿ ತನ್ನದೊಂದು ಪಿತೃಭಕ್ತತೆಯಂ ಮೆಜೀಯಲ್‌ ಪುರಾಣಚೂ | 
ಡಾಮಣಿಯಂ ನಿಮಿರ್ಚಿದಳಿಳಾಗ್ರದೊಳಿಂತು ಜಸಕ್ಕೆ ನೋಂತರಾರ್‌ | ೧॥ 
ಎನೆಯದೆ ಪೂಟ್ಜು ಕೆಟ್ಟಪುದು ಶಾಂತಿಪುರಾಣಮದಂ ನೆಗಟ್ಟುವೆಂ | 
ವಸುಥೆಯೊಳನ್ನ ತಂದೆಯ ಪರೋಕ್ಷದೊಳೆಂದು ಸಹಸ್ರಪುಸ್ತಕ | 
ಪ್ರಸರಮನತ್ತಿಮಬ್ಬೆ ಸರಮಾದರದಿಂ ಬರೆಯಲ್ಕೆ ವೇಟ್ಟ ಸೆಂ | 
ಸಸದಳಮದ್ವಿತೀಯಮಸಮಂ ಸಲೆ ಭಾನಿಸಲೆಯ್ದೆ ಬಣ್ಣಿಸಲ್‌ |೨| 

- ಧರೆ ಸೊಗಲ್ಲು ೦ ಮದೀಯಗುರುಭಕ್ತಿಯನಯ್ಯನುದಾತ್ತ ಕೀರ್ತಿನ | 
ಲ್ಲರಿ ನಿಮಿರ್ಗುಂ ಬುಧಾಳಿ ತಿಳಿಗುಂ ಜಿನಧರ್ಮಮನೀಗಳೀಮನೋ || 
ಹರತರಶಾಂತಿನಾಥಕಥೆಯಿಂ ಗಡಮೆಂದದನೀ ಜಗಂಗಳೊಳ್‌ | 
ಸರೆಯಿಸಿದೊಂದು ದಾನಗುಣಮಚ್ಚರಿ ಭಾವಿಪೊಡತ್ತಿ ಮಬ್ಬೆ ಯಾ |೩| 


ತಂಜೆಗೆ ಭಕ್ತನೆಂಬ ಗುಣನಾಮಮದೆನ್ನಯ ತಂಜಿಗೆನ್ನೊಳಂ | 
ತಂದೆಯಭಕ್ಷೆಯೆಂಬ ಹೆಸರನ್ವಯಸಿದ್ದಿ ಯಿನಕ್ಕುಮೆಲ್ಲರಿಂ | 
ದೆಂದೊಸೆದಂದು ಶಾಂತಿಕಥೆಯಂ ಭುವನಾಂತರದೊಳ್‌ ನಿಮಿರ್ಚಿಡೊಂ | 
ದಂದಮನೊಂದೆನಾಲಗೆಯೊಳೇವೊಗಟಕ್ಕಿಂ ನೆಗಟ್ಟತ್ತಿಮಬ್ಬೆಯಾ || ೪ | 
ಸಡೆಮಾತೇನುದಯಾಚಲಾಸ್ತ ನಗಹೈಮಾದ್ರೀಂದ್ರತತ್ಸೇತುವಾ | 
ಕಡೆಗಳ್‌ ರುಂದ್ರಫಣೀಂದ್ರಲೋಕಸುರಲೋಕಾಂಭೋಜಜಾತಾಂಡದಾ | 
ಕಡೆಗಳ್‌ ಶಾಂತಿಪುರಾಣಸತ್ಕೃತಿಗಡರ್ಸಸ್ಪನ್ನೆಗಂ ಸರ್ನಿ ದಾಂ | 
ಗುಡಿವಿಟ್ಟತ್ತು ಯಶೋಲತಾಪ್ರತತಿ ಚೆಲ್ಪಿಂಜಿತ್ತಮತ್ಯಬ್ಬೆಯಾ | ೫ | 
ಹ ಪ್ರತಾಪಿ ಮಗಳಾದಂಜೆನ್ನ ಸತ್ಕೀರ್ತಿ ಮ | 
ದ್ದು ರುನಾಮಾಂಕಿತಕಾವ್ಯಮುಂ ನೆಗಬ್ಬು ದೆಂದಾನಂದಮಂ ತಾಳ್ದುಗುಂ | 
ಪಿರಿದುಂ ಸಗ್ಗ ದಮಾತು ಕಟ್ಟದಿರದೀಶಾಂತೀಶಕಾವ್ಯಂ ಮನೋ | 
ಹರಮಾಗಲ್‌ ಪಡಿಚಂದಮಂ ಪರೆಸಿದಳ್‌ ಭೂಲೋಕಕತ್ಯಬ್ಬೆಯುಂ || ೬ | 
ಜಿನಧರ್ಮಾವೃತಿ ಶಾಂತಿನಾಥಕಥೆಯಂ ಕೈನಾರದಿಂದತ್ತಿಮ | 
ಬ್ಬೆ ನಿಮಿರ್ಚುತ್ತಿರಲಿತ್ತಮತ್ತಲಮರರ್‌ ಕೈಕೊಂಡುವೊಯ್ದರ್‌ ದಿವ || 
ಕೈನೆ ಸತ್ಕೀರ್ತಿಗೆ ನೋಂತೆನೆಂದು ದಿವಡೊಳ್‌ ಪುನ್ನಯ್ಯನುಂ ಮಲ್ಲನ | 
ಯ್ಯನುಮಂತಾಜಿನಚಂದ್ರನುಂ ಸಿರಿದುಮೊಂದುಶ್ಸಾಹೆಮಂ ತಾಳ್ವೆ ದರ್‌ | ೭ || 
ಪೊನ್ನ ಮಯ್ಯನ ಶ್ರೀಶಾಂತಿಪುರಾಣಕ್ಕಂ ಮಂಗಳಮಹ:-- 





1 ಈ ಸದ್ಯಗಳು ಒಂದು ಹಸ್ತಲಿಖಿತ ಪ್ರತಿಯ ಕೊನೆಯಲ್ಲಿವೆ, 


ಪದ್ಯೆಗಳ ಆದಿ. 


ಅಂಕಂಗುಡಲೊಡ 
ಅಕಳಂಕಜಿನಾಭಿಷವೋ 
ಅಕುಟಬಚಿತ್ತೆಯಂ 
ಚ ಟಬಡವನೊಳೀ 
ಆಕನ್ಲಿಂತಿಲೋಭಹಾಸ್ಯೆ 
ಅಕ್ಷೂಣರಥಂತ್ರಿಂಶ 
ಅಂಗದ ತೊಲಗದ ಕಾಂತಿ 
ಅಂಗದಮಂ ವಿರಚನೆ 
ಅಂಗದವಿರಾಜಿಭುಜನ 
ಅಂಗವ್ಯವಧಾನದೊಳ 
ಅಗದಂಶೀತಮಯೂಖ 
ಅಗರಾಜಸಾನುಗತನಂ 
ಅಗರಾಜಾಕೃ ತಿನಿಭ್ರುಮಾ 
ಅಗಟಾಭಾಗೆಂ 
ಅಗ್ರಮಹಿಷೀಸದಕ್ಕ 
ಅಡಕಿಲ ಮಡಕೆಗಳೆಂಟುಂ 
ಅಡರಿ ತೊಡರ್ಪಿನೊಳೆ 
ಅಡರೆ ಕವಲ್ಲು 
ಅಡಸಿದಪಾರಿಜಾತದ 
ಅಡಿಯಿಡುವಂತಿರಯ್ದನೆ ನಿ 
ಅಣಿಮಾದ್ಯಷ್ಟ ಗುಣಂಗಳ 
ಅಣಿಮಾದ ಸ್ಚಗುಣಂಗಳಿಂ 
ಅಂತಖಿಳಾವನೀತಳ 
ಅಂತಲ್ಲದೆಯುಂ ಧನದ 
ಅಂತಲ್ಲಿಗೆ ವಂದು 
ಅಂತವತರಿಸಿದ ಘನ 
ಅಂತವರಿರ್ವರೊಳಂ 
ಅಂತಾವಿದ್ದೆಗಳಂ 
ಅಂತಾಸಂಗ್ರಾಮದೊಳ್‌ 
ಅಂತುಚತುರಂಗ 
ಅಂತು ಮಹಾದೇವಿಯು 
ಅಂತುಮಾರೂಪನೆ 
ಅಂತು ವನಕ್ರೀಡೆಗೆ 
ಅಂತುವಿಯದವನಿ 


ಅಂತುವಿಹಾರಿಸುತ್ತುವುಭವಂ.... 


ಅಂತೆಅಗಿದ ವರತನು 
ಅಂತಃ ಕಲುಸಿತನಂತ 
ಅಂತಂತಃಪುರಕಾಂತಾ 
ಅತಿಕಾಂಕ್ಷಿತನೈ ಬಗೆ 


ಜು ರ 


ಟು 








~~ 
ಆಶ್ವಾಸ. ಪ.ಸಂ. ಪದ್ಮಗಳ ಆದಿ... ಆಶ್ಯಾಸೆ. ಪ.ಸಂ. 
[೧೧ ೪೨ ಅತಿಗಂಭೀರಮ್ಮದೂಕ್ತ್ಮಿ ೧ "ಲೆ 
೧೦] ೫೩ | ಅತಿಗುಪ್ತಗಃ ರಾಲಿಗೆ ೨ ೩೧ 
೮| ೯೬ ಅತಿದಿನಿಜೇಂದ್ರ ವಿಳಾಸ ೫| ೧೪೪ 
೬| ೪೨ | ಅತಿದೀಫಿ ಿ ಬೋಧಮಯ ೯] ೨೧೪ 
೬ ೫೩ ಅತಿದೀರ್ಫ ಮಾಂಸಳಂ ೩) ೪೪ 
.|೧೦| ೧೦೭ | ಅತಿಮೋಹದಿಂದೆ ಬಾರಿಸ ೪, ೮೩ 
೫| ೫೮ | ಅತಿಮೋಹನಿಗಳನಿಯಮಿತ i ೭! ೧೧೧ 
೭ ೫೧ | ಅತಿವಯನಾಗಿ ಬಾಳಮೃತಿ ಹ ೪೦ 
೫ ೧೩೨ ಅತಿನಿಖ್ಯಾತಿಯ ಕಮ್ಮೆನಾಡ .....| ೧] ೪೪ 
೯] ೨೧೫ | ಅತಿವಿನಯದಿಂದಮವನೀ ೯) ೬೩ 
೭| ೧೨೩ | ಅತಿಶಯಪಂಚರುಚಿ ೧೦. ೨೨ 
೯] ೨೦೨ | ಅತಿಶಯಪದ್ಮಾದಿ ಸರಃ wal ೯| ೧೬೪ 
೩. ೧೧೫ | ಅತಿಶಯಪುಣ್ಯಂ ಗರ್ಭಾವತರ....| ೯, ೩೯ 
೩ ೫ | ಅತಿಶಯಮೆಸದಿರೆ ಎ... (| ೯| ೧೮೪ 
೧] ೭೩| ಅತಿಶಯವರ್ಣಕ್ರಮ ೨| ೬೪ 
.|೧೨ | ೫೧ | ಅತಿಶಯವಿಶದ ೫. ೧೮ 
೯| ೧೯೩ | ಅತಿಸುಂದರನಿರಕಿಶಯಾ ೫ | ೧೨೫ 
೮| ೨೯ | ಅತ್ಯಭಿಸಾಂದ್ರರುಂದ್ರ 10೧) ೨೩ 
೧೦|) ೯೫ | ಅಂದಮುಮತಿಶಯಮುಂ .|೧೦| ೯೮ 
೧೦| ೮೨ | ಅದಂ ಮೊದಲೊಳೆತ್ತಿ -।1೧೧! ೧೦೦ 
೧ ೭ | ಅದನೊಳಕೊಂಡ ಪೊನ್ನ ೧ ೬೬ 
೬| ೧೨೨ | ಅದಜ ಪರಾ ಾರ್ಧ್ಯನೀಲ i ೯] ೧೨೨ 
1೧೧] ೮೧] ಅದಣ ಪಫೊಜನೊಟಲ ₹೯] ೧೪೦ 
೨; ೧೧೫ | ಅದಜಾಂ ಜೀವಪದಾರ್ಥ ೮| ೧೩೯ 
೪| ೯೦ | ಅದಜಃಂದಂ ಜೀವ ೬] ೨೭ 
೧] ೮೨| ಅದಚಜಕಿಂದಂ ಜೀವಾಭಾವ ಲ| ೧೩೮ 
೨) ೧೮ | ಅದಜುಂದಂ ಫಿಮಗಿೀ ೭|) ೨೫ 
೫. ೬೨ | ಅದಣಕಿಂದಂ ವಿಜಯಾರ್ಧ ೩] ೬೫ 
೫| ೫೮ | ಅದಜಂ ಮುನ್ನಂ ೧೦ | ೧೫೨ 
.|೧೦ ೧೩೧ | ಅದಅ30 ಸಂಪ್ರಣಿಧಾನ ie 648 
.) ೯ ೧೬೦ | ಅದಜೂರೂರ್ಗಳೂಳಬ್ಬ el ೯| ೧೩೩ 
.1೧೦| ೯೨ | ಅದಜಕಿಡೆಗೀಷತಾಗಾರ ೧೨ ಲ 
೮, . ೧೩ | ಅದಿರದೆ ಮೋಹರಿಕೂಿಧಿ ೭) ೪೭ 
೪ ೭ | ಅದಿರ್ಮುತ್ತೆಯ ೬| ೧೧೨ 
೧೨, ೨೯ | ಅದು ನಿನ್ನಯ ತಲೆ ೬) ೨% 
| ೮ | ಅದು ನಿಸ್ಪ ೦ಗತೆಯಿಂ i 2| ೧೦೫ 
೨) ೫೬ | ಅದು ವಿಶಾ ಿಯುಧ | ೪] ೫೩ 
ಲ| ೩೬ | ಅಜಿ ಸುಹಿರೆನಾದ್ಯನೆನೆ el ೪| ೫೬ 
೭೬ ೮೨! ಅನಘರ್‌ ತ್ರಿಕಾಲಯೋಗಿ ೧.೨೩ 


ಫಿ 


ಪದ್ಯಗಳ ಆದಿ. 


ಅನವರತ ವಿತತ 
ಅನಿತಿನಿತೆನಿಸದೆ 
ಅನಿಮಿಷಲೋಕಮಂ 
ಅನುಕೂಲಮಿತ್ರ 
ಅನುಜಂ ನಾಮಾಕ್ಷರದಿಂ 
ಅನುಜಂ ರಿಪುದುಸ್ಸ ಗಹತೇಜ 
ಅನುದಿನಮೊರ್ವಳ್‌ 
ಅನುದಿನಮಾಜುದಿಂಗಳ 
ಅನುದಿನವಿಸಾಗತವೃ ಜಿನಂ 
ಅನುಭವಿಸಿದನರಸಂ 
ಅನುಭವಿಸುತ್ತುವಿರ್ದು 
ಅನುವಿನ ತಾಯ 
ಅನ್ನೆಗಮಂಬುಜಾಕರದ 
ಅಪಗತಪತ್ರಲತಾವಳಿ 
ಅಪಗತಫಲತ್ವಮಂ 
ಅಪಗತರಾಜಕೀರ ನಿನದಂ 
ಅಸರಾಂತಮಹಿಪ 
ಅಸರಾಂಭೋಧಿಸರೀತ 
ಅಪರಾಜಿತ ತೇಜೋ 
ಅಪರಾಜಿತನಂ ಮದ್ಭಾಣ 
ಅಪರಾಜಿತನಿತ್ತ ಪರಂ 
ಅಪರಾಜಿತನಿಸೆ 
ಅಪರಾಜಿತಪ್ರಸಾದ 
ಅಪರಾಜಿತೆ ನಿಜಯೆ 
ಅಪವರ್ಗಪ್ರಿಯೆಯಂ 
ಅಸವರ್ಗ ಎ ಗ" 
ಅಪ್ಪ “ಸಣ್ಣ ನನಪ್ಪ 
ಅನೆ, ತಿಮರೆ ಸಂದ್ರ 
ಅಪ್ರತಿಮಾರ್ಫ್ಯಕರಂ 
ಅಸ ಮತನುನ ರಮರ 
ಅಂಬರ ಚರಮಿಥುನ 
ಅಂಬ. ಜಸೌರಭಂ ತನಗೆ 
ಅಂಭೋದ ನಿನದ 
ಅಭವಂಗೆ ಕಾಲಲಬ್ಕಿ 
ಅಭಿಗಮನಾಂಥಿ ಕ್ಸಾ ಳನ 
ಅಭಿಘಾತಜೃರಮೌಷಧ 
ಅಭಿನಂದನಮುನಿರನಿ 
SPA 
ನವರೂಸಹಾವ 
ಪ ಕಲ್ಪಮಹೀಜ 
ಅಭಿಸೇಕಂ ಪೌಸನನೆ 
ಅಭಿಸೇಕಪೂರ್ವಕಂ 
ಅಮರಗುರು ವಾಣಿ 
ಅಮರಗುರುವೆರಸು 


“1೧೧ 


ಆ ಶ್ವಾಸ. 


D ೨ ಹಿ 
೦೫೧೦೦ 60 2 ಜಣ ಓಟ ಗ ಚಿ 0 ೧ 


ವಿ 
೨೨ 


ಇಟ 72) ಇ% ಇ 606 DPC 


“(೧೦ 


ಐ 
Bb PEL 


2 
೨೯ 


೧೨ ಛಲ ಇ) [೧ ೧. 2 ಇ) (೦ 





ಶಾಂತಿಪುರಾಣಂ 


ಪ.ಸಂ. 


೧೧೩ 
ಆ 
೧.೨ 
೫೦ 
೧೧ 
೩ 
೧೮೧ 
೧೯೮ 
೧೦೮ 


೧೦೦ 
೧೦೫ 


೧೫.೨ 
೧೫೮ 
೧೦೭ 
೧೯ 
ಆಳ 
೧೧ 
೭೦ 
೮೭ 
೨೦ 
೭೫ 
೧೭೫ 
೬೫ 
೩೪ 
೧೦೯ 
೯೭ 
೧೬೯ 
೪೧ 
೧೦೨ 
೮೭ 
೨೨ 
೪೧ 
೭೧ 
೪೫ 
೬೧ 
೧೬ 
೧೭ 
೧೦೦ 
೧೧೩ 
೬೨ 
೧೩೭ 
೬೬ 


 ಪಡ್ಯಗಳಲದಿ. 


ಅಮರರ ಗಾಣರ ಮುಖ 
ಅಮರರ ದಂತಿ ನಿರ್ನವಿಸೆ 
ಅಮರ ನರ ಖಚರ 
ಅಮರಮೃ ದಂಗಂ 
ಅಮರವಿರಾನಮುಮಹಿ 
ಅಮರ ಸಮಾಜಂ 
ಅಮರಾನೀಕದ ಸುತ್ತು 
ಅಮರಾಭ ರ್ಚ್ಯಂಗಳ 
ಅಮರಾನೀಕಮನೇಕಂ 
ಅಮರಿಯರಾತನ 
ಅಮರೇಶ್ವ ರರುಯ್ದು 
ಅಮರೊಸರಗಾಂಗಳಾ 
ಅಮರ್ದೆಸೆವ ಪುರ್ವ 
ಅಮಿತಗುಣರತ್ನ 


ಅಮಿತಗುಣವರ್ಣನಪ್ರಕ್ರಮ. ge 


ಅಮಿತಜ್ಗೋತಿಷಶಾ ಇಸ್ರೋ 
ಅಮಿತನಮಿತಾರ್ಥಾಲ್ಪ 
ಅಮಿತಮದಾಲಸಾಂಗಜ 
ಅನಿತರಯಗಮನ 
ಅಮಿತಾಬ್ದಾಕರ ಕೇಳಿ 
ಅಮ್ಮನ ಭಕ್ತನುಂ 
ಅಯಸಮಣಮಲ್ಮು 


ಅಯ್ದ ನೆಯ ಗತಿಯ Ne | 


ಅಯ್ದ ಕಷಾಯೋದಕ 
ಅಯ್ದ ೦ ಕಲಾ ್ಯಣಂಗಳ 
ಅರಜನಿಯಂ ವಿರಜನಿ 

ಅರದದ ಪೊಂಗಾಲಿಯ 
ಅರರೀಪುಟಿಚೀತ್ಕಾರಂ 

ಅರಸಂ ಸುರಕರಿಕಂ 


ಅರಸನಜಾದೇಂ ಮಹಾಪುರುಷ... 


ಅರಸರ ಬರಪಾರು 
ಅರಸರ ಮಗನಧಟ 
ಅರಿಗಸುರವಿಜಯಿ 
ಅರಿಭೂಪಾಳಕರಿಲ್ಲ 
ಅರಿಯಾವೊನವನ 
ಅರಿಯುವತಿ ಬಾ ಷ್ಟ 
ಅರಿಶಸ್ತ್ರಾಹತಿಯಿಂ' 
ಅರಿಷಡ್ವರ್ಗಮನವನೀ 
ಅರಗಟ್ಟ ತುರಿಪದಿಂ 
ಅರವೆರಸು ನಾಲ್ಕುಷ್ನ ೦ 
ಅಲರ್ವಚ್ಛಂ ಸಚ್ಚನೆಂ 
ಅಲ್ಲಿಂದಂ ಲಾಜಶಮಾ 
ಅಲ್ಲಂ ಮುನ್ನಂ ನೃಪತಿ 
ಅಕೆಯ ತೇರ್‌ 








ಆಶ್ವ್ವಿಸ. ಪ.ಸಂ. 
.!೧೦ ೩೬ 
.(೧೦ ೧೨ 
೪ ೭೬ 

೨ ೮೬ 

:|। &] ೧೦೧ 
1೧೨ ೩೬ 
೪] ೧೧೬ 

೨. ೧೧೮ 
1೧೨ ೨೧ 
೯ ೯೮ 
೧೧ ೧೦೫ 
ಆ ೭೪ 

೯ | ೧೮೮ 

೯ | ೧೨೩ 

೧ ರ್ಜ 

೧ ೪೭ 

೩ ೨೩ 

೫ ೧೯ 

೨ ೮೪ 

ಲ ೬೦ 
೧೨ ೬೧ 
೪ ೧೯ 
೧೧ ೯೮ 
[೧5 ೭೩ 
(೧೨ ೪೨ 
೯ ೯೯ 

°| ೩| ೧೧೦ 
1೧೧ ೪೧ 
ಲ ೪೬ 

೨ ೭೫ 

೩] ೧೧೩ 

೩ ೯೩ 
೧೦. ೧೬೫ 
70 ೧೦೯ 
೩ ೯೯ 

೫) ೧೧೪ 

೪ ೬೪ 
೧೦| ೧೨೯ 
೬ ೧೦ 

೬ ಲ೫ 

ಲ ೪೫ 

ಹ ೧೮ 
೧೦] ೧೪೯ 
೪ ೪೦ 


ಪದ್ಯಗಳ ಆದಿ. 





ಟು ಬೇಸವೇಟಕ 
ಅಲ್‌ಪೆ ಮೊದಲವರ್ಗೆ 
ಅಅಜಕಿಯದ ಕಳಾಕಳಾಪಂ 
ಅಖಕಿಯದ ಜಡಂ 
ಅಅಂವನೆಡೆವಟಾದು 
ಅಜುದಿಂಗಳ್ತರೆಗಂ 
ಅವತಂಸಾಶೋಕನವ 


ಅವತಂಸಂ ವಿದಳನ್ನಮೇರು .... 


ಅವಧಿಜ್ಞಾ ನಾಸ್ತಿ ತ್ವ ತ್ರ 
ಅವನೀವಧುಗಂ 
ಅವನೀಸ್ವಾಮಿಗೆ 
ಅವನುಮನಿರದಂತಕ 
ಅವಂ ಪೊಅಗುಮಾಡಿ 
ಅವಬೋಧಂ ವಿಷಯ 
ಅವಯವದಿಂದಂ 
ಅವಯವದಿಂದಟೀಗುಂ 
ಅವಯವಸಮುದಯ 
ಅವರ ಪೊಗಲಕ್ಕಿಗತ್ತ ಧಿಕ 
ಅವರಿರ್ವರ ಪ್ರಣ್ಣಂ 
ಅವರೊಂದೊರ್ವರ ನಿಸುವ 


ಅವರೊಂದೊರ್ವರೊಳಿಕ್ಕೆ ಯಿ 


ಅವಜಿರೊಳ್‌ ವಿಶ್ರ ಮಿಸುತ್ತು 
ಅವಲೋಕಿಪುದೂ 
ಅವಿರಳನೀರದಪ್ರಕರ 
ಅವಿರಳ ಪಾಣಿನಲ್ಲವೆ 
ಅವಿರಳ ಶಿಶಿರಕಣಂ 
ಅಷ್ಟ ಗುಣೌಘದನಂತ 
ಅಸಮಚ್ಛದಪರಿವೀತ 
ಅಸಮರವಮೇಕ 
ಅಸಮಾನಮೆನ್ನೊಳಿರ್ವ 
ಅಸಿತವಿಸೋತ್ಬ ಳೆ 
ಅಸುಗೆಯ ನಾಗಕೇಸರದ 
ಸ್ಮತ್ಕೊ (ಪಾಗ್ನಿಗೆ 
ಆಣೆಯ 608 
ಅಹರಹದಭಿನವ 
ಅಹಿತರ್‌ ಸಂಧಿಯುಮಂ 
ಅಳವಳವಿಗಳೆದ 
ಅಳನಿಯೊಳಾದಿಯ 
ಅಳಿ ಮತ್ತಾಳಿಯೆ 
ಅಳಿವ ತಮನ್ಪ ಕೊಂಬ 
ಅಳ್ಯಡೆ ಚಕ್ರವರ್ತಿಯ 
ಅಲೊನುದುನುಳಾತಿ 


ಆ 
ಆ ಕಥೆ ಮತ್ತೆಂತೆಂದೊಡೆ 


2 
0bLNMLPEALDIDELLPNNLPEHAGPRL 


D೨೨2 
ಳಂ 


೧7 ಇ್ಯ 0೮ ೧೨ [೨ 


2 
೦ 





ರಟಿಣಟ೧ಣ೧ಗಣ 


ಪರಿಶಿಷ್ಟ ವಿ. 


೩೯ 
೧೬೮ 
೫೯ 
೧೭೪ 
೯೯ 
೩೯ 
೬೭ 
೧೦ 


೧೪ 
೫೨ 
೨೬ 
೧೪೫ 


೪೧ 
೪೭ 
೧೫೬ 
೫೪ 
೫೩ 
೨೩, 
೧೯೯ 
೧೫ 
೫೩ 


೨೦೦ 
೧೦೭ 


೧೪೦ 
೨೫ 
೮೧ 
೪೧ 
೫೩ 
೫೦ 
೧೨೪ 


೧೧೪ 
೧೪೧ 
೮೮ 
೯0 


೬೯ 
೩೩ 


೫೬ 





ಪದ್ಯ ಗಳ ಆದಿ. 





ಆಕಸ್ಮಿಕ ನೃ ನಕರುಣೋದ್ರೇಕ 


ಆಕಾಶಗಂಗೆ" ಧರೆಗಿಟುವಾ 

ಆ ಕೆಬಿಯವನಿಭರಿಪು 

ಆ ಕುರುತಿಳಕನ 

ಆ ಕುರುಜಾಂಗಳವಿಷಯ 

ಆಕೆ ಬಿಸುಡದೊಡ 

ಆಕೆಯ ಮನಮಜಾದ 

ಆ ಕೋಟೆಯೊಳಗೆ 

ಆ ಗಂಧೋದಕಕತಿಸಷಯ 

ಆ ಗಗನೇಚರನುಂ 

ಆ ಗಗನೇಚರೇಂದ್ರನ 

ಆಗತರಾಗನಂ 

ಹ ನುಡಿಯನಿದಂ 
ಗಸಜೊಳಡರ್ದು 

ಪ ಕನ್ಯಮವ 

ಆಗಳವನ್‌ ಕಳ್ಲಿ 

ಆಗಳೆ ಮಲಿನಾತ್ಮ ಪದಾ 

ಆಗಳ್‌ ಕಿಸುಸಂಜೆಯ 

ಚಿಗಳ್‌ ವಜಾ ತ್ರಾಯುಧನ 


ಆಗಳ್‌ ಸೂತರ್‌ ಸ ಸ್ವಕೀಯಾ ಸ 


ಆ ಗಿರಿಯ ದರಿಯ 
ಆಚಂದನಂದಿಮುನಿಪ 
ಆಚಕ್ರಿಭೂಲತೆ 
ಆಜನಪದದವರ 
ಆಜಾಯಾದ್ವಯಕಂ 
ಆಜಿಗರಕ್ತರನಧಿಕ 
ಆಜಿನಚಂದ್ರನನಯ 
ಆ ಜಿನಪುರಾಣಮುಮ 
ಆಡುವ ನಡೆ ನೋಡುವ 
ಆಡುವನಿಂದ್ರನಂಥಿ) 
ಆ ತಂದೆಯ ಭಕ್ತನ 
ಆತನ ಚಾಗಂ ಸೆರ್ಮಟಕ 


ಆತನನಾಗಳ್‌ ನೋಡುವ .ಇ೦! 


ಆತನನಾರಾಧಿಸಿ 

ಆತನ ನುಡಿಯೆಂಬ 
ಆತನ ಸೊಯ್ಸಿದ ಜೇರೀ 
ಆತನ ವನಪಲಕರಂ 
ಆತಶನುಜುಸೆಅಮ 

ಆ ತೀರ್ಥಕರನ ಪೆಂವು 
ಆದರದಿನರ್ಥಶಾಸ್ತ್ರ 
ಆದ ಸೊಯಂಬರಮಂ 
ಆದಿಜಿನೇಂದ್ರನುಂ ನಮಿ 
ಆದಿಜಿನೇಂದ್ರಪಾದಕಮಲ 
ಆದಿಜಿನೇಶ್ವರಂ ಮೊದಲ 


2 2 
೦೫ 


೫% ಲಇ% ೪೧ ಇ 


ಪ್ರಾ 
೦೫ “ಓಟ 





೨2೫ ಎಇಚಜಿಎರಿ೫೧೩೧೧ 6 5ರಿ 








2೨0೯. ೧'ಓಔ 2) ಓ ಗಂ ಖಿ PrN 


2 


೪ 


ಸ  ಆಶ್ವಾಸ. ಪ.ಸಂ. 


೩೫ 
೧೦೨ 
೨೫ 
೪೭ 
೧೩೮ 
೬೮ 
೧೫೭ 
೧೪೬ 
೫೪ 
೨೫ 
೧೫೧ 
ಎ೪ 
೪೦ 


೭೨ 
೧೪೨ 
೪೬ 
೬೩, 
೫೯ 
೯೭ 
ವಿ೬ 
೨೫ 
೪೬ 
೧೫೯ 
೭೭ 
೬೩ 
೩೬ 
೧೫ 


೨೫ 
೪೧ 
೧೫೪ 


೪೭ 
೬೬ 
೯೫ 
೫೭ 
೬೦ 
೧೪ 


Br 


೩೭ 
ಪಿ 
೩೯ 





ಶಾಂತಿಪುರಾಣಂ 








ಪದ್ಯಗಳ ಆದಿ. ಆಶ್ಚಾಸ. ಪ.ಸಂ. ಪದ್ಯಗಳ ಆದಿ. 
ಆದಿತ್ಸವಿರಹಡೊಳ ೬. ೯೭( ಆರತ್ನದ ಮಟಕಿ 
ಆದಿನದೊಳ್‌ ಹಸ್ಲಿನಪುರ ಇಂ ೭೪ ಆರಮಣಿಯರೊಡ 
ಆದಿಬ್ರಹ್ಮ ವಿಧಾನದಿ | ೫ ೯೮ | ಆರಸೆದೊಳ್‌ ಬಳೆದ 
ಆದಿಯ ದಂಡದ ನುಡಿಯಂ ...! ೨! ೫೬೭ ಆರಾಜಕನ್ಯೆ ಯಂ 
ಆದಿವಿಜಾಧಿನಾಥ ೧೨, ೨೨ ಆರಾಜಕುಪಾರರ 
ಆ ದಿವ್ಯತಪೋಧನ ೯| ೧೧೦ | ಆರಾಜಸರಂಪರೆಯ pa 
ಆಡೊಡಮೇಂ ತ್ರದ್ವಚನ ೨, ೩೭| ಆರೋಗ್ಯಂ ಮಾಟೃಮೃತಾ ... 
ಆದೊರೆಯ ತಂಜೆ ನೆಯ ೪ ೭೮ ಆಲಿಂಗುಣದೆರೆವೆಟ್ಟು 
ಆದೊರಿಯೇ ದೊರೆಯೊಂ ೨1) ೪೦ | ಆಲಲಿತ ಕುಸುಮತತಿ 
ಆಧರಣೀವಧೂತಿಲಕ ೧, ೪೩ | ಆವಂ ಕುಡುವೊಂ 
ಅಆನಗದೊಳ್‌ ವ್ಯತೀತ . ೧೧ ೬೨ | ಆವಧುವಿರಿರ್ವರೊಳೆ 
ಆನಾಗಪಾಶಮಂ ಜಗತೀ ಆ) ೫೪ | ಆವಧುವೊಬ್ಬದೆ ಬರಿ 
ಆಕಾಮಕರಣದೊಳ್‌ ೧೦] ೮೦ (| ಆವನದಶೋಕ 
ಆನಾರಾಚಕೆ ಸಮದ ೪. ೨೨| ಆವನನೆಗಾವ ಬಿರಿಮುಗುಳ್ಗೆ ... 
ಆನೀತಾಖಿಳ ರಾಜ ೩. ೫ ೮೧] ಆವನಿತೆಯರ್‌ ಮನೋಜನ... 
ಆನೆಯುಮಗುರ್ವಗಿಡುಗುಂ ..., ೨. ೩೩| ಆವಿಜಯಾಂಗನಾನಿಳಯ 
ಆನೆರವಿಗಂ ಮಹೀ ೯. ೧೫ | ಆವಿಜಿಗೀಷುವ 
ಆನೆವದಿಂದಂ ಶ್ರಾವಕ ೮! ೧೩೧ | ಅವಿತತ ವಿಮಾನ 
ಆನಸ್ಪೊ ಡಿಸ ಸಂಭೆನ್ನ ೬ ೩೧ | ಆವಿಭು ಜಿನಚಂದ್ರ ೦ 
ಆಪತ್ತು "ಫಿರಸು ಮೃ ಗಯಾ ೭| ೧೦೨ | ಆವಿವಿಧಕಳಕಳಕ್ಕೆ 
ಆಪರಮ ಮುಮುಳು ೯] ೧೧೪ | ಆವೊತ್ತೊಳ್‌ 
ಅಪರಮೇಶ್ವರಂ ೧೨ ೩ | ಆವರ್ತನಾಭಿ ನಸು 
ಆಪರಮೇಶೆ,ರರಾಶಾ ೧ ೨೨ | ಆವ್ರತ ಶಿತಾಸಿ 
ಆಪಾದಸದ್ಮನತರಂ ೧೦, ೧೬೧ | ಆಸಕಳಾಮರೋರಗ 
ಆಪುರಡೊಳ್‌ ತಗರಾಗಿ ೯| ೪೯ | ಆಸನಕಂಪದಿಂದ 
ಆಪೂತಚರಿತ್ರೆಗೆ ಸು ೯| ೧೯೧ | ಆಸಮಯದೊಳರಿ 
ಆಪೆರ್ಬಡೆಯಂ ಪ್ರಾಚೀ ೧೦, ೧೫೭ | ಆಸಮಯದೊಳಂ 
ಆಪೊಟಲನಾಳ್ವ ನಖೆಳ ೧ ೬೭ ಸನ್ನ ಭವ್ನರರ್ಹ 
ಆಪೊಟ್ಟುಂ ಮಧುಸ ೨| ೧೦೧ ಮ್ಶೆ ಯದ ಗಿರೀಂದ್ರ 
ಆಬಹುನಿಧ ದುಃಖ ೭2) ೮೬ ಹ ಸಭೂಷಣೆ 
ಆ ಭವದೊಳ್‌ ತಾಯಾಗಿ ೬| ೯೦, ಆಸ್ಪವಮೆರಡುತೆಅಂ 
ಆಭೂಸನ ಭುಜ ೬| ೬೧/| ಆಹರಿಸೀಶದೊಳಸ 
ಆಭೂಮಿದೇವತನಯರ್‌ ೧] ೪೬ | ಆಳರಸೆಂಬಿನಿತಂ 
ಆಯತ ಭದ್ರಲಕ್ಷಣಂ ೮) ೭೭ ([ ಆಳಾಗಿ ವಿಪುಳರಾಜತ 
ಆಯತ ರಂಗವಲ್ಲಿ ೬ ೪ ಆಳಾನೋದ್ಧರಿತತ್ವಗ್ಹಾಳ 
ಆಯತ ವಾಮಹಸ್ತ ತಳ ೮| ೫೬ 
ಆಯತ ಸಹಕಾರಲತಾ ೭ ೧೩೧ i 
ಆಯತಿನಾಥರ ಶಿಷ್ಯಂ ೧| ೨೦| ಇಟ್ಟವನಿಟ್ಟಿಗಳೆನ್ನಂ 
ಆಯು ತವೆ ಪಾದಲೆಸಂ | ೫) ೫೧ ಇದೆದಡಆಕ ಕೊಂಡ 
ಆಯುಧಮಂ ಜಯಾಂಗನೆಯೊ..! ೮| ೧೧೫ ಇಡಿವಾಟ್ಟುರ್ಚುವ 
ಆಯುಧಶಾಲೆಯೊಳ್‌ .| ೮| ೧೫೩ | ಇಂತಿನಿವಿರಿದಗ್ಗಳ 
ಆಯುವತಿರತ್ನಮಂ ೫| ೩೪ | ಇಂತಿರೆ ದಿವಿಜೇಂದ್ರನ 
ಆಯೆಡೆಯೊಳೆಹಿಗೆ |೧೦ | ೧೧ | ಇಂತಿರೆ ಬೆದಬೆದ 
ಆರಂಭಿಗನಾತ್ಮಂ ..! ೮| ೧೪೧ | ಇಂತಿರೆ ಸೊಗಯಿಸಿ 














ಆಶ್ವಾಸ. ಪ.ಸಂ. 

೯] ೧೬೩ 

ಆ ೩೪ 
-|೧೦ ೬೩ 
೫1 ೧೩೭ 

೫ ೯೯ 

೫ ೯೫ 

೯| ೧೮೯ 

೨ ೪೬ 
“೧೦ ೬೧ 
೨ ೭೯ 

೫ ೨೩ 

೫| ೧೪೭ 

೯ ೬೪ 

೯ ೭೭ 

೩ ೧೯ 

೯ | ೧೫೫ 

೧೧ ೧೧ 
೧೦ ೮೫ 

೭ ೧೨೦ 

ಆ ಹ 

೯] ೧೬೮ 

೫ ೧೪೬ 

೭ ೭ 

(| ೯ ೬೦ 
° 1೧೦ ೨ 
೬ ೫ ೫.೨ 
PRU No ೪೦ 
1೧೨ ೩೯ 
ಮ (ಗತಿ ೩೧ 
೪ ೮೪ 

ಎ ಗಿಪಿ ೪ 
-|೧೦ ೭೩ 
10೧೧ ೪೩ 
- 1೧೧ ೩೮ 
NAN ೭೭ 
183 
೬] ೧೧೮ 

೪ ೩೫ 

೧ ೬೫ 

೯) ೧೯೭ 

೮, ೧೩೦ 

೯ ೭೬ 


ಪರಿಶಿಷ್ಟ ಪಿ. 


ಪಠ್ಯಗಳ ಆದಿ. 











ಪದ್ಯಗಳ ಆದಿ. ಆತ್ವಾಸ. ಪ.ಸಂ. 

ಇಂತು ಚರಾಚಕ್ಸೆ ಕ ಗಿ] ೪೬ 
'ಇಂತೊಂದುತಿಂಗಳಂ ತವೆ ೯| ೧೨೦ 
ಇತ್ತ ಫಿಜಾಲಯಕ್ಕೆ ೭] ೧೦೭ 
ಇತು ್ಲುತ್ತಶಭರತ Ol ೬೧ 
ಇಂದ್ರನ ನಯನದ್ವ ಯ ee ಔಟಿ OL 
ಇಂದ್ರರ್‌ ಬಂಡಿಆಸುವ ಎ. ಗಿಷಿ ೪೭ 
ಇದನಟ್ಟಲೆ ನೆಟ್ಟನೆ ಡಿ ನ ೬೧ 
ಇಂಬ ವಿದಕಂತರ | ೨| ೭೦ 
ಇದಲ ತಪನೀಯ ೧೦) ೬೭ 
'ಇದಜುಭಯಶ್ರೇಣಿ ..೬| ಪಿ| MOL 
ಜದಿರಂ ಪರಿಯೆಸಿ ಎ ೫. ೫೯ 
ಇದಿರ್ಗೆ ಬರೆ ಪುನ್ನಿಗಂ “OD ೬೪ 
ಇದು ಕೊರಲಿಂತಿದಾರ el ೩. ೪೦ 
ಇದು ಭವದಮಳಿನ ul ೪| ೧೦೧ 
ಇದು ಮಚ್ಚಿತ್ತದೊ ಎ ೨] ೭೪ 
ಇದು ಶತಸಹಸ್ತ್ರಯೋಜನ ....,೧೦, ೨೫% 
ಇದೆ ಮಂತ್ರೋಕ್ತ ಮವಶ್ಚ ...| ೨. ೬೭ 
'ಅದೆಸಾರಂ ಸ್ವ ರ್ಗಲಾ: ೭|) ೨೪ 
ಇನನರ್ಥಲೊ ಭದಿಂ ಧನ ೭| ೧೪೬ 
ಇನಿತೆನಗಿಂಬುಕೆಯ್ದು (| ೮| ೯೮ 
ಇನಿಯನೆಗಲ್ಲು ತಾಸೆ 1 ೮| ದಿಂ೭ 
ಅನಿಯನ ನಿಯೋಗಭರ ೭] ೨೮ 
ಇನಿವಿರಿಹುಸಭೆಯೊಳ್‌ | ಪ. ೫೮ 
ಇನ್ನಜುದಿಂಗಳುಂಟಿನೆ | ಪ ೭೯ 
ಇಂದಾಗಿರೆಯುಂ | ೫ ೧೦೨ 
“ಇ.ಂಬಿನೊಳಡಿಯೂಡು ಬ ೭ 
ಹರದೆರಣೆ ಸರಳಿಂ el | ೬೧ 
ಇರುಳಿನ ಪಿಯೋಗದು8ಖ ...| ೭| ೧೪೪ 
ಇರುಳಿನ ಹೂಟಿಂ (| ೫) ಆ೬ 
ಇರುಳುಂ ಪಗಲುಂಜಾನಿಸಿ ...| ಹಿ, ೬೯ 
ಇರಗುರುಭಕ್ತಿಯಿಂ (| ೭. ೫೦ 
ಇರೆ ಛಿದ್ರಿಸಿದೊಂ | ೪| ೧೦೭ 
ಇರೆ ದೇಷಾಸುರಗುರು le) ಸ%೯ 
ಜರೆ ಲಕ್ಷ್ಮೀನುತಿ ಕೆಲಡೊಳ್‌.. ೮| ೫ 
ಇಟ್‌ವ ಬಲಿಗುಡುವ | ೭| 40 
ಇಸುವಂಬನಂಭಿನಿಂ lH) ೩೬೯ 
ಇನೆ ಪೊಳ್ಳೆಚ್ಚ | ೪ ೯ 
ಇಲೀಸಲಿಲನೆಲ್‌ ಎ | ೪ ಈ 
ಇಟೀದು ನಿಮಾನದಿಂ ಜಾ Ep AUN 
ಇಟೀಯಖೆಯುಂ me) ೯ ೮೨ 
ಇಹಭವಶಿಬಿಕರ್ಣ | ೧) ೨೭ 

ಈ 

ಪಃ ದ್ಧ ಮಂತ್ರಿ | ೬ನ 
ಈಗಿರಿಯ ಜಾ ರ $| ರ್‌ 


| ಈಪದಿ 





ಗುಂ ವಿಥುನರ್ಕಳ್ಳು ೦ 
ಈಜಂಬೂದ್ಗೀಪದ 
ಈಡಿತವರಜಿನಶಾಸನ 
ತಂ ನಿಸರ್ಗಭಿನ್ನಂ 
ಈತನ ಯಾನದೊಳಗ್ರ 
ಪತನರಸಿಯರ 

ನಗದ ನೆಗೆದ .ಶಶಿಮಣಿ 
ಈನವಯೌವನನೊಡಕನೆ 
ಈನುಡಿ ನಿನಗಲ್ಲದೆ 


| ಈನೆವದಿಂದಂ ನಮ್ಮಂ 


ಈನೆಲದೊಳ್‌ಮಲ್ಲಪನ 
೨:ರತ್ರ 

ಈ ಸದಿನಾಜುಮೊಳ್ಗ ನಸ 
ಈಸರಮೇಶ್ವ ರತ್ರಿ ಜಗ 


ಹನೇಬ್ವನರೆಕಡುಃ ಬನ 

| ಈಬಗೆ ಸಂಸಾರಮತಿ 

| ಈಭೂಮಿಗೆ ಮಿಗಿಲಾದೆನ್ನೀ 
| ಈರತ್ನಸಂಚಯಂ 


ಈರಾಜಹಂಸನಂ 

ಈವರನುಂ ನೀನುಂ 
ಕವ್ರತಗಣಮನಣಂ 
ಈಶಾನನರಪುರ 
ಈಷತ್ಟ್ರಾ ಗ್ಭಾ ರಮೆಂಬಿಂಟಿಕೆಯ.. 


ಉಗುರ್ವಿ ಸ. 

ಉಗುಳ್ವ ಕಷಾಯ 
ಉಗ್ರಾಹವದೊಳ್‌ 
ಖಟೆಜಕುಸೆ ವಾಗ್ರಹ 
ಉಡುಗದ ಜಡತ್ವ 
ಉಡುಗಿದುದೀಗಡೀಗ 
ಉಡೆಯ ಮಣಿಕಿಂಕಿಣೀ 
ಉತ್ತಮನಿನಿತ್ತಮಂ ಲ 
ಉತ್ತ ಮವನಿತಾನದನೋನಾಕ್ರ pS 
ಉದೆಯಕಾ ನ ಭೃತ್ತ ಟಂ 


ಖದಯಾನ್ಲಿ ಮಯ eel 


ಉದಯಿಸಿದ ಚಕ್ರವರ್ತಿ 


9 


1 ಉದಯಿಸೆ ರವಿತಾರೆ 


ಉದರಸಪೂಗ್ಗಿಯ ಚಿಹ್ಪ. ಹೆ. 
ಉದ್ದಾ ಮಾಯತಚಂದ್ರ 
ಖಪಶಾದಭವನಶಳ್ಪ 
ಉಪಮಾತೀತಂ ಕೃ 3 ಸ 
ಉಪಹಮಾಶೀತಂ ಜೆಗಕ್ಕೆ 

ಹ 
ಉಹಶಪುಘುಂ ಈಕಿ 





ಪ್ರ | 
ಇದೆ ಆರೆ ಜಟ Dar 


2 
9 


> 
b 


೫೧ಣ೪%೧೧ಊ೧ಟ೧೮೧ 


5 ನ 
RSE ER 


. ಪ.ಸಂ. 


೧೦೯ 


೨೦೯ 
೭೫ 
೧೦೩ 


೧೨ 
೧೨೦ 
೬೮ 
೧೩೦ 


೫೮ 
೫೦ 


೯೫ 


೪೩ 
೮೨ 
೭೯ 


೫೫ 
ಓಗಿ 


೫೫ 
೪೨ 
೧೧೫ 
೩೮ 


ಶಲ 
೧೦ 
೬೬ 





ಪದ್ಯಗಳ ಆದಿ. 
ಉಪಸಂದಿಗ್ಧತರ 


ಉಪಸಂಹಾರಿಸಿ 
ಉಪಸರ್ಗಮಿದು 
ಉಪ್ಪವಡಿಸುವುದು 
ಉಭಯಕುಲವಿಶುದ್ದರ್‌ 
ಉಭಯಶ್ರೇಢಿಯ 
ಉಭಯಾಜ್ಮಿ ರವ 
ಉರದಡಕಿಲ್ವಿಣ್ಣ ೦ 
ಉರಿವಗ್ನಿ ಕುಂಡ್‌ಸುಂ 


ಉಲಿವಬಿಮಾಕಕಿಂಕಿಣಿಯ .. 


ಖಳ 


ಎಡಗ ನೊಳೆಚ್ಛದ 
ಎಡಗೆ ಮೊಟ ಪೀಠದ 
ಎಡೆವುಗವುದು 

ಎಂತಮ ತಾಬ್ಲಿ 
ಎಂತಾನುಂ ಸ್ಥ ಜಳ 


ಎಂತೆಂತೇಟಕಿ? ಯ ಜವ್ವ ನಂ... 


ಎತ್ತಿದ ಸಟ್ಟಮೆಂ 
ಎಂದಾಗಳ್‌ ವಿಳಯಾ 
ಎಂದಿಂತು ವಸ್ತುವಂ 
ಎಂದೀಬಿನ್ನ ಪಮನವ 
ಎಂದುಪಶಾಳಿತಚಿತ್ಸೆ 
ಎಂದು ಪುನರ್ದರ್ಶನಮಕ್ಕೆ 
ಎಂದು ಭಯವಶ 

ಎಂದು ಮಹತ್ತರದೇವ 
ಎಂದು ವಿನೇಯೋತ್ಯ ರ 
ಎಂಡೋಲಗಿಸಿದ ನಶ 
ಎನಗೆ ಜಿನೇಂದ್ರಧರ್ಮಮೆ 
ಎನಿತು ಮದವಾರಣಂ 
ಎನಿತೆನಿತಿಸುವಂಬು 
ರತಾ ಕೊಟಕಿವ 
ಎನಿಪುತ್ಛ್ರೇಕ್ಷಿಗೆ ನೆಲಸಿ 
ಎಕೆ ಜೆ ಚಕ್ರರತ್ನ 

ಎಫೆ ಎನೆ ತತ್ಕಣದೊಳ್‌ 
ಎನೆ ಎನೆ ತಳೆನಿರ್ವಂದು 
ಎನೆ ಎನೆ ಮನೋನುರಾಗ 
ಎನೆ ಖಚರಾಧಿನ 

ಎನೆ ಜಿನಚಂದ್ರಂ 
ಎನೆದರಹಸಿತಾ! 


ಎನೆ ದ ರಥ ೫ 





ಜಾ ತಾಯಿಯ ಬ ಇಬ ಉಪನ ಭಯ ಯ ಜಗ್‌ ಯ ಜಬ ಬಬೂ ಸ್ಮಯ ಯಬ ಯಜ ಜೂ ಖೂ ಬಾಸ ಜ್ಯ ಟಾ 2 
2 
ಇಇರೆ ೫೧೯ ಕೆಃ ಇರ ರಜ ೧0 


ಆಜ೫ ೫ನೆ ಇಣ ೫೪ಇ೦ವೆ೪ ಣಜ ೫ ೧ ಆರಿ 6ಜಿ 


ಆಶ್ವಾಸ. 


°|0೧ 


(ಗಿಂ 





ಶಾಂಕಿಪುರಾಣಂ 


ಪ.ಸಂ. 


೧೪೪ 
(a) 
೧೫೧ 
೨೦ 
೮೩ 
೭೬ 
೬೮ 
೮೨ 
೪೪ 
೧೬ 
೬೮ 
೪೪ 


ಲೆ 
೧೦೩ 
೮೪ 
೧೫೪ 
೧೪೦ 
೧೭ 
೧೦೪ 
೪೫ 
೬ 
೧೧೬ 
ಆಂ 
೧೦೬ 
೧೧೧ 
೨೬ 
೪೩ 
೩೭ 
೩೩ 
೫೧ 
೬೧ 
೧೦೦ 
೬೭ 
೧೨೨ 
೨೭ 
೪ 
೫೭ 
೩೦ 
೩ 
೧೧೮ 


೯], ೧೦೫ 








ಪದ್ಯಗಳ ಆದಿ 


ಆಶ್ಚಾಸ, 








ಎನೆ ಮಾಗಧನಂ 

ಎನೆ ರೂಸ್ಕಾಚಳ ರಮ್ಯ 

ಎನೆ ವರತನು ಬಂದಿದೆ 

ಎನ್ನು ದ್ಯೋಗಂ ಪ್ರಕಟ 

ಎನ್ನ. ಮನಕ್ಕೊ oud 


ಎನ್ನಿಂ ಕಿಲಾಯನ್‌ ಸಗ್ಗದ... 


ಎಂಬೆ ಸದಿನಾಜುಭಾವನೆ 
ಎಂಬಳವಿಗಮಧಿಕ 
ಎಂಬಿನಿತನಾತ 
ಎಂಬಿನಿತೇಟಕ್ಲಿ ವಿವಾದ 
ಎಂಬುದುಮಂಗರಾಜ 
ಎಂಬುದು ಮಂಬುದ 
ಎಂಬುದು ಮಭ್ರ)ಮನಿರದೆ 
ಎಯ್ದದ ಬಗೆಯಕೆ 
ಎ ಪತಿ ಬರೆ ವಿಳಾಸ 
ಎರಡನೆಯ ಪಾರಿಜಾತ 
ಎರಡನೆಯ ಪಾರ್ಥಿವಶ್ರೀ 


ಎರಡುಂ ಕೆಲಡೊಳುವಿರ್ವರು.. 


ಎರಡುಂ ಭಾಗಂಗಳೊಳ್‌ 
ಎರಡುಂ ವಿದ್ಯಾಧರಶ್ರೇಣಿ 
ಎರಡುಂ ವ ಗ್‌ 
ಎರಡು ಬಲಮುಂಭೋರೆಂ 
ಎರಡುವರೆ ದ್ವೀಸಂ 
ಎರಡುವರೆ ದ್ವಿ ನಪದ 


ಎರಡೆ ಭುಜದ ಮೊನೆಯೊಳ್‌ .... 


ಎರಡೆರಕದಿಂದವಂ 
ಎರಗೆಅಗುವ ಕಟು 
ಎರೆದೆಡೆವರ್ಪವನುಂ 
ಎಅಗಿ ಪೊಡಮಡುವ 
ಎಅಗಿ ಮಹತ್ತರಾಮರ 
ಎಸಳಮೊನೆ ಕೂರಿ 
ಎಸೆದುವು ದಶದಿಸೆ 
ಎಸೆಡೊಪ್ಪಿರ್ದವಿಮಾನ 
ಎಸೆಯಡೆ” ಪೊಟ್ಟು 
ಎಸೆವ ಕಿಸು ಗಲ್ಲತೇಜಃ 
ಎಸೆವ ಪವಡಿಸುವ 
ಎಸೆವ ಸಮರಾನಕಂ 
ಎಳಸೀರುಂ ಶಶಿಕಾಂತ 
ಎಳಮಾವಿನ ಮಿಡಿಯೊಳ್‌ 
ಎಳೆಯೊಳಟ್ಬು ದು 
೨ 
ಏಕಾಕಿಯಿನಟಾದುದು 


ಇ p pS 
ಆ ಆ ಆ ಆ ಆ 


SavecrvlstdrSCsSse Cras ಎರೆ ಇತರೆ ಶೆಇಜ೫೧ ೯೪ ಇಆಂ ೫೨ ಒರಿ 


ಇ 
ಇ ಅ ದೆ ಎಂ 
ಅ ಡೆ ಆ ಅ 


೪ 


* ಇದು ಗದ್ಯರೂಪದಲ್ಲಿ ಮುದ್ರಿತವಾಗಿದೆ. ಪರಿಶಿಷ್ಟದಲ್ಲಿ ಸೂಚಿತವಾಗಿದೆ. (ಪರಿಶಿಷ್ಟ ೩) 


ಪದ್ಯಗಳ ಆದಿ. 


ಏಕೆನೆ ಮಗಳಿತರ 
ಏಣರಿಪು ಪೀಠಪಾರ್ಶ್ರ 
ಏನಾನುಮೊಂದುಹೇತು 


ಏಮಾಕೊ ಕೋಟಿಕೋಟಿ... 


ಏಮಾತೊ ಮೊಲ್‌ದು 
ಬಿಜಾಸಿ ನೀವಿ ಜೀವೊಡೆ 
ಏಣಿ ನಿಮಾನಮಂ 
ಏಳಾಲುಂಗಲವಂಗ 
ಏಟಮಿದಂ ದಮಿತಾರಿ 

ಐ 
ಐರಾವತಗಜಕುಂಭ 
ಐರಾವತಕರಿಯಂ 

ಒ 
ಒಡನಾಡಿಗಳೆನಿಬರ್‌ 
ಒಡನಿರೆಯುಂ ಕೊರಗಿ 
ಒಡಮೆಯನೀಯದಿತ್ತ 
ಒಡಲವಡವಡಪ್ಪಿ ನ 
ಒಡವುಗುವರಸಿಯರ 
ಒಡವುಟ್ಟಿ ದಶಳದ 
ಒಡವುಟ್ಲಿದನರಸಿಯ 
ಒಡಹುಟ್ಟಿ ಯುಮೊಡವಳೆ 
ಒಂದುದೆವಸಂ ಪುಕಂಧೀ 


* ಒಂಡೆಡೆಯೊಳೊಡಿಜೊಂ .... 


ಒಂದೊಂದುಯೋಜನಾಂತ .... 


ಒದವಿದನವಜಲದಮೆ 


ಒದವುವುದು ನಿಷ್ಟವೀಚಾರ . 


ಒದವಿದಪಾರಸೀ 
ಒದವಿದರಿಪುವಂ 
ಒರ್ಕೊೋಲ್‌ ಪೊರಜಿೆಗೆ 
ಒರ್ಮೆ ಹಿಮಾದ್ರಿಗೊರ್ಮೆ 
ಒರ್ವಂ ಶ್ರೀವಿಜಯಂ 


ಒಅಿಯಿರದುರ್ಚಿದ ಬಾಳ್‌ .... 


ಒಸಗೆಗಳಂದು ಬಿಟ 

ಒಸೆದಟ್ಟಿ ದನಟ್ಟದ 

ಒಸೆದಿರ್ಪಶಿ ಶ್ರೀಜ್ರೀಧೃತಿ 

ಒಳಗಲಯಜೆ ಚೆ 

ಒಳ್ಳಾ ನೆಗೋಡಲಅ್‌ಯದ 
ಓ 


ಓಜೆಗೊಳೆ ರಜತ 
ಓರಂತುಪೋಪ ದಿವಿಜರ 
ಓರೊರ್ವರ ಕಣ್ಣ ಳ್‌ 


ತೆ 
ಥೆ 
೬. 


ಅಇಿರ್ಲರೆ ೫೫ 


ಇ ಜಿ 


ಲ್ಕ 


ಚಪಿಗ ರ್ಣ ಇಲ] ೧೧೮೧, 


2 
ವಿ 


೨ 
೦ 


ಬಿಷಿ ಇಜ ಟಿ ೧೫ಜಣ ೫ಡಿ ರ ಇಡ 


ಯ್ರ್‌ 


೬ 


. ಪ.ಸಂ. 





ಲ 





ಪರಿಶಿಷ್ಟ ೨. 


೮೩ 
ರ್ಳ 
೭೮ 
೧೦೫ 
೯೯ 


೮೨ 
೧೪೩ 
೬.೨ 


೧೫೩ 
೨೦ಗಿ 


೧೧ 
೬೨ 
೮೦ 
ಲ೧ 
೨೭ 

೧೩೦ 
೮೦ 

೧೦೪ 
೭೭ 
೭೨ 
(0) 
೪೭ 


೫೩ 
೧೨೮ 
೨೧ 
೪೫% 
೨೭ 
೩೫ 
೮೪ 
೫೯ 
೪೮ 
೩೫ 
೧೭೦ 


೯೮ 
ಲ 


೫೯ 
೨೭ 
೧೫ 


ಪದ್ಯಗಳ ಆದಿ. 


ಓಲಗಿಸಿ ನಿಇಪುರಕ್ಕೆ. 
ಓಳಿಯೊಳಿರ್ದಮಬೇ 
ಕ. 
ಕೆಂಕರನರಾಮರಂ 
ಕೆಕೊಳ್ಳೂೊ ್ರಿಡಾತ್ಮಸುಖ 
ಟತಟದಸುರಗೆ 

ಕೊಟ್ಟೊಡಮೇಂ ಕನ್ನಿಕೆ 
ಕಂಡಣೆಮ ನೂಂಕಿ 
ಕಂಡು ದಿವಿಜೇಶ್ವ ರಂ 
ಕಂಡೊಡನಾಡಿದಕ್ಕ ರಿಗ 
ಕೊಂಡಿಡೆ ಶಾರ್ಜ್‌ 
ಕಡಿಯೆ ಕವುಂಗುಂ 
ಕಡುಗರ್ಪಿಡಿದೆರಡ 
ಕೆಡಿಗುಟ್ಟಿ ದತೆಐದಿಂ 
ಕುಡುಗು ಚಿತ್ರಾ ವಳಿ 
ಕುಡೆಯುಂ ಕೊಳೆಯುಂ 
ಕೂಡಿದ ಕೂಟಿದಿಂದೊಲಿಸಿ 
ಕೊಡಕೆಯುದಬಿಂದು 
ಕೇಣಮನೊಕ್ಕು ತಕ್ಕ 
ಕಣ ,ಟತನದಿಂ 
ತಕಕ ತಿಜ್ಞೆ ಜೀವ 

ಡಿ ಹೌರಮಲ್ತೆ 
ಇ ನ್ಪೀಣೀಶನೆಗಟ್ಟಿ ಸಗ್ಗ ದ 
ಕೆನೇಣೀಶ ಸೆ ನ್ಯೈನಿ ನಿಪತಿತ 
ಜಾತ ಳ 
ಕಾಂತಾರತ್ನಮನೆಮಗ 
ಕಾಂಕಿಪ್ರಸಾದಗುಣ 
ಕತ್ತುರಿ ಮೃಗಮದಮಂ 


ಅ ಆ pS pt 
pS ಆ ಎ 
pS ಆ pS 


೮ 


ಆಶ್ಟಾಸೆ. ಪ.ಸಂ. 


(ಸತ್ರ 





ತ ಅ ಆ ° 
pS pS ಆ ಆ 

ನ 2 ಆ ತ ಅ 
2 - pS pS 


ಕೆತ್ತುವ ಮಾಸೆ ಕೆಂಪಡರ್ದ .... 


ಕ್ಷಿ ತಿನಾಥಂ ಕ್ಷಿಕಿನಾಥನಂ 
3 ಶಿತಿನಾಥತ್ವ ಮಕೊಲ 


$'ತಿನಾಥರ್‌ ್ಞರುಸ್ಳೊ ಡಂ... 


ಸಿತನಾಥಾನಾಂಗವಿಲೋಕ 
ಕ್ಲಿತಿಪತಪೋಗ್ರ ಹಣದ 

ಕ್ಷ $'ತಿಪತಿಸುತಿ% ನೀನೀ 

ಸ 3:ತಿಪನಗಜಘಟಿಗಳೊ 

ಕ್ತ 3'ತಿಪಶಿ ಶ್ರೀವಿಭವ 

ಕುಂದವಳಚ ವಿ 

ಕುಂದಲತೆ 'ಪುಷ್ಪಮಂ 

ಕದಳೀಘಾತಂ ಜೌವಕ್ಕೆ 

ಕುದಿದಿರದೆಡೆಯಿಂ 

ಕುದುರೆಗಳ ಬಾಲದಿಂ 





ಆ 
ಆ pS 
pS ಆ 


ನ, ಒಂದು ಪ್ರತಿಯಲ್ಲಿ ಮಾತ್ರವಿರುವ ಈ ಪದ್ಯವು ಪರಿಶಿಷ್ಟ, $ ಪದ್ಯವು ಸರಿಶಿಸ್ಟ ೩ ರಲ್ಲಿ ಅಡಕೆವಾಗಿದೆ. 


ಓ 


2 
en 


2 2 
purer ೫೦೦೫೫೧೫೨ 3 ಎನಿ ನಔ ಹಣಜಖ ಇ೧ಆರೆ ೧ ೧% ರೆ ೫ಗಜಜಜಖ 


೩೨ 
೪೪ 


೧೧೫ 
೮೭ 
೪೩ 
೪೪ 
೫೫ 

ಲೆ 
೭೮ 
೬೩ 

೧೬೩ 
೮೩ 
೪೫ 

೧೧೧ 
೪೦ 

೧೦೦ 
೪೨ 
೧೩ 

೧೬೦ 

೧೪೪ 

೧೪೯ 
ಶಿ 
೨೬ 
೫೬ 

೧೦೩ 


೧೦೮ 


೬೫, 


೧೨೪ 














ಣೆ 

ಪಧ್ಯಗಳ ಆದಿ. ಪದ್ಯಗಳ ಆದಿ ಆರ್ವಾಸ. ಪ.ಸಂ. 
'ಹೆದಟೀದ ಪುಷ್ಪಾವಳಿ Fl ಕುರುವಂಶಾಂಬರಭಾನು cm (ಗಲಿ es 
ಕನಕಮಣಿಖಚತ RA ಕೂರಿದರಪ್ಪಧನುರ್ಧರ ೪] ಜು 
ಕನಕರಥಮಂ ದಾ ಕ್ರಿ ಂಶೆ ಇ“ | ಕೂರ್ಮೆಯೆ ಸೆರ್ಮೆ | ೮| ೧೦೪ 
ಕನಕರುಚಿರುಚಿರ” ತ ಕೊರಗಿದೆ ಮೆಯ್ಗಿಪನಿಸಿಫಸ .../1 ೫. ೩೮ 
ಕನಕಶ್ರೀಕನ್ನಿಕೆ ಸ ಕೊರಳೊಳಮರ್ದಿಕ್ಸೆ ಫಿ] ೭೩ 
ಕನಕಾಂಬುಜನಾಳಂ ಆ | ಕರ್ಣಾಭರಣನಿಸೀಡಿತ ೫ ೮೨ 
'ಕನಕಾದ್ರಿಶಿಖಾವಳ 1 ಕರ್ತಾರಂಗೆಅಗುವ ೧೧! ೫೨ 
ಹನದಖಿಳಕನಕ oe | ಕರ್ವಿನ ಗಾಣಜೊಳ್‌ ೭| #5 
ಕನಸು ಪದಿನಾಜುಮಂ Ay ಳೆ ಕ್ಷೀರಂ ರುಧಿರಂ ul ೧೮ 
ಶಾನನದಾಶ್ರಮದೊಳ್‌ Ne ಸ್ನೇರಾಂಬುಧಿಲಹೆರೀ (| ೯| ೬೬ 
ಫಾನೂರ್ಗಣಮುನಿಪಶಿ ಸ ಶ್ರೀರಾಜ್ಧಿ ಫೇನಧವಳೋ . (೧೦ | ೧೩೫ 
ಹನ್ನಡಗವಿತೆಯೊಳಸಗಂಗಂ..... ಕಿಜೀಯವಳಾತನೊಳಲ್ಲದೆ ...| ೫/1 ೨೯ 
ಹಂಬಿನ ಪೆಂಪು ಪೊಂಪುಲ್‌ .್ಪ್ತ ಕುಲವೃ ದ್ಧ ರಿರೆಂದು (೧೦! ೧೧೯ 
ಸಪಟಿವಟುಪಟು ಡಿ ಕುಲಕ್ಷೆ ಕ್ರ ಟುಂ al ೨೦ 
ಶುಥಿತಮತಿಸಂ: ಮ | ನೆಲಕೆಲವೆಡೆಯೊಳ್‌ ೨| cw 
ಕ್ಷಸೆಯಿಂದಂ ಬೆಸಸಃ ಖಣ ಫೆಲವೆಡೆಯ ತಮಾಳದ s!| .೧೧೩ 
ಕೋಪದ ತಣ್ಣುತಣ್ಣು fs ಕೆಲವೆಡೆಯೊಳಿಂದ್ರನೀಲ ೨. ೯೪ 
ಕನಿತದುರಿತನ ವರ್ಗ ಕ | ಕೊಲೆಯಿಂಡೊಂದನಸತ ಯ್‌ ಈ: ೫ 
ಪಂಬುಲತಾಕಾಂತೆಗೆ NK ಸೊಲೆಯೊಳ್‌ ಪೊರೆಯಿಲ್ಲದ ...| ೧] ೮೮ 
ಕನುನೀಯಾಕಾಶಗಜಕ್ಕೆ (a | ಸಲ್ತಾನೆವಾಂಗು ೩ ೨೪ 
ಕಸುಲಾಕರತಟಜೊಳ್‌್‌ ವ ಕಲ್ಲೆ ಲೆನಿಂದು ಯೋಗದ ೭ ೧೦೪ 
ಕಸುಳಾಳಂಕರಣ್ಣೆಕ | ಕೊಲ್ತೆನರಾತಿಯನಿಂಜಿ ೫l we 
ಸುಮುದಂ ವಳಿಫಂ ಕವಚೆನವರತ್ನ ೩] ೧೦೧ 
ಸ್ಪಮಥೆ Vo ಕವಳಂಗೊಂಡೊಡದಂ cl ೧೪೩ 
ಶ್ಷೇಮಂಶರ ಪದಯುಗ | ಕನಿ ಕವಿಚಕ್ರ ವರ್ತಿ ೧ ೩೭ 
ಹಾಯಲ್ರಕ್ಕುದೆ ದೋಷಿಗೆ .... ಕನಿತಾವಿಳಾಸಮಂ (೧೨, ೩ 
ಕಯ್ದವ ನ ನುಲ್ಲದೊಲ್ದೊ ಕವಿತೆಗೆ ವಾಗ್ಗೇವತೆ ೯, ೧೮9೦ 
ಕೆಯ್ತ ಕಸದಿಂದ ಮರ್ಚಿಸಿ ಸ ಸೃ ಶರಾಗಂ ಧಿಗತಮನಃ ೧] «೪ 
3ೆಯ್ಸಾ ರ್ಥ ಂತಾರ್ತಿತ್ತ ಫೇಶೋತ್ತಾ ಟನದೇದು ೧ 2 
ಕ್ಷಯಫೃದ್ಧಿ ಸ್ಥಾನ ವಿಧಿ ಸಸವರಜೊ್‌ ಜಸಮಂ “| ೧೨೫ 
ಸ್ಪಾ ಯಿಕ ದೃಷ್ಟಿ ತು್ವಿ ಫಿ ಹಸೆವರಮಂ ಕಸ 8! ೧೧೧ 
ಕರೆಗದಷರಲಿ3* ಸೂಹಿಸಯ್ತ.... ಸುಸುಮಕುಳಕ್ಕೆ ನಿನ್ನ ಎ. | ೧೪೨ 
ಸರಡಿಯ ತೋಲಂ ಹ ಕುಸುಮಾಯಧನ ಪ" NT) 
ಹರದಿಂ ಸರಳಂ | ಶುಸುಮಾಯುಧನೆಸಕಂ .l ನ! ಸಿ 
ಸರಮಂ ಪೇಟ ರದಂಗಳೊಳ್ಳ. 1 ಕುಸುಮಿತಬಹಿರುಪ lal ೮೫ 
ಕರಮಟ*ಯೆ ತ 1 ಹುಸುಮಿತ ಮಂದಾರ lM] 2 
ಕರಮೊಸ್ಬ ದುದಂದು ಹ್‌ ಸೂಸಂ ತಂದುದನಲುದ | ೩] ಖಾ 
ಕರಮೊ ತಮ್ಮ ಬೆಸಕೆ ಎ 1 ಕೊಸಗಿಫ ಘುಲುಂಬ 2] ಗಿಳ೫ 
ಕಗಿಣಿಯ ಕಾರಣದಿಂ ಸಷ ಕಳಗೇಯಂ ಬಗೆ ೬] ೧೨೬ 
ಸರಿಮನರಾಧಿ ರೂಢ ಆ ಕಳಭಸ್ತಳಥ್ಯ 1.x [೧0] ಬಿ 
ಕರಿಯ ತನುಚ್ಛವಿ ಮ ಕಳಶಭನ್ನುದಯ ೬.೧6 | ೧೩೯ 
ಕರಿಹರಿಥಂಸಮಲ್ಲ ಹ ಫಳೆದ ಭನಡೊಳ್‌ ವಿರಾಮ ...!೧೦| ೯೯ 
ಕರುಮಾಡಂ ರ ಕುಳಿಶಾವಳಿಗಳ ಎ. (೧೦| ೨೯ 
ಕುರುವಂಶಂ ನಿತೃವಿಶ್ವಸೇನ .. 1 ಸೆಳೇಯ ಹಗೈೆವನ | ೯! ೧೫೨ 











ಪರಿಶಿಷ್ಟ ೨. 




















6 


ಪದ್ಯ ಗಳ ಆದಿ. ಆಶಸ. ಪ.ಸಂ. ಪದ್ಯಗಳ ಆದಿ. 
ಕೇಳೀರೋಲನನಮ್ಮತ ೮. ೫೦,| ಗಟಗಲಿಸುರಿವ 
ಕೊಳದಂಜೋಲವಮುಣ್ಮಿ ೭] ೧೨೭ ಸಃ 
ಕೊಳೆ ನೋಡುವ, ಕಣ್ಣ ಆ ೯, ೩೫ | ಘನರಥನಂದು 
ಕಟಾದ ಭವಕ್ಕೆ ಸೆ |೯| ೧೩೧ | ಘನವಷ-ತರಂ 
ಕಟಾರೇರ್ಥೆತ್ತಿ ನಂ ೭೬| ೬೧ ಸ 
ಖಗರಾಜೇಂದ್ರ ಸ್‌ ೪| ೨೧ [| ಚಕ್ರಂ ಪ್ರಸನ್ನದಶ 
ಖಚರೇಂದ್ರಂ ತರವೇಟ್ಟ ೭| ೮೩ ಚಟುಲಮುರಲಾ ಇನಿಲೋದ್ಧ ತ್ನ. 
ಖಚಿತಹರಿನೀಲ ೧೦| ೪೯ | ಚಾಂಡಾಲಪತಿಯ ಸ 
ಖರಕಿರಣಂ ತೀವ್ರಂ ೨ ೭೭ ಚಂದನವೃ ಕ್ಷಮಂ ಪುದಿದ 
ಖೇಚರಸೈನ್ಯ ೦ ೪ ೬ ಚಂಸನಕಗಳಿಧಿಮಂದ 
ಖ್ಯಾತಂ ೀಂದ್ರಗಿರಿ ೫. ೧೩೩ | ಚಂಪಕಸಪ್ತಪರ್ಣ 

ಗೆ ಚಸಳಕವಿ ವನಮದಾನೇ ಕಪಕ್ಕೆ. 

ಗಂಗಾಸಿಕತಿಳತಳ ೧೦ ೬ | ಚಮರರುಹದ್ವಯಂ ಸ 
ಗಂಗಾದೇವಿಯುವಲ್ಲಿ ೧೧ ೭೦ | ಚರಿಗೆ ವುಗೆ ಬಸೀಧನಿಧಿ 
ಗಂಗೆಯ ತಡಿವಿಡಿದು ೧೦, ೧೬೬ | ಚಾಗದ ತೋರ್ಕೆಗಂ 
ಗಗನಂ ನಿಜಭೂಷಣ ೪| ೧೦೨ | ಚಾಮಾಕರ ಕಳಶಮೆ 
ಗಗನಕ್ಸ್ಪೂ ಚರರೂಳ” ೬ ೨೩ | ಚಾರಣಗುಣದಿಂದಂ 
ಗಗನಚರನೊರ್ವನಮ ೯ ೩ | ಚಾರುನೀರದಮಾರ್ಗ 
ಗಗನಚರಸಕಲ | ೫] ೬೮ | ಚಿಳಾವರ್ತರ್‌ ಮತ್ತೇನ 
ಗಗನಮುರ್ನಿಗೆ ಯೋಜನ ...1೧೨| ೧೪ | ಚೀರೀಚೀತ್ಕಾರಸಮು 
ಗಗನಾಭಾಗಮನೆಯ್ದಿ ೨) ೮೮ ಜ 
ಗಗನೇಚರನೊಳ್‌ ೩) ೬೪ | ಜಗದಧಿಪನ ಕಣ್ಣೆ 
ಗಜಫಟಿಗೆ ನಾಥನಾಗಿ ೨ ೯ | ಜಡಿಯೆಡೆಯೊಳ್‌ 
ಗಜಢಕ್ಕೆಯ ಪಾಟು ೧೦| ೧೫೦ | ಜಂಭಾರಿ ವಿಕೃತ 
ಗಜದಿಲ ಗಂಭೀರಭಾವಂ ೯] ೨೧೦ | ಜನಕ ವಧ ಜಾತ ಶೋಕಂ 
ಗಜನೆರಿಮುಖದ ಬಾಣ ೪. ೧೮ [| ಜನನಿ ತನಗಿತ್ತುದ್ಯ WE 
ಗಡಣದ ಸಂಗಡಂ ಪೊಗಟ್ಟ ೭! ೭೪| ಜನನಿ ನಿಜೋತ್ಸ 0ಗ (ತ 
ಗಿಡಿಗನದಂ ಕಾಯಲ್‌ ೯] ೮೯ ಜನನಿಸುತಿ ಭಗೆನಿ 
ಗುಡಿ ತುಜುಗಿ ಲತೆಯ ೧೦| ೬೯ | ಜನಪತಿಗೆಜಗಿ 
ಗಣನಾತೀತಕನನ್ಮಣಿ ೯]) ೭೮ | ಜನಪತಿ ಖನತೀ 
ಗಾಣತಿಯರಿರ್ವರುಂ ೨| ೬೨ | ಜನಪತಿ ಬರವೇಲಾ 
ಗ್ಯುಣನಿಧಿಗೆ ಜಗಚೂ, ಡಾ ೧೧ ೪ | ಇನಪತಿ ಬಟಯಲೆ' 
ಗುಣನಿಧಿನಂದಿವರ್ಧನನ ೯| ೧೦೪ ಜನಿತನೃ ಪಾನಂದಂ 
ಗುಣನಿಧಿಯನಾತನಂ ೧೦| ೯೭ ಜನಿತಾಧ್ಯುದಯಂ 
ಗುಣಶೀಲವ್ರಾತದ ೯| ೧೫೬ | ಜಯ ಜೀವ ನಂದ 
ಗುಣಹತಕರಯುಗ ೫ ೧೩೪ | ಜಯ ಜೀವಾಧಿನ ನಂದ 
ಗಾಯಿಕೆಯರ ೩| ೩೦ | ಜಯಮಂ ಬಯಸುವ 
ಗರಟಗೆಯುಕ್ಕಡ | ೩| ೧೦೦ | ಜಯ ಮೊಡವುಟ್ಟಿ ದುದು 
ಗರಳೇಂದೀವಳವಾಸಿತೋಗ್ರ 1 ೬] ೧೨೩ | ಜಯಲಕ್ಷ್ಮೀ ನಿಭಯಪ್ಪ 
ಗಿರಿ ಪಾಅಕ ಭಾಗಮಿಕ್ಕಿ ದ” ಆ ೫೨ | ಜಯವಧುಗಾಣ್ಕನಾಗಿ 
ಗುರುವರದತ್ತ ೧ ೬ | ಜಯವಾದಮ ನಖಳ 
ಗುರುವಲ್ಲನೆ "ಪತಿ ೩ ೮೮ | ಜಲಜಸರಸ್ತಟಂ 
ಗಟಿಗಟಸುರಿದುವು ೩! ೧೦೬ | ಜಲದಾಡಂಬರ ರೂಪ 


32 





2 
ER 


ಕಶೆ 


2೨2 


೨.೪೧೯) ೯೮ ೮ಲ ೦ಡಿ 


2 


ಇ೯ಆಇವರೆ೦ ರೆ 


೧9 





ಆಶ್ಮಾಸ. ಪ.ಸಂ. 


೮೯ 


೪೩ 
೭೬೯ 


೧೬ 
೧೯೪ 
೫೯ 
೯೩ 
೧೪೪ 


೬೩ 
೯೫ 
೬೮ 
೧೪೧ 


೧೫: 
೫೫ 
೭೬೪ 


ಪದ್ಯಗಳ ಆದಿ. 


ಜಸಮಡಿಗಿಡೆ 
ಜಳದ ಗ್ರೀಷ್ಮ 
ಜಳದಿಂದಂ ಬಳಮಂ 
ಜಳಧರಮಾಳೆ 
ಜಾತಾಭಿಜಂಗಮಾ ಗಮ 
ಜಾರಂಗೆ ವಿಜಯ ಕಾಮಿನಿ 
ಜಿತ ಗಗನೇಚರಾಧಿಪತಿ 
ಜಿತವಿಶ್ಲ್ಷಕರ್ಮ 
ಜಿನಚಂದ್ರ ಕುಮಾರಂ 
ಜಿನಚಂದ್ರಂ ಮುನಿಚಂದ್ರ 
ಜಿನಚೆಂದ್ರಂ ಕ ೈತಿನಾಥ 
ಜಿನಚರನಕೊಹಿಕ 
ಜಿನಜನ್ಮಾ ಸವ 
ಜಿನತತ್ವ ೦ ಸ್ಮ ರತತ್ವ 
ಜಿನದೀ್ಥಿ ತನ 
ಜಿನನ ತನುಜ್ಯೋತ್ಸೆ 
ಜಿನನುರಡೊಳೆಸೆವ 

ಜಿನಪತಿ ಕರ್ಮಪ್ರಕೃತಿ 
ಜಿನಪತಿಸದಸಂಕಜ" 
ಜಿನಪದಪದ್ಮಜೊಳ್‌ 
ಜಿನ ಮದನಳೊಳಗೆ 
ಜಿನವಚನರಸಾಯನಮಂ 
ಜಿನಶಾಸನ ದೀಪಕನುಂ 
ಜೀವನಿವಾದಮೆತ್ತ 
ಜೀವಾದಿ ಸಪ್ತ ತತ್ವ 
ಜ್ಯೊ ೇತಿ8ಪ್ರ ಫೆ ಖರಕಿರಣ 
ಜಿಜತಿವನರೋ 
ಜ್ಯೋತಿಷ್ಯರ” ಮುನ್ನ 
ಜ್ವಳನಜಓ ನಿಜ ಪ್ರಠಥೋ 
ಜ್ವಳನಜಓಯೆಂಬೊನಹಿತ 
ಜ ನಜ ವೈರಿ 

ರು 


ರುಂಕಾರ ಮುಖರ 
ತೆ 
ತುಂಗತುರಂಗಮ 
ತುಂಗನೃ ಪಸೇನೆ ನಗದ 
ತ್ವಂಗತ್ಕ *ಮಕರತೆ 
ತೌಗೆವಕೆ ಗಗನಚಾರಣ 


ತೆಗೆನೆಜಕಿದು ಚಿತ್ರಮೂಲಾದಿ 


ತೇಜೋನಿಧಿ ಕಕಹತ 
ತ್ರಿಜಗದ ತಿರಿಕಂ 

3 ತ್ರಿಜಗದಭಿಷ್ಟು ತಂಗೆ 
3 ತ್ರ ಜಗದಭಿಷ್ಟು ತಂ 
3, ಜಗದೂ, ಸಾ 


ಂತ್ಯಡೊಳ ಮರ ಗ 





*ರರ್ಶ೫ ಜಣ 


ಆಶ್ಕಾಸ. 


ಶಾಂತಿಪುರಾಣಂ 


ತ ರ 























ಪ.ಸಂ. ಪದ್ಯಗಳ ಆದಿ ಆಶ್ವಾಸ, ಪ.ಸಂ. 

೧೨. ೭೫ ತೊಟ್ಟಿ ನೆ ಕೊಳೆ ಚತುರಂಗ .... ೫. ೫೪ 
೬| ೧೦೨ ತಡೆಯನಿ ಕುಳ್ಳಿರಲ್‌ ೬. ೧೦೭ 
೧೦ ೫೫% ತಡೆಯದೆ ಚಿತ್ರ ವೇತ್ರ ೫] ೧೧೨ 
೮, ೩೫ | ತಡೆಯದೆ ಭನ್ಯರ ನೆಣದೊಳ್‌. ಎ. ೪ ೬೭ 
೯. ೧೧೨ ತುಡೆ ಧನ್ತಿ ಸರಲನೊರ್ವಂ ೬. ೨೯ 
೬). ೩೯] ತುಡೆ ನೂಜಾಸೆ ೪, ೨೭ 
೩1 ೭೧ | ತೊಡೆ ತೋಳ" ಮುಯ್ಯು ೪, ೧೭ 
ಲ| ೧೫೭ | ತೊಡವಿಂಗೆ ತೊಡವು ೧೦, ೫೭ 
೧೦ ೪೨ | ತಂತ ತ್ರನಿಯಂತ್ರಣಂ ೭1 Coo 
೧೨ ೬೦ | ತತ್ವ ಮ ಕಣಿಶ ೧| ೬೦ 
೧೨ ೫೯ ತತ್ತ ಶೈ ಮನಾದಿನಾಥಮತದಿಂ ೧೨ ೮೦ 
೭] ೮೦ ತಫ್ರರ್ಥ ಶ್ರದ್ಧಾನ ಪಟು ೬| ೪೬ 
೧೨. ೧೭ | ತಂದೆಯೆಭಕ್ತ ೦ ೧೨| ೬೨ 
೧ ೧೬| ತದನಂತರ ಮಿರದಾಕೆ ೫ ೧೨೧ 
೭) ೬೪ | ತದನಂತರ ಮರಿ ೩. ೯೪ 
.|೧೦, ೧೩ | ತದ್ದಿರೈ ತ ದಶನ ೬) 2 
೧೦, ೪೬/ತ್ರಿ ಡೆಕ್‌ ಸಲಿಲದ ೯) ೧೭೯ 
೧೨) ೧೨ ಶ್ರಿದರ ನ] ರ ೧] «೨ 
°|00]) ೫೬ ತ್ರಿದಶರಳಿಷೇಕೆದಿಂ ೯) ೧೨೬ 
೭, ೩೧ | ತ್ರಿದಶಾಂಗನೆಯರ್‌ ೯| ೧೮೫ 
೧| ೧೩ | ತ್ರಿದಶಶಾನಕ ಲಯದಿಂ ೪| ೫೭ 
ಕ ಹರಿ ತನಗಿದಿರಾದ ದಂತಿ ೪. 2೩೩ 
೧| ೩೫ | ತನಯೆ ತಪದಿಂದೆ ೪| ೧೦೫ 
೮. ೧೨೯ | ತನಿಗಿರ್ಚು ಕರಗಿಕಂ ೧೧, ೩೩ 
೬ ೪೮ | ತನು ಮೃ ದುಕುಚಂ ೯೧ ೬ 
೫ ೧೨೦ ತನುನೆನೆತನಿತುಂ ೧| ೭೧ 
೬) ೩೪| ತನು ಸೌಂದರ್ಯದಿ ೧| ೮೫ 
೮. ೧೨೧ | ತನ್ಕಧ್ಯಶೊಳಿರ್ಪುದು ೧.೫೭ 
೫) ೬೫ ತಪ್ಪಿ ಗುರುವಚನಂ ae) Eg 
೫. ೧೫೦ | ತ್ರಿಭುವನ ಭೂಸಣೋಸನೆಗೆ...| ೫1 ೨೮ 
೫) ೩೨ | ತಂಮನ ನಾಗಳಂಬರಚರೇಶ್ವರ ೪ ೨ 
ತಿಮಿವಿಕ್ಸೋಭಿತದೀರ್ಥಿಕಾಂಬು ೮ ೯ 

೪, ೬೨ | ತರನೇಟಲೊಡಂ ೧೦, ೩೯ 
ತಾರಾದ್ಮೀಂದ್ರಥ cal ೫೪ 

೨೮ | ತಿರಿಪುತ್ತುಂ ಜವದಿಂ ೪| ೫೪ 

ರ್ಳ ತುರಗಖುರಕ್ಷು ಣೆ ಳಾ ೧೧ ೧೬ 

೭೧ ತುರಗಾದಿರೂಡಢರೆರ್ದ ೪! ೧೫ 

೨ | ತುರಿತದಿನನಂತನೀರ್ಯಂ ೨| ೨೪ 

೫೬ | ತೆರ್ಪತ್ತು ಬಿಟ್ಟು ೭) ೯೯ 

೩೩ | ತೊಳಿದು ನರೀಷಹತತಿ ೭| ೮೪ 

೨೪ | ತಜಸಂದು ಚಕ್ರವರ್ತಿ ೪. ೪೫ 

೬೭ | ತಾಅವಣಾಗೆ ಜಯಂ ೨| ೪೧ 

೫೫ | ತೆಅಕಿಯದೆ ರನ್ನದ El Tg 

೭೧ | ತಲೆಬಳಿವಳಿ (| ೫| ೪೨ 








ಶರಿಶಿಷ ತೆ. 


ಪದ್ಯಗಳ ಆದಿ. ಆಶ್ವಾಸ, ಪ.ಸಂ. 
ತೈಲೋಕ್ಯಕಿಲಕಜಿನಪತಿ 4 ೧೦. ೫೦ 
ತವದ ಪಿಟೌ್‌ದಟ್ಲಾಯಿಂ ೧, ೫೫ 
ತವದ ಪುರಾತನ ಭವ ೬. ೧೨೫ 
ತವದ ಬಸಂತದಸಿರಿ ಆ ೫೮ 
ತವದರಿ ಬಲಮಂ ತವೆ ೧೧, ೮೦ 
ತವದಾಯ;ಷ್ಯದ ೭ ೮ 
ತವದುತ್ಯಂಕ ಮಳು ೭ ೩೭ 
ತೀವ್ರೊ ೇೀಸವಾಸಮುಂ ೧ ೯೦ 
ತ್ರಿ ಶಿಕೆಯುವುಂ ೯| ೧೭೨ 
ತಳತಳಿಪಸ ಸೂರ್ಯ ೨) ೯೯ 
ತಳದಳಿಸಿತೊಳಗಿ ೬| ೧೧೭ 
ತಳದಳಿಸುವ ಕೆಂಬೊನ್ನ ೯| ೨೦೫ 
ತಳಮಳಗಾಗದ ತನು ೭ ೮೧ 
ತಳರೆ ಮಹೀರಜದಿಂ ೧೦| ೧೪೭ 
ತಳಿರ ತಳಿರ ಜೊಂಪಂ ೮ ೧೪ 
ತಳರ್ದಾಗಳ್‌ ಜಿನ .!೧೦ ೩ 
ತಳಿರುಯ್ಯಲ್‌ ಶ್ರುತಿಯಿಂ ೮ ೭೫ 
ತಾಳೆದೊಳೆಸೆವಳಿಯಂ ೯] ೧೯೬ 
ತಿಳದೆಂ ಮೂಲನೆಯೆನ್ನ 2) ೨೦ 
ತೊಳ ಕೊಳ ತೊಳಗುವ ೩ ೩೪ 
ತೊಳೆವೊಡದಂ ಜಿನ ೪] ೭೯ 
ತೋಳ ನಖವ್ರಣಕೆ ಲೆ| ೪೩ 
ತೊಲ್ಲುನ ಮಗನಥ್ಯಯನ ೬) AY 

ದ 

ದಿಗವನಿನಭೋಭೋಗಾಭೋಗಂ |೧೧, ೨೦ 
ದಿಗಿಭಂ ದಿಗಿಭಕ್ಕೆ ೧] ೩೧ 
ದಿಗಿಭೇಂದ್ರಾ ಆಸೆ ತನ್ನ ೨| ೨೮ 
ದ್ವಿಜಕುಲತಿಲಕೋಪವೆ ೧೨] ೬೩ 
Fi ೩] ೮೧ 
ದಂಡಿತವ್ನೆರಿ ಚಕ್ರಧರ ೬] ೮೬ 
ದಾದಿಯು ಮಾ ಸುಕುಮಾರಿಕೆ ೫| ೧೧೭ 
ದ್ಯಾ ದಶಯೋಜನಮಿತಿ ೯! ೧೨೧ 
ದ್ರಾ ದಶ ರಾಜಕಮಂ ೭ ೫೨ 
ದಾನಜೊಳಂ ಸಾಮದೊಳಂ ೨. ೫೯ 
ದಿನಕರತೇಜಮುಂ (೧೧ ೬ 
ದಿನಪಪ್ರತಾಪಮುಂ '೧೦| ೧೩೪ 
ದೀನಜನದಾನನಿರತ il] ೨೮ 
ದಮಿತಾರಿಯ ಭುಜ | ೪| ೫೮ 
ದ್ರುಮಸಲ್ಲವ ತಳನಿಪತಿ ೫ ೮೯ 
Wd ೯| ೧೪ 
ದಯಿತಾಸೌಂದರ್ಯದ ೯] ೧೦೧ 
ದಾರಿತ ಭೂಭಾಗಂ ೬| ೬೭ 
ದುರಿತಾರಿಯನಭವಂ 1೧0] ೨೧ 
ಧೊರೆಯೆನೆ ಮಾದೇವಿ he *0ಗ್ಧಿತ 





ಪದ್ಯ ಗೆಳಲದಿ. 


| ಜೊರಯಿಲ್ಲೆ ಚಿ ಪರಿ 
ಜೊರಿವಡೆನಿರ್ದುದಿರ್ವರ 
ದೊರೆವೆತ್ತ ವಿಜಯ 
ಡಿವಮಂತಂತೆ ಶತಾರ 
ರಾದರ್ಶನ 
Re $4 ಯೋಜನ 
ದಿಬೆಜಶೆತ ಪೊಳೆವ 
ಜೆವಸದೊಳೆ ತರುಗಳುಂ 
ದೇವಗುರು ಬೆಸಸೆ 
ದೇವತೆ ನಿಂದಿದಂ 


ದೇವಭವತ್ಸುಕ್ಕ ತಾನಿರ್ಭಾವಿತ... 


ದೇವರ ದೇವಕೊಳ್‌ 
ದೇವರೊಡನೊಗಲ 
ದೇವಾರಣ್ಣಂ ದೇವರ 
ದೇವೇ ಂದ್ರನು ಮಾಗಳ್‌ 
ದೇವೋನ್‌ಫಾತಮಂ 
ದೌವಾರಕೆ ಬಣ್ಣಿಸಿ 
ದಶದಿಕ್ತ ಬೀತತಂ 
ದೊಸೆ :ತರನಾಪ್ತ ೦ 
ನ ವಿರಹಿಗಳೊಳ್‌ 
ಡೆಸೆಗೆಸೆವುದು 
NH ಮೇರೆ 
ದೆಸೆಗಳ್‌ ಮೃಗಮದ 


ಧ 
ಧ್ವ್ಯಜಿನೀ ಮಧ್ಯ ದೊಳೊರ್ವ i 


ದದ ಹೆರಿದಜಬಿ ಮುಖಂ 
ಧನ ಮುಚಿತದಾನಜೊಳ್‌ 
ಧರಣಿಯ ನವಯವದಿಂ 
ಧರಣೀಂದ್ರಂ ಪದ್ಮಾಪತಿ 
ಥರಣೀಹಾರಂ ಹೆಸ್ತಿನ 
ಧರೆಯಂ ಪಾಲಿಸಿ 
ಧರೆಯ ಲಲಾಟ ಮುತ್ತರ 
ಧರೆ ಶಾಶ್ವತಮಲ್ತಷ್ಟ ಮ 
ದರ್ಮಾನುರಾಗವಂ" 
ಧವಳೇಕ್ಷುಚ್ಛಾಯ 
ಧಾತ್ರಿ ಪಫಣಿಪರ್‌ 
ಧ್ಲಾಫತಡೇವದುಂದುಭಿ 
ಸಿ ತೆಗೆನೆಆ₹ 
ಧೀರತೆ ಗಿಡಡೆ ಪರೀಷಹ 
ಧೃ ತಕಾಲಾಗುರುಧೂಪ 
ಧೌ ತಖಲ್ಲಿ ರಷ್ಟವರ್ಗಿಗಳತಿ 
ಧ್ಯ್‌ತವಿದ್ರುಮ ಕಂಬು 
ಧ್‌ ತವಿಷಮಬಾಣನಂ 





೧ 
ಆಶ್ಲಿಸ. ಪ.ಸಂ 
ಚ ೧| ೧೦ 
೧ ೭೯ 
ತ ವಿ ೧೫ 
1೧೦] ೧೧೫ 
೫! ೧೪೫ 
|0|] ೧೯ 
೩೨ 
೫ ೬೬ 
೭ ೬೫ 
ಲ ೯೩ 
೭) ಎ೩ 
೯ ೩೩ 
೪, ೩೧ 
೮| ೧೨೨ 
೫ ಪಿ 
ಲಿ ೬೯ 
೫ | ೧೩೬ 
೧೦ | ೧೩೦ 
೭ ೪ 
ಳ ೨೩ 
೩ ೯೬ 
೧ ರ೯ 
ಲ| ೧೧೩ 
೪ ೩೬ 
೧೧ ೨೫ 
೬ ೭೩ 
೨ ೧೩ 
೯... ೨೧ 
೯| ೧೩೯ 
೫ ೭೬೧ 
೬] ೧೨೧ 
೧೧] ೮೮ 
೧೨ ೩೭ 
೧೦ ೧೩೮ 
೯ ೬೯ 
೬ ೭೪ 
೪ ಲ್ಲಿ 
೪| ೧೦೯ 
೭ ೧೬ 
೩| ೧೦೮ 
೯| ೨೦೬ 
೫ ೫೭ 


೧೩ ಕಾಂತಿಪ್ರರಾಣರಿ 























ಪದ್ಯಗಳ ಆದಿ. ಆಶ್ವಾಸ. ಪ.ಸಂ. ಸಧ್ಯದ ಆಶ್ಚಾಸ. ಪ.ಸಂ. 

ನೆ | | ನಭಡೊಳ್‌ ಪೂಮಲಕಿ ೧| ಆಗಿ 

ನಾಕತ್ರಿಸಸ್ಟ್ರಿ ಸಟಿಲಾ ೧೨! ೭ | ನಯದಿಂದಂ ಹಂತ ೧೦! ೮೫ 
ನಾಕಸುಖಶೇಷಮಂ | ೯. ೧೩೭ | ನಯನಾನಂದನ ದಾ ೫ ೧೬೧ 
ನಾಗತರಂಗಳೊಂದೆ ಎ | ೩) ೧೦೪ | ನಯನಾನಂದನ ಜ್‌ ೨. ೨೩ 
ನೆಗಟ್ಟಿ ಸಯೋಂಬುಧಿಗಂ | ೯. ೫೭ | ನಯಮಳವಟ್ಟ ಜೀವೆ ೯. ೧೮೭ 
ನೆಗಟ್ಟೆ ರ್ಹಣಂದಿ ಕ | ೧] ೧೯] ನಯಮಳವ ಪಚ್ಚೆ ೧| ೬೪ 
ನೆಗಟ್ಟೆ ರ್ಹಣಂದಿ ಸಿದ್ದಾ ೧] ೨೧| ನಾಯಕ ಸಾರವೊ ಲಿದೆ ೭1 ೯೭ 
ನೆಗಲಿ ಕೀಷತ್ಸ್ರಾಗ್ಗಾ ರ” ೯| ೩೧ | ನರಕೀಟಿದ್ದಯ ಸಂಗರ ೩. ೯೮ 
ನಿಚೆ ಳೆ ಕಾಂರುಳ್‌ | ೬| ೬೫ | ನರರೊಳ್‌ "ಮತ್ಸು ತೆಗೀ ೫ ೨೧ 
ನಂಜಿನೊಳೂಡಿದ ಕಂಜಮ ...| ೬] ೯೨ | ನಾರಾಚವ ಸ್ರಿ ಮೆಂಗಳ ೧೦] ೧೬೪ 
ನಿಜಕುಪಿತಾಂಬುಜ ೮) ೬೧ | ನಿರತಿಶಯ ರೂಪ ಯೌವನ ೧. ೭೨ 
ನಿಜ ಗುರು ಪರೋಕ್ಷ ೧] ೫೦| ನೀರಜದ ರಜದ ೧೧) ೯೬ 
ನಿಜದಿಂ ಗೂಢಂಗಳ" ೩] ೪೫ | ನೀರದ ಮುಕ್ತ ಶೀತಕರ ಇ 18 ೨ 
ನಿಟಲನ್ಯಸ್ತ ಕರಾಬ್ಜ ೭ ೯ | ನೀಕೊಳಗಳ್ಳಿ `ದ ನೆವದಿಂ ಎ ೮ | ೪೭ 
ನಡನಡಶಿಸುಗಿ ತಳರ್ಕಡೆ ೧೦| ೧೭೧ | ನೀರೊಳ್‌ ಕೈ.ಚಮಜಲಧಿ ಎ ೧೦! ೩೮ 
ನಡೆದೇಟಡಿಯಂ ೧) ೮೩ | ನೆರವಿಯ ಕಣ್ಗಳ ೫) ೯೬ 
ನಡೆ ನಖಮುಂ ಕೋಡುಂ ...| ೨| ೧೦೭ ಸೆರನಿಯುಮರೆಸನು ೯ ೮೧ 
ನಡೆ ನೋಡಲ್‌ ದಿವಿಜೇಂದ್ರ....| ೯| ೧೫೭ | ನೆರೆದಾಡುವಟ್ಟಿ ಬೆರ್ಚಿಸೆ ೪, ೩೮ 
ನಡೆಯೆ ಚಟುಳತೆಗೆ ; ೬ ೯ ಸೆರಿದಿರ್ದುಮೆಿತು (| ೪, ೧೧೧ 
ನಡೆಯೆ ನಡೆದುಂ ಕುಳ್ಳಿರೆ ೧೦] ೮೭ (| ನೆರೆದೀತನೊಳವನಿಪ ೫! ೧೦೯ 
ನಡೆವ ನುಡಿವಾಹಾರಂ «ul ೬| ೫೨ | ನೆರೆದು ನಜೋಭೂವಳಯಾಂ.. ೫' ೪೭ 
ನಡಿಯ ಬಳ್ಳಿಯ ತುಲುಗೆವೆ ...|೧೦ ೯ | ನೆರೆಡೋಲಗಿಸಮರ ಇ 1೧೦. ೮೬ 
ನೋಡಿರೆ ಪೇಟ್ವ ಮೂಜುವಜಕಿ |೧೨/| ೭೭ | ನೇರಿದುವೆನಿಪೆರಡುಂ ಎ ೧೨ ೬೯ 
ಚಡ ವಲೋಕ ವಿಮಳಂ ೯| ೧೭೧ | ನೊರೆವಿಂಡುಟ್ಟಿ ದುಕೂಲ ಲ ೭೬ 
ಂದನ ಭುಜಂಗವೇ ೧೧ ೫ | ನಿಟಾಸಿದ ವಿಚಿತ್ರವೇತ್ರ ೯ ೧೯೨ 
ನ ವನಂ ೮ ೩ ನೇಟಿದಾಯುಷ್‌ ಮೆ ಎ ಹ. ೭೪ 
ನೊಂದಟಾದು ಕೆಟ್ಟ ಪಡೆ ೪| ೩೭ | ನೆಜಕಿದಿರೆ ಗೌರವಮಂ ೨ ೭೬ 
ನಿಧಿ ದುಸ್ತರಜನ್ಮಾಂ ೯] ೨೬ | ನೆಜ್‌ದಿರ ಸಂಕಲೆವಂದದ ಆ ೫೧ 
ನಿಧಿಯಂ ಕಂಡಂತ ತೊಳ ೬] ೭೫ ನ್ಲೇಜಿದ್ದೆ ಶ್ವ ರ್ಯದ ೧೧, ೮೫ 
ನನೆಗಣೆ ಕಣೆ ತನು ೭] ೧೪೭ | ನೆಜೌ ಯನೆಕಿಯುಂ ೭ಬ ೧೧೭ 
ನನೆಮೊನೆಯಾಗಿ ಬಂದು ೭| ೧೨೫ | ನೆಜಿಯನುಭನಿಸಲ್‌ wel | ೪೫ 
ನನೆಯ ಸರಲ್ಲ ಳುಮಂ ೫) ೯೪ | ನೆಆಕಿಯೆ ಪಟಚ್ಚ ರದೊದವಿದ .. ಆ] ೨೪ 
ಸಾನಾಭಾಸಾತ್ಸ ಕಂ ೬] ೫೯ ನೆಅಕಿವುದ.ಮಂಕನೋ್‌ ೭| ೧೧೨ 
ನಿನಗಂ ಡೊಕೆಕೊಂಡುದು | ೩) ೭೯ ನಾಲ್ಕುಮುಪಾಯದ | A) ೯೧ಗ 
ನಿನಗೆ ಗುರುವಾದ ... [೧೦ | ೧೦೧ | ನಿಲಲೊಲ್ಲಜೆ ವೈರಾಗ್ಯಮೆ ೯| ೫೩ 
ನಿನ್ನ ದಯೆನೆರಸು a ೯ | ನಿಲೆ ಸೂಚಿಯೇರೆಸಳ್‌ ೭| ೩೪ 
ನಿನ್ನ ನ್ನಂ ಪ್ರತಿಭಾಸಂಸನ್ನ್ನಂ....| ೮| ೧೩೩ | ನೀಲಪಟಾಸ್ತರಣದ ... ೧೦ | ೧೭೩ 
ಸಿನೆಡಿಮನದಾ ಮುನ್ನಂ | ೯| ೮೦ | ನೆಲಡೊಳ್‌ ಬಿಟ್ಟ ಡಗಿಂಡೆ ..| ೭| ೮೯ 
ನೀಸಕುಲನಾಗಿ ನೃಪತಿಲಕ ...| ೫] ೧೨೭ | ನೆಲದಾಕಾಶದ ನಿಕ್ತ ಟಂ ಭಂ ಇಹ US 
ನೃಪತಿ ಸುತಾರಾಹರಣ ೬| ೩೬ | ನೆಲೆಯಂ ಮಾಡಿ ಸಂತ ಕುಲಕ್ಕೆ ೧೦, ೧೪೧ 
ನ್ನ ಪನೀತಿಶಾಸ್ನಮಂ ೨| ೩೬ | ನವಕುಸುಮಾನಚಯ” ೧೦] ೨೮ 
ನೃಪಪುತ್ರಿ ಶೂರಸೇನಾ ೫| ೧೨೬ | ನವದಾವಾಗ್ದಿ ಶಿಖಾಳಿ ಎ | ೪| ೪೪ 
ನೃ ಪರಂ ಚಕ್ರ ಪದಾಂಬುಜ ೧೧. ೪೪ ನವನಿರ್ಯತ್ಸ ಹಕಾರ (| ೯| ೧೪೨ 
ನೃ ನೆ ಸಸೇನಾಸತಿ ೧೧| ೨೪ ನವಮಾಣತಿಗಂ ನವ «OF ಶಿಕ 


ಪದ್ಯಗಳ ಆದಿ. 


ನವ ಮುಕ್ತಾ ಫಳಮಧ್ಯ 
ES ಬು? 
ನವ ವಯಸ ಮಯಸಮಂ 
ನವ ಶಶಿಕಳೆಗಳನಮೃ ತ 
ನೌಸಾಧನೋದ್ಯ ತರ್‌ 

ರ್ಟ 


ಪಿಕ ಕೋಳಾಹಳ ಮಲ್ಲದಿಲ್ಲ. 
ಪಿಕನಾದಂ ಕಳನಾದ 
ಪೊಕ್ಕುನಿಜಾಂಬಿಕಾ 
ಪ್ರಾಕಾರಂ ರಾಜಿತ 

ಪಗಲೆರ್ದೆಗೊಂಡ 
ಪಗೆವಂಗಂ ಕೆಳೆಯಂಗ 
ಪಗೆವರ್‌ ಪುರ್ವಿನರೋಮ 
ಪುಗದಿರು ಪೋಗುಪೋಗು 
ಪುಗಿಸೆ ಪೊಟಲಂ 


ಪುಗುವಪ್ಪೆ ಸೂಅಮಡುವಜನದಿಂ... 
ಪುಗುವ ಪೊಜಮಡುವಪಾಳೆಯ... 


ಪುಗೆ ಕೊಳನಂ ಲತಾಲಲಿತೆ 
ಪೂಗಸಲರ ಬುಕ 
ಪೊಗಟ್ಟ ನೃ ಸಕೋಟ 


ಪೊಗಟ್ಟೆ ಡ್‌ ತಮ್ಮಅವನಿತನೆ. iki 


ಪೊಗಟ್ಟೊ ಕೆ ಮಾಣೆ 
ಪಂಚಮಥಾಂಗಪಾಣಿಗೆ 
ಸಂಚಮಹಾಶಬ್ದ ದ 
ಸಂಚಾಶ್ಚರ್ಯಳಿಗಳ್‌ 
ಪಟುವಪ್ಪಿ ಂದ್ರಿಯವರ್ಗ 
ಪುಟ್ಟ ೦ "ತ್ತಾ ೦ ಕೆಟ್ಟ ೦ 
ಫುಟ್‌ ರೊಡಮಜಾದು. 
ಪುಟದ ಜೀವರಾಶಿ 
ಪುಟ್ಟದುದು ಪುಂಗನೂರ್‌ 
ಪುಟ್ಟು ವವೊಲಗ್ರ ತನಯಂ 
ಪುಟ್ಟಿ ತದಲಾನುನ 
ಪುಟಿ 4 ಮನಃ ಸರ್ಯಯ 
ಪಂಡಿತನೊಡನಮೃತಾಕ್ಷರ 
ಪಡೆದ ಧನಕ್ಕೆ ಕ್ಕೆ 
ಪಡೆಯಂ ಸಾಅಲ್ವೇಟ್ಟಾ 
ಪಡೆವಳ್ಳಂಗೆ ರಥಾಂಗ 
ಸಿಡಿಖಂಡಂಗೊಳೆ ಮನ 
ನಿಡಿಗಳ್‌ನೃ ಪವಿಭವದ 
ಪೊತ್ತಿ ಪೊಗೆಜುವು 
ಪದದಪ್ಪ ಡೆಯುಂ ಬಗೆ 
ಸದನಮಾತಾಖಿಲಾರಿ 
ಪದೆದೆಅಗದ ತಲೆಗಂ 
ಫುಡಿಡೆಳಗಾಯ" ಬಸಂತ 
38 


2 
GOGOPSELTPGGHP LP 


2 


PPLE POPE 2) ೫% ಆ ಇ 69 2) ೧೧೮೮೧ NN 








ಆಶ್ವಾಸ. 


(೧೦ 


೨ 
೪ 


2 
೦ 


೧ 


2 ದು 
೨೫೦ 


೧೦ 





ಸರಿಶಿಸ್ಕ ೨. 
ಪ.ಸಂ. ಪದ್ಯಗಳ ಆದಿ. 
೩೦ | ಪೋದಭವಂಗಳ 
೪೩ | ಪೌದನಪುಲಾಧಿಪತ್ಯ 
೮೮ | ಪನಿಪುಲ್‌ ಪಚ್ಚೆ ಯ ನೆಲ 
೬೨ 1! ಸನ್ನೆ ರಡಾಶ್ವಾ ಟಗಳ 
೧೬೦ | ಪೊನ್ನ ಯಮಗುಳಿಕ್ಕಾ ವಳ 
ಪೊಂಪುಟುಮೋಯ್ದು 
೩ ಪರಚಕ್ರ ಮೆ ಕಯ್ಗೆ ವರಲ್‌ 
೧೩೪ ಪರಮಸ್ರೆ ಮಾಣಮಜು 
೧೦೪ | ಪರಮಜಿನಜನನಿಗೊರ್ವಳ್‌ 
೬ | ಪರಮಜಿನಶಿಷ್ಟರಂ 
೯೨ | ಪರಮದಯೆಗೆಯ” 

೧೫೮ | ಪರಮಪದಾರ್ಥತೀರ್ಥಕರ ... 
೫೪ | ಸರಮಸ್ರೀಸ್ನೇಹೆಗೇಹಾಯತ .... 
೪೯ ಪರಮಕ್ರೀಪತಿದೇವ 
೭೮ ಪರಮಾರ್ಶಂ ಪರಿಪಾಲನ 
೧೮ | ಪರಮ ಸುಖಾಮೃ ತ 

೧೮೪ | ಪರಮಾರ್ಥತೆ ಹತ ಸ 
೨೮ | ಸರಮೇಶ್ವ ರಂಗೆ ಬಗೆಗೊಂಡ .... 
೮೪ ಪರಮೇಶ ರ ದಿಗ್ವಿಜಯ 
೬೬ ಪರವಧು3ನಲ್ಲದರಿತಃ ಪುರ 
೧೯ | ಪರಸಿದ ಸರಕೆಗಳಾ 

೧೫೮ | ಪರಸುವ ಪೌರರ 
೯೩ | ಪರಿಜನಮನಳವಿಯ 

೧೫೧ ಪರಿನಿಷ್ಠ ಮಣ ಶ್ವ ಸನಂ 
೨೨ ಸರಿಭವಿಸ ಕಪಿಲನರ 
೬೭ | ಸರಿರಾಜತ್ಸ ಹಕಾರ 

೧೩೪ | ಪರಿವ ಸರಪೂನಲ ಹಿಮ 
೪೯ | ಪರಿವರ್ತಿತಾವಲೋಕನ 

೧೦೬ ಸರಿವಿಡಿಗೆಯ್ಯೆ ಸೊಂದಿ 
೪೫ | ಪರಿವಿಡಿಯಂ ತೊಡರದೆ 
೧೫ | ಪರಿವುವು ತೊಡರ್ಡಿಡೆ 
೯೪ | ಸರಿವೆಸ: ಪೋಗಲಚ್ಛ ರಸಿ 
೬೮ | ಪವಿ” ವಿಲೆ ಕಲಿಲ 

೧೪೯ | ಪಾರಾವತಮಂ ಗಿಡಿಗಂ 

೧೪೭ | ಪಾರಾವಾರಕ್ಕೆ ಜಡರ್‌ 
೮೪ | ಪಿರಿಯರಸಿಯ ಪಟವೇಟ 

೧೦೭ | ಪುರನಿಕರಂ ತ್ರಿನಿಷ್ಟಪ 
೯೧ | ಪುರುದೇವಂ ದಿವ್ಯ 

೧೪೮ | ಪೂರಿತರಣಶಂಖ 

೧೦೩ | ಪವನನಿನವಂ ಮಂತ್ರ 
೧೦ | ಪೂವಿನ ಬಿಲ್ಲೆ ಪುರ್ವ 
೨೧ ಪೊರೆಯದಪೋಲ್‌ ಕೀರಂ 
೩೨ | ಪೃವಿಮಲ ಮತಿಗನಿತುಂ 

೧೪೩ | ಪ್ರಕಟಿಂ ಲೋಕೋತ್ತರ 


ನು 


ಓಗಿ ಆ 6೫ ಓ 





ಆಶ್ಚಿಸ. ಪಸಂ 


2 
೦ 





ಆಇ ೧ಆಇಂಆ5 ರ ಇಣ ದೆ೦ ಜಣ ರೆ ಇ  ಆ೦ಂ೦ಇರಿಲ್ಲಿಎಣಣ ಇಂಬ್ಲಿಆಇ೧ 


2 
0೦ ಇ 


“10 





82 | 





೬೮ 
೧೭ 
೧೦೮ 
೫೬ 
೧೦೩ 
೧೭೮ 


೧೧೭ 


೧೩೭ 


೧೦೫ 


೧೦೦ 


ಪದ್ಯಗಳ ಆದಿ. 





ಸ್ರಕಟತರಂ ವೃತ್ತಿಗೆ 
ಪ ಕಟಿಮುಮನ `ತಿರೆ 
ಫೆ ಸ್ರ ಹಿಮೆವಾರವಾಣ 
ಫಕಟಿಸೆವಿಳಾಸ ನಧಿ 
ಸ್ರಚುರನವವೈಜಯಂತೀ 
ಸ್ರೌಚೀನಬರ್ಜರುಪಮಂ 
ಪ ಜಾಪತಿನೃ ಪಂ 
ಸೆತಿದಿವಸಂ" ರಮಿಯಿನ 
ಪ್ರೆತಿಬುದ್ಧಂ ತ್ವ 
ಫೆ Nei A 
ನತಿಮಾರೂಪಮಘಾತಿ 
ಸಮದ ಪುರೋಹಿತ 
ಪ್ರಮದಾಮಿಷಕ್ಕೆ 
ಪ್ಲಮದೆಯರಾ ನೃ ಪ 
ಪ್ರಮದೋತ್ತ ತ ಮೆಗಾಣ್ಯ 


ಫ್ರಾಯೋಪಗೆಮನದಿಂಮುನಿ .. 
ಪ್ರಾ ಯೋಪಗಮನದಿಂ ತಟ ಮುನಿ 


ಬ್ರಿಯಕಾರಿಣಿಯಂ 


ಪ್ರಿಯಕಾರಿಣಿಯೆಂಬೊಳನನ್ವಯ ಯ. 


ಪ್ರಿ ಯಮೂರ್ತಿಶಾಯುಮಾ 
7 ಯೆಯ ಬರಪಾರ್ವ 
ಪ್ರವರಕ್ಷಮೆ ಮಾರ್ದವ 

ಪ ತಕ್‌ ಶಕರ 
ಪ್ರೆಸ್ತಾವಜೊಳ್‌ ಕೃತಾಕೃತಿ 
ಪಟ್‌ದೆಳಲತೆಯು 
ಪಾಜುವ ವಿಮಾನದಣಿವಿಣಿ 
ಪೊಜಗಣರಿವರ್ಗಮಂ 
ಪೊಲಮುಯ್ವಂ ತಾಗೆ 
ಪಲಕೆಅದಿ ನೀಯುತುಂ 
ಪಾಲ್ಲಡಲ ನೀರಪರಿವ 
ಪ್ಲ ತಲುತಮನಗ 
ಪಸರಿಸಿದ ಸಂಚಕತ್ನ 
ಪಸರಸಿದಪುಡೊಸಗೆಯು 
ಪಸಿವಿಂದಂ ಠಿನಗಾದ 
ಪಸೆಯೊಳ್‌ ಪಾಸಿದ 
ಪೊಸಕೆಂದಳಿರ್ಗಳ 
ಪೊಸತಲರ್ದಂಬುಜಾಕರ 
ಪೊಸತಲರ್ದಂಭೋರುಹ 
ಪೊಸ ಬಿಸುಸುಯ 
ಪೊಸಮಳರಂದದ 

ಪೊಸ ಮದದಾನೆಯಂ 
ಫೊಸಮುತ್ತಂ ಪಾಲೊಳ್‌ 
ಪೊಸಮುತ್ತಿ' ನ ಮಂಡಪ 
ಪೊಸವಳಿಕಿನ ಸೆಲೆ 


೨ 


ಆಶ್ವಾಸ. 


6 


*|ಗ೧೦ 
(೧೦ 


೯ 


2 
0 


ಣು 
SES ೬೪೬! 


೨ 
ಈಟಿ ಇಚಿ ರಿಚಿ ೮ಟ 6೧ 


ಆ೧ಣ೫ ೧೧೧೮ ೧) ಆ ೧ 


ಕಾಂಕಿರರಾಣಂ 


ಪ.ಸಂ. 


೧೭೯ 
೭೭ 
೬೦ 
೧೦ 

೨೦೭ 

೧೪೬ 
೬೭ 

೧೬೬ 
೮೭ 
೬೧ 
೩೨ 
೧೭ 
೯೨ 

೧೨೪ 
೧೯ 

೧೧೦ 
೩೦ 
೧೧ 

೯ 
ರ್ಳ 
೭೫ 
೫೧ 

೧೬೨ 
೫೬ 
೯೬ 
೬೧ 
೧೭ 
೪೨ 
೫೧ 
೫೧ 
೨೫ 

೨೦೮ 
೧೭ 
೯೦ 
೭೮ 
೧೬ 

೪ 

೨೦೪ 
ಆಲೆ 

೧೩೩ 
ರ 
೩೮ 
೩೦ 

೧೦೩ 


ಪದ್ಯಗಳ ಆದಿ 








ವಿಪಿ. mete 


ಆಶ್ಮಾಸ, ಪ.ಸಂ. 


ಪೊಸವೆಳ್ಲಿ ಗಳ್‌ ಪಗಲ 
ಪೊಸೆವಗ್ನೆ ಯಿನುಗಿದಿರ್ದಂ 
ಪಳಿಕಿನಶಿಲಾಪಟ್ಟ ೦ 
ಪೊಳೆವ ಮಣಿಮಕುಟ 
ಪೊಳೆವಳೆಯುಂ 
ಪಟಿಗಾಂಪರ ನುಡಿ 
ಪೊಟವನೆ ಭಾವಿಸ 
ಪೋಟಲ ಪಾವಡಟಕಿ 


ಬ 
ಬಕುಳದ ಪೂವಿನ 


ಬಗೆಗೆಅಗೆ ಸಿದ ಎಸರಮೇಸ್ಮಿ 


ಬಗೆದ ಉದಮಪ” ತನು 
ಬಗೆಬೆಚ್ಚು ನಟಿ 


ಬಗೆ ಧವೆರ್ಸೇತ್ಸೆವಮ್ನೆಲ್ಲಿತಲ್ಲಿ ... 


ಬಗೆ ಮತ್ತೊ ಂಡೆನೆಯುಂ 
ಬಗೆ ಮೃಗರಾಜ ಶಬ 
ಬಗೆಯದಿರೆಯಿರೆ 
ಬಗೆಯಲ್‌ ಬಾರದ ದೇವ 
ಬಗೆಯಟ್ಲಾಗೆ ಶಕ್ತಿಗೆ 
ಬಗೆಯೊಳ್‌ ತನಗಹಿತಮ 
ಬಗೆನುಗೆ ಸಲಿಲಕ್ರೀಡಾ 
ಬಗೆಶುದ್ಧ ತನು 

ಬಗ ವಕ್ಳಿಯ ಬಳಿ 
ಬಾಗಿಲ್ರಾ ಡದಮುಂದಣ 
ಬೇಗಂ ಔನಚಂದ್ರನ 
ಬೇಗಮುದನ್ವದಂತರ 
ಬೇಗಮುಸಿರ್‌ಮುಟ್ಟಿ ಸೆ 
ಬಿಡು ಕನಾ ರತ್ನ ಮ್‌ 
ಬೇಡಿದೊಡಿ!ಯೆನೆಂ 
ಬಂದ ಬರವಾವುದೆಲ್ಲಿಂ 
ಬಂದಮರರಿರ್ವರ 
ಬಂದಮಿತತೇಜನುಪ 
ಬಂದಿರೆದವರ್ಗಿದಿರಂ 
ಬಂದಿಸಿ ಬಲಕೆ 
ಬದರಾಕ್ಟ್ರಾಮಲಕ 
ಬನದಿಂದಂ ಬನದಾನೆ 
ಬಯಸಿ ಕುಬೇರರಕ್ಷಿತ 
ಬಯಸಿಯುಮೇಂಖಚರ 
ಬಯಸುವ ನಾಣಜಾಣ 
ಬಯಸುವ ಬಯಸಿದ 
ಬಾಯಟದಲ 
ಬರಗಲೆಯುಂ ಕೊಪ್ಪುಂ 
ಬರೆ ಖಗವಂಶಶಿಖಾ 
ಬರವೇಟ್ವುದೆಂಬುದುಂ 


ಇಆರೆ ಇವೆ 





2 ಣು 
ಶೆ೫ಿಣ೧೧೧೮ಊಊಅ೧೧೧ ೫೮ಆ೪ಇಟಟಖ ಇರೆ ೧೫೫೦ರ ಆರೆ ೧೫ ೫೧ಣ೫ರಿರೆ4 


೧೩೬ 
೨೬ 
೧೮ 

೧೧೦ 
೧೬ 

೧೮೧ 

೧೧೦ 

೧೦೬ 


೯೦ 
೧೨೧ 
೧೮ 
೫ 
೭೭ 
೧೦೫ 
೪ಗಿ 
೧೧ 
೨೪ 
೭೨ 
೧೨೩ 
೮೩ 
೫ 
೭೯ 
೧೫ 
೯೧ 
೧೬೭ 
೮೩ 
೮೯ 
೩೨ 
೧೯ 
೬೧ 
೭೭ 
೪೧ 
೪ 
೧೦೪ 
೧೨ 
೧೨೬ 
೪೭ 
೪೧ 
೫೬ 
೯೪ 
ವಿ೨ 
೮೫ 
೧೭೦ 


ಪದ್ಯಗಳ ಆದಿ. 


ಬಾರಿಸೆ ವಾರಿಸೆ ಬಂದು 
ಬೇಅಾರ್ದು ವಿರಾಜಿತ 
ಬಲದ ಮದದ ಬಲ್ಲಾಳ್‌ 
ಬಲದ ಸುಲಟಾವೆರಸಿ 
ಬಲದೇವಂ ಬಲದೇವ 
ಬಲದೇವನಖಿಳರಿಪು 
ಬಲದೇವನ ಮನಡೊಳ್‌ 
ಬಲದೇವ ವಾಸುದೇವ 
ಬಲಮಿಲ್ಲ ನಿನಗೆ 
ಬಲವದ್ರಾ ಜಿತರಾಜಕ 
ಬಲ್ಬಡಗಿನ್ಲದೊಡುಣಿಸಣಂ 
ಬಲ್ಲರಿಗೆ 'ದಿವ್ಯಸಂಭವ 
ಬಾಲಂಗಬಲೆಗೆ 
ಬಾಲಕನಮೃ ತಮೆ 
ಬಾಲತ ಹೊಳೆಂ 
ಬಾಲೆಗೆ ಗುಣಕಾಂತಿ 
ಬಸಿ ತೆಳ್ಬುಮಂ 
ಬೆಸಗೊಳೆ ದೆಶನದ್ಯು ತಿ 
ಬೆಸವರಿಗೆಯ್ವ 

ಜೆಸಸೆ ಬೆಸಗಂ 

ಬಳಿದೇವ ವಾಸುಡೇವರ್‌ 
ಬಳಭೆದ್ರ ನನಿಸೆ 

ಬಳವತ್ತೆ ನ್ಯ ಮನವನೀ 


ಬಳಸಿದ “ಕಿಬಲ್ಲು ರುಳೊಳ್‌ .... 


ಬಳೆದು ಪೊದಲ್ಬ 
ಬಳೆವಾನೃ ಪತೆಗಕೋ 
ಬಾಳಮರೇಚಿ 
ಬಿಳಿಯಲರ್ಗ ಣೆ 
ಬೆಳಗಿದುದು ಚಕ್ರರತ್ನ 
ಬಟಿಯಂ ಪೋಗುತ್ತು ೦ 
ಬಟಾವಟಾಯಕೆ 
ಬಲಾವಟಯೆಂಬುದು 
ಬಂಹಜಿಮವತ್ಬಂಜರ 

ಬಹು ಟ್‌ 


ಭಂಗುರ ಕೇಶಪಾಶೆ 


ಭಂಗಿಯೊಳಕೋಕಲತೆಯೆಂ .... 


ಭೃಂಗಯಮುನಾನಭಃ 
ಭಗೆವಜ್ಞ ನ್ಮಾಭಿಸೇಕ 
ಭೂಜಾಂಗವೃ ಕ್ತಿಗೊಂದಿ 
ಭೂಜಾಂಗವ್ಸ ತ್ರ ಯಂ 
ಭದ್ರಾಸ ನಮಿ 

ಭೂಪಂ ಬೆಸಗೊಳೆ 
ಭೂಮಿಗೆ ಕಾವ್ಯರತ್ನಮಿದೆ 


ಆಶ್ಲಾಸ. ಪ.ಸಂ. ಪದ್ಯಗಳ ಆದಿ. 
೬. ೭೬ | ಭಯವಶವಿಮುಕ್ತ 
೫ ೩ | ಭರತಕ್ಷೇತ್ರಿದಯೋಧಾ 
೫| ೬೪ ಭರತಕ್ಷೇತ್ರ ಲಲಾಮ 
೧೦] ೧೪೨ ಭೋಗ್ಗಕವಷ್ಟ ತೂರ್ಯ 
೪| ೧೦೮ ಭ್ರಾಜಿತಥೂಮಮಾಳೆ 
೨) ೧೦! ಭವದಾನನಕ್ಕೆ 
೧] ೯೧| ಭವದಿಂದಂ ಜ್ರವದೊಳ 
೧/|. ೮೦ | ಭವದೀಯ ಪರಮಗುರು 
೪] ೫೨| ಭವದೀಯವನಾಯುಜ 
೧೦| ೧೦೮ | ಭವನ ತನುಭಾಳ 
೭) ೯೬ | ಭವವಲ್ಲೀದಳಫಲಮೂಲ 
೧೦| ೧೦೬ | ಭವವಾರ್ಥಿಪ್ರಕಿಮಗ್ನ 
೧೨ ೨೮ | ಭಾವಿಸಿವಂದಿಜನಂ 
೭| ೧೧೬ | ಭಾಸ್ವರ ಬೋಧನೀನಜಃ 
೪) ೮೭ ನಗದ ಕನ್ನಡಸಕ್ಕದ 
೫, ೧೫೫ | ಭುವನೈ ಶ್ವರ್ಯದಿ ನರ್ಥ 
೯] ೨೧೩ ಭೂತಭವೆಸ್ಯತ್ಸ ಪ್ರತಿ 
೪| ೬೫ ನು 
೮| ೧೦೩ | ಮಕರಂ ನಾಕರ ನಹಿ AOR 
೧೨. ೩೫ | ಮಕುಬಟಾಗ್ರಸಿ ತೈ ನಬಿಂಬ ಭ್ಯ 
೨. ಆಗಿ ಮುಕುಳಿತಕಯೇಪೆತಂ 
೪) ೧೩ [| ಮುಕ್ತಿಯೊಳಾದ ನಂಬುಗೆ 
೧೧| ೧೪ | ಮುಕ್ತಿಶ್ರೀಯೊಳ್‌ 
೧೦| ೪೮ | ಮಗನಗರಾಜಥೈರ್ಯ 
೮. ೧೦೯ | ಮಗಮಗಿತ ಪುಷ್ಪವಾಟಾ 
೩ ೩೧ | ಮಗಳಕ್ತಂ ತಂಗೆ "ಕಾಯ್‌ 
೫| ೯೧] ಮೃಗನಯನೆಯರೂಜಿಯೆ 
೮| ೪೦ ಮೃ ಗರಾಜಂ ರಾಜತ್ವದ 
೧] ೪೮ ಮೆಂಜೀರಕಮಂಜುಳೆ 
ಲ| ೬೪| ಮಂಡಲದ ತುಡುಗೆ 
೯) ೩೨ |, ಮಂಡಳಹತಿಯ್ದೆ 
೬) ೨೦ | ಮುಡಿ ಬಿಟ್ಟೊಡದುವ 
೨) ೧೬ | ಮಣಿಕುಟ್ಟಿ ಮಭೂಮಿಗೆ 
೧] ೬೧ ಮಣಿಬಂದ್ಲಂ ಮಣಿಯಿಂ 
ಮಣಿಭೂಷಣದಿವ್ಯಾಂಬರ 
೮. ೧೦೬ | ಮುಂತಿರೆ ಕೂರ್ಪು 
೭| ೧೩೮ | ಮತ್ತನಯರ್ಕಳನೋದಿಸೆ 
೨, ೧೪ ಮತ್ತಾ ದ ೈಢರಥನ 
೧೧ ೩೧ | ಮತ್ತಿ ತ್ರ 4 ಲಲಿತಾಂಗ 
೨. ೫೧ ಮತ್ತಿ; ತ್ರ ಚಕ್ರಿಯುಂ 
೧೦ ೧೫೯ ಮತ್ತಿ ದಟಃಕೆ?ಲಜೊಳ್‌ 
೧೧] ೫೭ ಮತೆ: ತ್ರೇಭಾಶ್ವಾದ್ಯಮಿತ 
೫| ೩೧] ಮತ್ತೌತ್ರನಾದನಖಿಳ 
೧1 ೫೧ ಮಿತಸಾಕೇತರಸಾರ 


ಪರಿಶಿಷ್ಟ ೨. 





(ಗಿಣಿ 


೧೬ 





ಆಶ್ಚಾಸ. ಪ.ಸಂ. 





೨949 


ರಟ ೫ ಇರಿ ೫ತರೆ ೫೧ ಣ ೫೮೨ 


ರಂಜನೆ ಣ 


ಆ ಅ ° 9 
ಅ p ° 9 
2 pS pS 
py pS ° 8 


ಶಿ, 





ದು 
5 ಇ%ಣಗಣ ೧ ೧೪೨೧ 








೧೫ 
ವಿಶ 
ವಿ೨ 
೧೫ 
೧೩.೨ 
ಲಲ 
೧೧೪ 
೧೩೯ 
೯೨ 
೬೦ 
೪ 
೭ 
೫೦ 
೫೪ 
೯ 
೬೫ 
೫೪ 


೯೩ 
೯೨ 
೩೭ 
೮೬ 
ಪಿ೪ 
೧೧೬ 
೧೧೦ 


೧೦೩ 


೬೩ 
೫೮ 


೧೦೬ 
೫೧ 


ವಿ೪ 
೩೫ 


ಪದ್ಯಗಳ ಆದಿ. 


ಮಂದರ ಶೈಲಮಂ 
ಮಂದೈ ಸಿ ಪಾಯ್ದ 
ಮುಂದೆ ತಮಸ್ತ ಮಂ 
ಮದನದಾವಾಗ್ನಿ ಯಂ 
ಮದನಧನುರ್ಧರಂಗೆ 
ಮದನರಸಪ್ನ ವಂ 
ಮದನಹರ€' ತಪೋ 
ಮದನುಜೆಯೊಳಶನ 
ಮದನೇಭಕ್ಕಾಮ್ರಮೊಂ 
ಮದಮಂ ದ್ನ ಫಮಿತ್ತಿ 
ಮದನಿರಹಿತನೆಸಿಸಿ 
ಮದಿರಾಭರಣಾಂಬರ 
ಮುದದಿಂದಿನನುದಯ 
ಮುದಮಂ ಮಾಡುವ 
ಮುದುಗಣ್ಣ ಳುಚಿತ 
ಮುದ್ರ ಸಹಿಜಾತವಿದ್ಧ 
ಮದುತಾಂಬೂಲ ಲತೌಪಿನದ್ದ 
ಮೊದಲಿಂದ್ರಂ ಬೆರಸಿಂದ್ರ 
ಮೊದಲಿಡುವೆ ಧಾತಕೀ” 
ಮೊದಲಿಂದಂ ತುದಿವರ 


ಮೊದಲೊಳ್‌ ಜ್‌ ಂದು 
ಮೊದಲೊಳ್‌ ಮುಳ್‌ ನೇಗೆ pA 


ಮೇದಿನಿಯಂ ಕೆಯ್ಯೊಳ್‌ 
ಮಧುಪಮಹೇಂದ್ರ ಖಲ 
ಮನದಿಂ ಸಿಗೆ 0 


ಮನದೊಳ್‌ ನಿರ್ನೇವಿವಕಾದಂ 
ಮನಡೊಳ್‌ ಸಂತಸಮುಣ್ಮಿ 


ಮನಮಂ ಕೆಯ್ವಸ 
ಮನಮುಂ ತನುವುಂ 
ಮನಮನಗಲ್ಪ 3 ಲೊಂದೆ 
ಮನಮ ಸಳಪೆಡಿಸಿ 
ಮನಮಣಲಾದು ನಗೆಯೊಳಾ 
ಮನನೊಲ್ಪಾ ತನನೆಯ್ದೆ 
ಮನನೊಲ್ಲಿ ರಹಮಿಂದ್ರ 
ಮನಸಂದಾ ದಮಿತಾರಿ 
ಮನಸಿಜ ಚಕ್ರವರ್ತಿ 
ಮನಸಿಜನೋವದೆನ್ಸ್ನ 


ಮನಸಿಜಮಂತ್ರಥೇವತೆಯ .... 
ಮಸೆಗಾತ್ರಿ (ವಿಜಯಂ ಬಿದ್ದಿನ NN 


ಮಸೆಯಭಿವಕ್ಕೆ ಮರ್ಚಿ 
ಮುನೋವಚನೆಕಾಯ 
ಮಾನಸ್ತಂಭದಿನಭವಾ 
ಮಾನಿಸರ ನುಡಿನತೆಜಿದಿಂ 


2 
೨ 6 %ಈ 


ವ: ೨ 
೫ಶರೆಶೆಣ೫ ೧ ಎರಿ ಇರೆ ಇಇಟ 


ದು 
l 


. 
pS 

° 

° 


aaUcscarbnasiucadPuaPareLLNS 





ಶಾಂತಿಪ್ರಣಣಂ 


ಆಶ್ವಾಸ. ಪ.ಸಂ. 


೨ 
೧೪ 
೪೬ 
೯೩ 


೧೭೬ 


೧೫೯ 
೧೪೬ 


ಪದ್ಯಗಳ ಆದಿ. 





ಮಾನಿಸರೊಳ್ಬು ಂ ಬಾಟುಮದೇ 
ಮಾನೋನ್ನ ತ ನಿರವದ್ಯ 
ಮಾನಾಬ್ಜ ಶಂಖಚಕ್ರ 
ಮುನಿದಾನೆಯಿನಾನೆ” 
ಮುನಿಜೆಮ್ಮಂ ಕೊಲಲೊಡ್ಡಿ 
ಮುನಿಡೊಡನೆ ಕೆಳರ್ದು 
ಮುನಿಪತಿಯಂ ಕಂಡು 
ಮುನಿಷ ಸಹಸ್ರ ಭೋಜನ 
ಮುನಿಮುಖ್ಯರ್‌ ಬೆಟ್ಟದ 
ಮುನಿಯಿಸೆ ಟಾಣದಾಂ 
ಮುನಿರಾಜಂ ದಿವರಾ'ಜ 
ಮುನಿಸಾಗರ ಗಿರಿಯೊಳ್‌ 
ಮುನಿಸೆಂಬ ಕಿಚ್ಚಿ ನೊಳೆ 
ಮುಂಬರೆದಭಿಧ್‌ಸ 


ಮೆಯ್ವಸನೊಂದೆ ಪೂವಿನೊಳೆ... 


ಮರಕತಮಣಿಕುಟ್ಟ ಮ 
ಮರನಲ್ಲದೆ ತಿಲಕರ 
ಮರ್ಮರ ಪತ್ರಮಂಬು 
ಮಅಕಿದುಟಾದೀ 
ಮೂಜುಂಜಗದಖಿಲ 
ಮೆಅಕಿಯದೆ ವಿಭವ 
ಮಲ್ಲಪನಲ್ಲದೊಂ 
ಮಲ್ಲಪಯ್ಯನುದಗ್ರ 
ಮೂವತ್ತಿರ್ಭಾಸಿರ್ವರ್‌ 
ಮ ಮಾಸಲಿರ್ದ 
ಪತಿ ಭೋಗಪ್ರಕರ 
pt ಜಗತ್ತ್ವಯಪ್ರಭುತೆ .. 
ಮಹಿಳಾ ಸಹಿತಳ' 
ಮಳಯಜಗಂಧಮೆಂತು 
ಮಳರಹಿತನೊರ್ಮೇೆ 
ಮಿಳಿಯಿಕ್ಕಿ ತೆಗೆಯೆ 
ಮುಳಿಯಿಸುವ ಮುಳಿವ 
ಮುಳಿಸಿಲ್ಲದೆ ಮುಳಿಸಿಂಗೆ 
ಮುಳಿಸು ವಿಘೂರ್ಣನಂ 


ಮೌಳಿಯೊಳುದ್ಧ )ಮದ್ಭ )ಮರ 
ಜು 


ಯವನೀ ಮುಖಾಬ್ಜ 
ಯುವತಿ ಕಥಾಲೋಕನ 


ಯುವರಾಜಂ ಯುವರಾಜಪುತ್ರಿ 
ರ 


ರಂಗಡೊಳಮರಾಂಗನೆ 
ರಕ್ತಾಶೋಕಲತಾಂತದ 
ರಾಗಂ ಮೆಯ್ಕೊಳ್‌ 
ರಾಗದ ಪೊಜಅಕಿಯಿರೆ 





ವಿಗಡ ಣರ ೧೦ರ ಇಇಇಂಆಐ೦೦ ಗಣ ಆ ೫ ಇ 


ಸು ತ ಯುಸಿ ಬಮ ಅಜಾ ಯ ದಸ್‌ 





೫ ಇ ಇನ ಇರೆರೆ ಇರೆ 


&ಶಿಇಇ ಆರೆ 





ಆಶ್ವಾಸ. ಪ.ಸಂ. 


೧೦೨ 


೭೭ 
೪೮ 
೩೪ 
೬೦ 
೯೦ 
೬೮ 
೨೬ 
ವಿಳ 
೯೪ 
೮೪ 


೧೫೩ 


೬೩ 
೬೩ 
೯೮ 
೩೮ 
೯೪ 
೯೮ 


೧೨೫ 


೪೮ 
೪೦ 


೧೮೩ 


೯೧ 
೨೭ 


೧೦೨ 


೯೫ 
೪೮ 
೧೦ 
೩೭ 


೧೨೦ 


೩೬ 


೨.೨ 
೫೪ 
೨೫ 


೧೮೬ 


ಪದ್ಯಗಳ ಆದಿ. 


ರುಚೆಕಮಣಿಪ್ರಭ 
ರುಚಕಮಮೊಘಂ 
ರಜನಿವಿನೋದನಕ್ಕೆ 
ರಾಜವತಿಯಾಯು 
ರಾಜ್ಯಕ್ಕಂ ತ್ರಿಭುವನ 
ರಾಣಿಜಸೆವಾಸದ 
ರತ್ನುಂಗಳೆರಡರೊಳ್‌ 
ರತ್ನೋಛ)ಯರತ್ನ 
ರಥಿಗಳನಗ್ರ 


ಆಶ್ವಾಸ. 


ರಮಿಯಿ ಪ್ರದಮರಿಯರೊಳ್‌ ..... 


ರವಜಿತಯಾಮ 
ರವವತ್ಸೊ «ತ 
ರವಿಗಂ ಸಂಜೆಗ 

ಲ 
ಲಲಿತ ಲತಾಂಗಿಯರ್‌ 
ಲಲಿತ ಲತಾಮೃದು 
ಲಲಿತಾಮ್ರೃತರುಗೆ 
ಲವಲೀಲವಂಗ 
ಲಸದಗುರುಸುರ 
ಲಸದಾಸ್ಯೋದಯ 
ಲಾವಣ್ಣ ಮವಯವಂಗಳ 
ಲಾವಣ್ಯಾಮೃ ತವಾರ್ಥಿ 
ಲೀಲಾಬ್ದ ಹ ಕರೋದ್ಧ ತೆ 
ಕೋಕಾಜತನೆನಿಸಿ 
ಲರೋಕಾಲೋಕಾವಿತಶ 
ಲೋಳದಳಿನೀಲ 
ಲೋಲಭ)ಮರಂ 
ಲೌಹಿತ್ಯಮನಂಬುಧಿ 

ವ 


ವಿಕಜೀಂದೀವರ ಪತ್ರ 
ವಿಕರಣಸಂಭವದೇವೀ 


ವೆಂಗೀವಿಷಯಂ ತ್ರೈಭುವನ . ky 
ವಿಜಯಂ ಲಕ್ಷಿ ಯಾಂ ಸ 
ವಿಜಯಶ್ರಿ ಯಿ ಶ್ರೀಯುಂ ... 


ವಿಜಯಶ್ರೀ ರಣದೊಳ್‌ 
ವಿಜಯಾರ್ಥಂ ಗಿರಿ 
ವಿಜಯಾರ್ಧಾದ್ರಿಯ 
ವಿಜಯಾರ್ಥೇಶಂ 
ವಟುವೇಷಧಾರಿಯಾದಂ 
ವೈಣರಸೋತ್ತ ರಾರವ 
ವಾತಾಹತ ಭವತಶೃಷ್ಣಾ 
ವಿತತಗ್ರಿಪಂ ನಿಷಹತಿ 
ವಿತತನೆರುಹದ್ದಲಂ ಯತಿ 


ಣದ ದೆ % ೧ರ ೫ಜಿ ೧೫೦೬೧ 


2 


2 


2D 





ವಿತತಾಸ್ಟ್ರಾ ದಶೌಸಾಗರೋಪನು .. 


84 


೦ ೧ಣ6ಆೇ,ಈಣ ಲಈಆ% ೦೮ ಇ ಇ|1 0 6 6 ಡಿಜೆ ೧ 0 ಇ) % 


2 
2 





ಪರಿಶಿಷ್ಟ ೨. ೧ 
ಪ.ಸಂ. ಪದ್ಯಗೆಳ ಆದಿ. ಆಶ್ಟಾಸ. ಪ.ಸಂ" 
೧೭೩. | ವಂದಾರು ಬಂದ ಫಾಲ್ಲು ಣ ೭ ೪೮ 
೧೬೫ | ವಿದಳಿತಹೇಟುತಾಮರಸೆ ೧) ೫೮ 
೧೧೦ ವಿದಿತಭುವನೈ ಕ ೧೨| ೬೬ 
೧೧೨ ನಿದ್ಯಾದರರಾಔಂ ತದ್ವಿದ್ಯಾ ...| ೯| ೧೨ 

೭೨ | ವಿದಾ ಭೃತ್ಯುಲಜಾತಿಸಾಧಿತ i Sl 1೫ೆಕ್ತಿ 

೭೦ ವದಸಿಕಂತರ್‌ ೬| ೧೩ 

೪೩ | ವನಕರಿ ಫೇಯೆನೆಯುಂ ೨| ೧೧೨ 
೧೭೪ | ವನಗಜಯೂಥಮಳ್ಳಿ ೨| ೧೦೫ 

೧೨ | ವನಜೀವತೆಗಳ್‌ ಆ ೭ 

೭೬ | ವನದೇವತೆಯರ ನಯ ೮) ೫೭ 
೧೩೫ | ವನನಾಗಾರಿಯ ೫) ೨೭ 

೩೧ | ವನನಿಧಿಯೊಳೆನಗೆ ೧೦| ೧೭೭ 

೮೫ | ವನರುಹಮೆಡ್ಡಮಪ್ಪ ೭. ೧೦ 

ನನಲತೆಯಾದಕಲ್ಲ. ೯ | ೧೩೪ 

೩೮ ವನಸಾಯಂತನಮಲ್ಲಕಾ ೭. ೧೨೮ 

೯೬ | ವನಿತೆ ಪರಸ್ತ್ರೀ ೫| ೫೦ 
೧೩೨ ವನಿಕೆಯರ್‌ರಾಜಕುಮಾರ ೮| ೨೬ 
೧೯೫ | ವಿನಯ ಭರದಿಂದ ಮೆಅಗಿ ೨. ೭೪ 

೩೩ | ವಿನಯ ಸಿಧಾನಂ ೧] ೩೦ 
೧೦೨ | ನಿನಿಹತಕಲ್ಮಸಂ ೬| ೪೦ 

೯೪ | ವಿನುತ ವಿಮಾನಮಂ ೩ ೬೧ 

೭೩ | ವಿನುತ ರುಚಕಾದ್ರಿ | ೯. ೧೬೯ 
೧೦೦ | ವಿಭುಮೂವತ್ತಿರ್ವರಿಂದ್ರರ್‌ ...೧೦ ೬೨ 
೧೩೫ | ವಿಭು ವಿದ್ಯಾಧರ ಚಕ್ರವರ್ತಿ ...., ೨] ೨೦ 

೪೭ | ನಿಭುಸಂಭಾಸಿಸಿ ೩| ೫೪ 
೨೦೩ | ವಾಮಪದಾಗ್ರದಿನೊತ್ತೆ ೯) ೮೬ 

೬೫ | ವರಚರ್ಮರತ್ಸಮುಂ ೧೧| ೫೬ 

೭೮ ವರನಕೊರಲಳ. ವಿ ೫] ೧೧೧ 

ವರಭೋಗಭೂಚರರ್‌ (೧೨. ೧೧ 

೯೩ | ವರಮುಕ್ತಿಪ್ರಮದೆ ೫ ೭೩ 
೧೧೩ ವರರೊಳ್‌ ಸುನೋ ೪| ೮೯ 

೪೨ | ವಾರಿಜಗಂಧಿ ವಿಭಾತ ೫, ೮೫ 

೨೪ | ವಾರಿಧಿಯಿಂ ಸುಖನಿಧಿ ೯. ೨೧೧ 

೭೦ | ವಿರಹಿ ಮೃ ಗಂ ೭೬ ೧೨೪ 

ರ್ಳ |ವೀ ರೆಜಿನೇಲಿದ ನಿಂ ೧ ೩ 

೧೧ ನೀರ್ಯಮನೆಂಿತನೀ ರ್ಯ ೧೦| ೧೦೦ 

೨೯ | ವೈರಿಜಯಶ್ರೀ a] ೩೫ 

೪೩ | ವರ್ಗಶ್ರಯ ನಿಧಿ a] ೬೦ 
೧೨೬ ವಯಸಕೊಳೇಬಕ್ಕಿ ೮) ೭೫೩ 
೧೦೧ | ವಲ್ಲಭೆಯ ವಚನನಮುಂ ೯| 2h 

೪೪ | ವಿವರಣೆಬರ್ಪವೊ ೬! ೧೯ 

೩ | ವಿವಿಧಮಣಿಕಿರಣ ೧೧| ೧೦ 

೧೮ | ವಿವಿಧವಿನೋದಸುಖಂ ೯) ೧೪೯ 

೬೨ | ವಿವಿಧ ವಿಯಚ್ಛರ | ೫.| ಗಿಂ 








ಪದ್ಯಗಳ ಆದಿ. 


ವಿವಿಧಾನಕಂಗಳಿರದೆಸೆದುವು 
ವಿಶದಮತಿಗಂ 
ವಸುಧಾಮಂಡಳ 
ವಸುಥೆಯನೇಕಾ 
ವಸುಧೆಯೊಳೆಸೆ 
ವಸುಧೇಶನೊತ್ತಿ 
ವಾಸವಪುರ 
ವಿಹೆರಣಕಾಲಮಿನ್ನೆ 
ವಿಳಸಿತ ಗುಣ ಗಣದಿಂ 
ವ್ಯವಹಿತಪದಾರ್ಥ 
ವ್ಯಾ ಳತೆ ಷಟ್ಟಂಡ 
ವಳ ವನ ಗಜದ 

ಶ 
ಶಕುನಿರವಕ್ಕೆ 
ಶರಣಾಯಾತ ಶರಣ 
ಶಿವಸುಖಮನಜಃ 
ಶುದ್ಧ ಮನೋವೃ ತ್ರಿ 
ಶ್ಲಂಸಾರ ಜೇಸೆ ಪ್ಟ'ಗಳ್‌ 
ಶೂರಪದಾತಿ ಮುಂಡೆ 
ಶೂರ್ಪಕನೈರಿ 
ಶಾಂತಿಕಗುರು ಪಾದ 
ಶಾಂತಿಜಿನಜನ್ಮ 
ಶಾಂತಿಜಿನೇಂದ್ರ 


ಶಾಂತಿಪುಶಾಣವ ನಿರ್ವಾಣಂ ..., 


ಶಾಂತಿಪುರಾಣದ ರೇಖೆ 
ಶಾಂತಿಪುರಾಣಮನಿದ 
ಶುಂಭದ್ವಿಪುಲಾಲಾನ 
ಶ್ರವಣಾಸ್ಮು ತಮೆನೆ 

ಶ್ರ ನಣೋನೊಂತ 
ಶ್ರೇಕುರುಭೂಮಿಭವಂ 
ಶ್ರೀಗಂ ಧರಿತ್ರಿಗಂ 
ಶ್ರೀಗಧಿಪನೊಳಗೆ 
ಶ್ರೀಚತುರಂತೇಶಂ 
ಶ್ರೀಜಾಯಾಸತಿಗ 

ಶ್ರೀ ಜಾಯಾವಲ್ಲಭ 
ಶೀ ಜಿನಡಂವ್ಲಿಿ 
ಶ್ರೀನಾಥನಿನ್ನಬರವಿಂ 
ಸ ಸ್ರೀನಾರೀಪತಿ' 

ಸ್ಯ ಪತ್ತೀಮದುಭುಜ 
ಮಜ್ಜ ನಡಿಂದ್ರ ಸುಧಾ 
ಶ್ರೀಮಜ್ಜಿನಬಿಂಬಂ 
ಶ್ರೀಮಜೆ" ನಶಾಸನ 
ಶ್ರೀರಮಔಂ ಜಿನಚಂದ್ರ 


PSs 


ಶ್ರಿ ರಮಣ ಜಿನಚಂದ್ರ ಭು 


ಆಶ್ವಾಸ. ಪ.ಸ೦. 








ಶಾಂತಿಪುರಾಣ 


೮| ೫೩ 
೪| ೮೬ 
೧೧ ೪೦ 
೬) ೬೯ 
೧೦| ೨೩ 
೮| ೩೭ 
೩ ಆ 
೧೨| ೧೩ 
೨ ೪ 
೧೧] ೧೧೩ 
೧೧] ೨೭ 
೨. ೧೦೪ 
೮. ೧೦೧ 
೫ ೧೦೬ 
೧೧! ೯೧ 
೧೧] ೧೦೪ 
೪| ೯೧ 
೩] ೧೧೪ 
೭. ೧೧೮ 
೪| ೭೦ 
| ೧| ೧೨ 
೧೨! ೪೮ 
೧| ೫೨ 
೧೨! ೬೭ 
೧] ೩೯ 
೨ ೮ 
೧೨| ೨೩ 
೧೨| ೧೨೩ 
೭ ೧ 
೯] ೮೫ 
೧೦| ೯೬ 
1೧೧ ೧ 
.|1೧೦]| ೧೪೫ 
೨ ೨೯ 
೫ ೧ 
೧೦] ೧೭೫ 
೯ ೧ 
೬ ೧ 
೧೦| ,೧ 
೫] ೧೪೧ 
೮ ೧ 
೪ ೧ 
೩ ೧ 


ಪದ್ಯಗಳ ಆದಿ. 





ಶ್ರೀರಮಣೀಪ್ರಿಯಂಗ 
ಶೇರಮಣೀ ರಮಣೀ 
ಶ್ರೀವಿಜಯಂ ವಿಜಯಂ 
ಶ್ರೀವಿಜಯಂ ವಿವಾಹ 
ಶ್ರೀವಿಜಯನತ್ತ 
ಶ್ರೀಶಾಂತೀಶಂ 


ಷ್ಠ 
ಸೋಡಶಜಿನಸತಿಕುತ 
ಸೋಡಶತೀರ್ಥನಾಥ 
ಸ 


ಸಕಲಮಹೀಚರ 
ಸಕಲಖಗತಿಳಕ 
ಸಕಲಜ್ಞ ೦ ಕವಿಚಕ್ರವರ್ತಿ 
ಸಕಲವಧುವ್ರತಪ್ರಚಯ 
ಸೆಕಳೆ ಕಳಾವಿದ 
ಸಕಳೇತರನ್ನೆ ಗಮ 
ಸಕಳೋವಿನೆಧರನಂದನಾ 
ಸಕಳೋರ್ವಿಶ್ವರನಾಕಿ 
ಸುಕರತರಂ ಮಹೋ 
ಸುಕುಮಾರ ಕುಮಾರ 
ಸುಕುಮಾರಸುರಭಿ 
ಸುಖಮಿರ್ಪನ್ನೆ ವರಂ 
ಸುಖಸಂಕಥಃನಿನೋದ 
ಸಂಗತದಶದಧ್ರುವ 
ಸಂಗತಸುರಸುದತಿಯರ 
ಸೊಗಯಿಪಕರುಮಾಡ 
ಸೊಗಯಿಸಜವಉನಂ 
ಸೊಗಯಿಸ ತುಡುಗೆ 
ಸೊಗಯಿಸನಲ್ಲಳ 
ಸೊಗಯಿಸೆ ಸಿಂಹನಂದೆ 
acid ಬತ್ತಿಯು 


ಸೆಲ್‌ ಮಾರ್ಮುಲೆಯಲ್‌ Ke 


is ದಂತನೆಯ್ದಿ 
ಸತಿ ವಿಸುಟಳಲೆಸಿನ 
ಸತಿ ಸತ್ಯಭಾಮೆ 
ಸುತನಸುತನೂಗಿಯುಂ 
ಸುತ್ತಿರ್ದುತ್ತಮರಾಜ 
ಸಿ ಒತಭೌನೋತ್ತ ರ 
ಸಳಿದಗತನ ತ್ಯಾಗತ 
ಸೆಂದಯದ "ಮ ನದ 
ಸಾಂದ್ರಾತಿವಿತತ 
ಸುಂದರಿ ಸಾಧ್ವಸಾಕುಳೆ 
ಸ್ಕಂದನಮದಗಜ 


ಸದಲಂಕಾರೋದಾರಂ ಇ 





+01: | ೧0 








ಆಶ್ಚಾಸ. ಪ.ಸಂ. 
೪೫% 

೨ ೧ 
೫ ೭೦ 
೬ ೧೯ 
೬ ಎ೨೧ 
೧೨ ೧ 
೧೨ ೪೯ 
೧೨ ೫೮ 
೨ ೩೯ 
೩ ೨೯ 
೧೨ ೮೧ 
೭. ೧೨೯ 
೫ ೧೬ 
೧೨ ೭೧ 
೭| ೧೪೮ 
ಆ. ೧೨೩ 
೨ ೫.೨ 
೬ ೧೪ 
೯| ೧೮೨ 
೭' ೧೨೧ 
೯| ೧೬೧ 
೧೦ | ೧೨೮ 
೯1 ೧೭೭ 
ತ್ತ ೨೧ 
೯ ೩೬ 
೧೦ ೧೭೨ 
೫ | ೧೦೧ 
೬ ೬೦ 
೯ | ೧೧೮ 
೧೦ | ೧೮೫ 
೫ ೬ 
೯ ರ೯ 
೬ ೯೫ 
೯ ೨೫ 
೨ ೨೫% 
1೧೧) ೯೭ 
(೧೨, ೬೪ 
೧೦ ೪೩ 
೯ ೯೬ 
೬ ೬೨ 
೩} ೧೦೨ 
ಪ್ತಿ ೩ 


ಪರಿಶಿಷ್ಟ ೨. 























ಪಿರಿ 


ಆಶ್ಚಾಸ, ಪ.ಸಂ. 


| 
| 


ಅ - ಅ . ಅ ಹ 
ಅ ತ pS 2 ೩ 
- pS 2 pS ಆ 
ಆ ಆ ಅ pS ಆ - 


ದ ಇವಿ 
೨. 1.೨11: EET 





ಪದ್ಯೆಗಳ ಆದಿ. ಆತ್ಮಾಸ: ಪ.ಸಂ. ನರಳ ಆದಿ, 
ಸುದತೀಸ್ಥ, ಸ ಂದನಮಾತ್ಮ ೫ ೧೪೮ ಸುರಭಿಕುಸುಮದಾಮಂ 
ಸ್ಸ ್ಸ ಂಧಾಮರೇಭ ೧೧ ೨ | ಸುರಯಿಯ ಮುಗುಳ 
ಸದ್ಯ ರ್ಮವತ್ಸ ಳ ೪ ೯೫ ಸುರರ ಪಡೆ ನೆರವಿ 
ಸಾಧಿತ ಸ ಸಮ್ಯಗ್ಹ ರ್ಶನ ೬|. ೪೫ | ಸುರರಾಜಂ ಜಿನಚಂದ್ರಂ ಸ 
ಸಾಧಿತ ಶತ್ರುಷ ಲ ೨ ೪೨ ಸುರವತ್ಸು ಜೀಕ್‌ NSS 
ಸಾಧಿಸಿ ವಿದ್ಯೆ ಯಂ ೯ ೬ ಸುರವಿಜ್ಞೌ ನೋಪಯೋಗಂ SN 
ಸೌಧರ್ಮಂ ಹ ಮಾ ೭! ೨೧ ಸುರವೃ ಂಡೌರಕವೃ ದ 
ಸಭೆಗೀಶಾನೇಂದ್ರ ೯ ೯೩ ಸೆರಗರಿ ಪಾರಣೆ pe 
ಪಮಕೃ ಷ್ಟ ೦ ಸಮವೇದಧನಂ ೪| ೪೮ (| ಸೌರಭನಿಧಿ ತೀರ್ಥಕರಕುಮಾರ.. 
ಸಮಕೊಲಡ ಪುಣ್ಯಮುಂ ೮| ೧೪೦ | ಸ್ತೀರತ್ನದೆಡೆಗೆ 2 
ಸಮದನನೇಕರಕ್ಷಿತ ೮| ೬೮ ಸ್ಥಿ ಸ್ರೇರತ್ತ ೦ ಸ್ತ್ರೀರತ್ನ 
ಸಮನಾಗೆ ಮೇಘದೊಳ್‌ ೯, ೭೪ ಸೈರಯಸುಸಿ ಪದ 
ಸಮಯವಿಚಾರಮೆ ೮| ೧೩೨ | ಸ್ಫುರಯಿಸುವ ಮಾಣಿಕಂ 
ಸಮಯಿಗಳೊಳ್‌ ಜೀವಾ ೮ ೧೪೬ | ಸ್ಪುರಿತರುಚಿರುಚಿರ 
ಸಮವಾಯಮಗಲ್ಲು ೦ ೩1 ೧೪ ಶಬಾಣಾರ್ತವಿಟೀ 
ಸಮವೃ ತ್ತ ಸಂಧಿಲಕಣಂ ೩ ೪೬ ಸ್ಸ ಸ್ಮರಶರಮುಂ ತದೀಯ 
ಸಮಶೆದ್ಧ ಸ್ಭು ಟಮ” ೧೦] ೩೫ ಸರಕರ ಸೆಂಧಾನಕ್ಕ ೦ 
ಸೆವ ಮ್ಯಕ್ತ್ವ ಟಕ ಸ ಸ ತೌಘಂ ಹ ೫೦ ಸ್ಮರಹರನ ತಾಯ್ಗೆ 
ಸಮ್ಮಕ್ಕ “ಶುದ್ಧಿ ನೆನೆಯ ೯. ೧೧೫ ಸನಯಸ ದಿವಿಜ 
ಸಮಗ ಸುಮತಿ ೯| ೪೪ | ಸಂಶಯಮಣಮಿಲ್ಲಡೆ 
ಸುಮನೋಮಾಲೆಯು ೯ ೧೫೧ ಸಾಸಿರದೆಂಟುನ ಸರ್ಗಳ್‌ 
ಸ್ಮ್ಥಯಮೆರ್ಡೆವುಗೆ ೬] ೭೭| ಸ್ವಸ್ತಿ ಸಮಸ್ತಮಂಡಳಿಕ 
ಸ್ಮ್ಥಯವದ್ಧೂ ಮಿಪ ೯ ೨ ಸಹರಾ ಸಾರಾ ನೋಕಹದ _ 
ಸರ್ಬಕಳಾಕುಶಳೆಯ ೩ ೫೬ | ಸಹೆಜನಿಭೂಷಣ 
ಸರಲಾಸಕ್ತ ಮಡೇಭೆ 1೧೧) ೩೬ | ಸಳೇಲವಿಶದೋದಬಿಂದು 
ಸರಸಿಜದ “ಾರಭಂ ಆ ೩೦ | ಸುಟಿವುಳಿದೆಳಸೆ 
ಸರಸಿರುಹದ ಮೇಗಾಡುವ ೧೦, ೧೭ ಹ 
ಸರಸಿರುಹಲತಿಗೆ ...!೧೦/ ೧೫ | ಹಿತಸಾಧುಸಮಾಧಿ 
ಸರಸೀಸರಿತ್ಸ ಮುದ್ರ ೧೦! ೧೦೩ | ಹಿಮಕರನಂತೆ ಸತ್ಚಥ 
ಸಾರಗುಣ€" ತದ್ರಾಜ ೨ ೬ | ಹಿಮಚೂಳಂ ಯಮ 
ಸಾರತರ ಕಲ್ಪ ತರುಗಂ ೫ ೪೦ | ಹಿಮದಿಂ ಸೇತುವನೆಯ್ದಿ 
ಸಾರತರೋಕೆ' ಗೆ ನೆಲ್ಲುಂ ೧೦, ೧೮೨ | ಹಿಮಮುಂ ಗ್ರೀಷ್ಮ ಮು” 
ಸಾರತರತಾಮ್ರಪರ್ಣಿಯ ೧೧] ೧೩(| ಹಿಮರಕ್ಕಿ ಕೋಹಿಜೀ 
ಸಿರಿಯೊಡೆಯಸಾಗಿ ೩' ೮೬ ಹಿಮರುಚಿ ಕುಂದೆ ಕುಂದಿ 
ಸುರಕರಿಗೆ ಮೊಗಂ ೧೦| ೧೪ | ಹಿಮನತ್ಸಾರತೆಯಂ 
ಸುರಕಾಯಸ್ಲಿತಿ ೯. ೯೨ | ಹಿಮವನ್ನಿ ದಾಸಿ 
ಸುರಗುಣಪಕೆವ್ನ ತ ೯. ೫೫ | ಹಯದ ಮನಕ್ಕ ಮೇಅದನ . 
ಸುರಧನುವಂ ವಿಮಾನ ೭ ೧೪ ಹೆಯರತ್ನಾರೂಢಂ 
ಸುರನಿಪ್ಪತ್ತಿರ್ಭಾಸಿರ ೪, ೧೧೪ | ಹರಿಚಂದನವಿಚ್ಚುರಿತ 
ಸುರಪತಿ ಕೆಯ್ದ ಅದು ೧೦. ೩೬ | ಹರಿಣಾಜಿನವಾಸಃ 
ಸುರಪತಿಯುಗಳಂ ೧೦ ೩೭ | ಹರಿನೀಳವರ್ಣನೀ 
ಸುರಪತಿ ಸೂತ್ರಧಾರ ೯! ೧೫೮ | ಹರಿನೀಳೋಪಳಮುಂ 
ಸುರಪತಿ ಶಿಖಿ ದಂಡ ೧೦| ೩೧ | ಹರಿಸೀಠಂ ಚಮರೀರುಹಂ 
೮| ೧೫೪ | ಹರಿಸೀಠದ ಮೇಗೆ 


ಸುರಪೂಜ್ಯಂಗಾಕ್ಷೇಮಂ 


FN 





೧೦೯ 


೧೦೦ 
೧೨೯ 
೧೪೫ 
ವಿ೨ 
೮೨ 
೧೯೦ 
೮೧ 
೧೦೯ 
೫.೨ 
೬೪ 
೯೨ 
೩೪ 


೧೦೬ 


೬೦ 
೨೩ 
೧೫೧ 


೭.೨ 
೭೮ 
೫೯ 
೫೮ 
೧೪೪ 


೪೪ 
೧೪೩ 
೯೭ 
೩೪ 


ಪೀ ಶಾಂತಿಫರಾಣಂ 















































ಪದ್ಯಗಳ ಆದಿ. ಆಶ್ಚೌಸ, ಪ.ಸಂ. ಪದ್ಯಗಳ ಅದಿ ಆಶ್ವಾಸ, ಪ.ಸಂ. 
ಹಂಫೀಶಸ್ಥಿ ತರಂ ೫ ಹುರಿಗಡಲೆಯಂತಾನುಂ ೬1 ೯೨ 
ಹರಿ ವರ್ಷಜಧನುವಂ Wy ೧೦ pe ಹಾವನಿಲಾಸಭಾವ ೯] ೧೭೬ 
ಹಾರದ ಲಂಬಣಮಂ ೫| ೧೦೪ | ಹಿಂಸೆ ಪುಸಿ ಕಳವು ೬] ೪೯ 
ಹಾರದ ಲಂಬೂಸಷಂ .|೧೦| ೭೨| ಹಾಹಾಧ್ವಸಿ ಕರುಣಾ ೬, ೩೩ 
ಹಾರ ಮಿದನ್ಯಭವಾಲಂ ೨! ೨೬ | 

ಮೋ 
ಜ್‌ 
(ಈ ಸಟ್ಟಿಯಲ್ಲಿ ಕೈಬಿಟ್ಟುಹೋದ ಪದ್ಯಗಳು) 

ಪದ್ಯಗಳ ಆದಿ. ಆಶ್ವಾಸ.. ಸ.ಸಂ. ಪದ್ಯಗಳ ಆದಿ ಆಶ್ವಾಸ, ಪ.ಸಂ, 
'ಇಭವಿದ (ಹಿಗೆ ೬ (ಗ೧ | ೯೪ ಕಾಶಚಮರರುಹ ಬ ಸ್ಯ ೧೩೬ 
ಕುಲವಿದ್ಯಾದಿಫಿಜಾನ್ವ ಯ ...| ೫, ೧೩ (| ಜಿನಚಂದ್ರಂ ವಿಭು ೧೨) ೫೭ 
ಕುಲಮಂಸಾಭಿತನೂಭವಂ ೫! ೭೫ | ಜೊ ಸ್ರೀ ತಿ ಪ್ರ ಭಾಸ್ವ ಯಂವರ ...| ೫ ೭೪ 
ಕುಲನಗಮನಡರ್ವ ೫ ೧೫೪ ತೆಂಔಿಲರಳೆಪದ * (೧೦ ೭ 





೧೩ 


೨೨ 
೧೫ 


೧೨ 


ast 


೧೨ 
೧೯ 
೩೦ 


೧೫ 


೨೬ 


ಪರಿಶಿಷ್ಟ ೩. 
ಬೇರೆ ಜೀಕೆ ಹಸ್ತಲಿಖಿತ ಪ್ರತಿಗಳ ಸಾಠಗಳು. 
(೩) ಆರಾದಲ್ಲಿರುವ ಜೈನಸಿದ್ಧಾಂತಭವನದಿಂದ ಬಂದ ಪುಸ್ತಕದಲ್ಲಿನ ಪಾಠಗಳು. 


ಮುದ್ರಿತಪಾಠ. ಅನ್ಯಪಾಠ. 


ನಮಾದ್ಯಂ-ನುಮಾದ್ಯ 
ನಿತ್ತಾನು-ನಿತ್ತ ರಿದು? 
ಬಾಜಿಸಲ್ಮುಂ- 'ಬಾಜಿಸಲ್ಯುಂ 
ಮುಮಂರಾ-ಮದಾರಾ 
ಸ್ಮೃರತಷ್ಟ್ಯ -ಮದನತ್ವ 
ನ'ತಜ್ಜಿ ನ 

his ಅಥ ನರ್ಹದ್ಭಲಂ 
ಮಹರುದ್ಭ- ಮಹಿರುದ್ಧ 
ಮನಂದಿಮುನಿ- ಮಣಂಿದಿಮುನಿ 
ಗಳ್‌ 
ದರಿದ್ರ” ಎಂದಾ-ದರಿದ್ರಯೆಂದಾ 
ನಿಧಾನಂ-ವಿಧಾನಂ 
ಬುಧವನೇಜ-ವಿಬುಧವನಜ 
ಮುನಿಪತಿಯಾ-ತನ್ಮುನಿಯಾ 
ವಾಣಿಯವಾಡಿ-ಪಾಣಿಯವಾಡಿ 
ಚೂಡಾಮಣಿಯಂ- ಚೂಡಾಮ 
ಣಿಗೀ 
ಪೇಟಸಿದ-ಸೇಟಕ್ಕಿಸೆದ 
ದೂತ್ಮನೀ-ದಾತ್ತಮಾ 
ಕ್ಕ ಕತಾರ್ಥ-ಕ್ಕ ತಜ್ಞ 

ಸವೆಯಿಸಿದರ್‌-ನೆಮಿದರ್‌ 
ಸಂತ ತದನುಪಾಂತರ 
ಷಣದಿಮ್ಮಾ-ಷಮನಿಮ್ಮಾ 
ಟ್ಲಿಮೆವೆತ್ತ- ನವ 
ಫೋರ್ಕುಂ ೦-ಪೇಲ್ಲು ೨ 
ಗಣರ-ಗಣದ 
ಮಂತಿನೀಯ-ಮಂತೀಯ 
ರುಚಿಶರೀ-ರುಚಿರಶರೀ 
ಭೀತ ಕೀರತಿ ತ 
ಪ ತಿಸಿ ಪತಿವತಿ 
ಫೃತಕ್ಯನೆ-ಲೈ ತಕ್ಕ 
ವೊಡಿಿಸೊಳ್ಳ- ವಹಾಶಾ 
ಕೊಟ್ಟೊಳ್ಳು ಡು-ತೊಟೊಳು ಡು 
ಭವ ಜನ-ಭವ್ಯಶರಣ 
ಶಿಗೆಂಬಲೋಕೋ-ನತಂ ನಿದಾ 


ನೋ 
ಸ್ವ ಟ್ಟು (ಳದ್ದು) 


ಧಾನಮಲ್ಲನಥಾನವಿಜ್ಯಾನಿಧಾನ 
ಮಲ್ಲ 


36 





ಪುಟ. ' ಪಂಕ. 


೨೨ 
೧೬ 


೧೭ 


೨೨ 


೧೮ 


೨೨ 


೨೭ 
೧೨ 

೪ 
೨೪ 


ಆ 
ವಿ೧ 
೨೭ 
೧೨ 
೧೩ 
೧೪ 


೨೪ 
೨೬ 
ರ೯ 


"ಜಸ 


ವಿ೨ 
೩೦ 


೧೦ 
೧೩ 
೧೭ 


೨೭ 


೨೦ 
೨೩ 
೧೩ 
೧೫ 


ಮುದ್ರಿತಪಾಠ. ಅನ್ಯಪಾಠ. 


ಮಣಿಯೊಳ್‌-ಮಣಿಯ (1) 
sR 

ಳ್ಗು -ಮಕ್ಕು 

ಜಡೇಭೋಗಂ- ಮತ್ತೆಮು 

ರ 
ನೆರಸಿದ-ನೆಅಹಿದ 
ಲಾಂಗಲಹೆಸ್ತೆಂ-ಲಾಂಗಲಧರಂ * 

ದಂ-ಗೆಯ್ದಂ 
ವಸ್ತುಗಳಿಲ್ಲ-ವಸ್ತುಗಳುಮಿಲ್ಲ 
ಪ್ರೌಢರಿಲ್ಲ-ಪ್ರೌಢಗೀತರಿಲ 
ನೆಂಬೊಂ ತನ್ನ-ನೆಂಬೊಂ ಮ 
ಹಾಮಂಡಳೇಶ್ವ ರಂ ತನ್ನ 
ಬಂದುದ-ಬಂದೆದುಮ 
ಸೆಮಾನ-ಸಂಚಮಾವ 
ನಾವರ್ಜಿಸಿ-ನವಾಜ್ಮನಿಸೆಯುಂ 
ಫೆಸರಮಿ-ಬೆಸರುಮಮಿ 
ಒರಲ್ಲು -ಬಳಲ್ಲು 
ವಾರಣಮಂ-ವಾರಣದೊಳ್‌ 
ತೀಯನಗತಿ-ತೀಯಂಗತಿ 
ನರರ್ಗೆ-ನಯಕ್ಕೆ 
ತಣ್ಣ್ನು-ತಿಣು 
ದೋಸಷಿಯುಂ-ದೋಷನುಂ 
ವಾ ಿನರು-ವ್ನಾ ಕತ್ತ 
ಸಜಿನ ಸಚಿ 
ನಾದಪುದೇ. ja 
ಚರರ್ಗಂ-ಚರರ್ಗೆಂ 
ಭೇದ-ವೇಧ 

ಳಿ-ತ್ಟಾಳೆ 
ಕು 
ಡಿದಬಿಲು -ಅದಬಿಲು 
ಭೂಜಾಕಿಗ- ಭೋಜನೌಗ 
ಮನಿತಲ್ಲದಾರ್ಗಂ-ಮೆನಿನಲ್ಲದಾ 
ರ್ಗಪ 
ಸ್ವಭಾ... .ರಿಯುಂ-ಸ್ವ ಭಾವದೊ 
ಳ್‌ ವೈರವೀರವಿದಾರಿಯುಂ, ಸೆಹ 
ಜದೊಳ್‌ ಭಾಸುರಾಸುರ ವಿಜ 
ಯಿಯುಂ, 





(1) ಪ್ರತತೊಂತು ಅಷ್ಟಾಸರ ಕೊಸವಲ್ಲಮು 
ಹೀಗೆ ಷಷ್ಮ್ರೀವಿಭಕ್ತಿಯೇ ಇದೆ, 


93 ಶಾಂತಿಪುರಾಣಂ, 


ಪಟ. ಪಂಕ್ತಿ. ಮುದ್ರಿತಸಾಠ. ಅನ್ಯಪಾಠ 


» ೨೩ ಸು ಅನುಮತನು-ಸನುಮೋ 
ದನು 

೨೫ ೧೨ ಮಜಾಡೇ-ಮರಿದೇ 

» ೨5೨೯ ನುರುಸೆರದಿ-ನುಜು ಸಅದು 

೨೬ ೮ ಹಲಿ-ಹಳ (ಬಲಭದ್ರ ಎಂಬ 
ಬೀಕಿದೆ) 

» ೧೦ *ಮಾಣ್ಣು- ಮಾಣ್ದಾ 

99 ೧೨ ಮತಂ-ರುತಂ 

» ೧೩ ದಿರ್ದುವಿಂತಿ-ದಿರ್ದುದಿಂತಿ 

» ೧೫ ವೀರವಿರಾಜ-ರಾಜವಿರಾಜ 

» ೧೬ 1ಸರೋಪಮಾನ-ಸರೋವರೋ 
ಪಮಾನ 

» ಎ೦ ಬೆಡಗುಂ-ಬೆಡಂಗು 

» ೨೭ ಫನೀರ್ದ್ಮೊಅಖಕಗಳಾಗಿ- ನಿದ್ದೊ ರೆಗ 
ಳಾಗಿ 

» ೩೦ ಗಾಣತಿ-ಗಾಣಿಕೆ 

ಜು ಕೊಟ್ಟುದ-ತೊಟ್ಟುದ 

೩೦ ೨೧ ಅಮಿತರಯ-ಕಮನೀಯ 

» ೨೬ ಕಣಗಣ-ಕಣಕಣ 

» ೩೧ ನುಲಿದತ್ತು-ನೆಸೆದತ್ತು 

» » ಸುರಿಯಿತ್ತು-ಸುರಿದತ್ತು 

೩೧ ೧೭ ದಾ ಗಳ್‌ - ವ॥ಆ ಉದ್ಯಾ 
ನಗೆಳೊಳ್‌( ಈ ವಚನ ಹೆಚ್ಚಿದೆ) 

» ೨೦ ಫಿಳಮೆ-ನಿಳನೆ 

» ೨೭ ತ್ರಿಪದಿ-ತ್ರಿವಿಧಿ 

7 ರಸಾ. ಹ: ರಸಾರನೋಕಹತ 


ರುವನ್ಮದ ಪಿಕ| ಬಹು 
೩೨ ೮ ಯಜಯದೆ-ಯೊರಣದೆ 
» ಎ೨೦ ಸಿಲೆ-ಸೆಲೆ 


» ೨೩ ತಳಮಳ-ತಳವೆಳ 

» ೨೪ ಚಯಂಗಳ್‌-ಶತಂಗಳ್‌ 

೩೩ ೨ ಗೀತಿ-ಗೀತ 

ತ ೬ ಗಂತಿಂಬಿ-ಗೆಂತೆಂಬ 

» ಅ.೨ ಸುಟಾಪುಳಿ-ಸುಟೀಸುಲಕಿ 

» ವಿಲ. ದಾಂತೊಡ-ದಂತೊಡ 

» ೨೯  |೧೦೭]|-|॥೧೦೭॥ ವ ಮತ್ತಂ 

» ೩೦ ಕೊಲಲೊ-ಕೋಲೊ 

೩೫ ೭ ಪರ್ವತಡೆ-ಸರ್ವತಕ್ಕೆ 

* ಮೂಲದಲ್ಲಿ 9 ಓಲೆ ಗಳಿತವಾಗಿದೆ. ಪದ್ಯ 66 
ರಿಂದ80 ಮತ್ತು ಅರ್ಧಳಕೆಂದ ಬಿಟ್ಟು ಹೋಗಿದೆ. 

(1) ಜೈನಕವಿಗಳು ಸಕಾರಾಂತ (ಮನಸ್‌, ಸರಸ್‌ 
ಇತ್ಯಾದಿ) ಶಬ್ದಗಳನ್ನು ಅಕಾರಾಂತವಾಗಿ ಪ್ರಯೋಗಿ 
ಸುವರು, 











"ಪುಟ. 


೨) 


೨೨ 
೩೬ 
೩೭ 


ರ್ಕ 


ಪಂಕ್ತಿ. 


ಇ 


೯ 
೧೦ 
೧೬ 
೩ 
ಆ 


QPSK: 


2೨3 


ವಿ 


Pp 


ಲ 


೨೨ 
೨೫೩, 


ರ್ಗಿ 
೨೪ 
ಎ೬ 





ಮುದ್ರಿತಪಾಠ. ಅನ್ಯಪಾಠ. 


ತಳ್ಳೆ ಸಿ ತರ್ಕಯ್ಸಿ 

ಮಿಕ್ಸಿ ೇತ-ಜಂಗೀತ 
ಫೆಆದ್‌ಂ-ನೆಅವುಂ 
ದಾಕಾರಂ-ದಾಕಾರಮೆ 
ಪ್ರಾಕಾರ(೦ಕರ)ಮೊಪ್ಪುಗು- 
ಕರಂಕರ ಮೊಪ್ಪುಗುಮೊ 


ಪ್ಲುಗು 
ಗೆರಕೆರ-ಗೆಬಕಿಕೆಬಕಿ 
ವಿಮಾನ-ಸಮಾನ 
ಮಾ....ಕ-ಕಮ್ರಾಮ್ರತತಕೇ 
ತಕ 

ತಿಳಿವುವ-ತಿಳಿಪುವ 
ಪೊಲಿಸುವ-ವೊಲಿಪುವ 
ಪೋರ್ಕುಳಿ....ರ-ನೊಕ್ಕುಳಿದಿ 
ರ್ದುದುತ್ತರ 
ಸೆಅತಾಸ್ರ-ಸೆಅವಾವು 
(ಕೆಲದ) ಬಲದ-ಬಲದಕೆಲದ 
ವೆನಲೇಟು-ನೆನಿಪೇಲು 
ಮುರಿದು-ಮುಲಿದು 
ಸೋಲ್ತಾನೆ-ಪೋಲ್ತಾರೆ 
ನಡರಿಯುಂ-ನಡರೆಯುಂ 
ತೊಡರಿಯುಂ-ತೊಡರೆಯುಂ 
ನೆಯೊಳ್ತನ-ನೆಯಾಳ್ತನ 
ಯಳವಂ-ಯವಳಂ 

—ವ| ಅಲ್ಲಿ 
ಪೀಠಡೊಳಿ-ಪೀಠದಿನಿ 
ವಾನ್ನಪತೇ-ವನ್ನಪನ ತೇ 
ದೇಶದಾಸನ-ದೇಶಾಸನ 
ಸೊಗಸಿತು-ಸೊಗಯಿಸೆ 
ನಿಸುವುವು-ನಿಸಿದುವು 
ಕಾರಣಮಾರಮಣಂ-ಮಿತಾಕೊರ 
ಲಾರಮಣಂ 

ಸರದ ತಲಂಗಳ್‌ 


A 3 ನಾಗಿವೊಡ್ಡೋ 
ಗವಲಂ-ಗವರಂ 
ಗನುರೂಪ-ಗನುಕೂಲ 
ಮಾಸರಿಗೆಕ್ಕ -ಮಾಸರಿಕೆಗೆಕ್ಕ 
ರಾದದೊಡ್ಡಿ ಕೈಗಂ-ರಾದೊಡ್ಡಿ 0೦ 
ಗಂ 

ನರಸುರ-ನನರಸು 
ಪುವರಿವ-ಪುವೊರಿವ 
ಕಿಲುವೆಸ-ಕೆಅಕಿವೆಸ 


. ಪಂಕ್ತಿ 


೩೦ 
೩೧ 


wy 


೧೬ 


೨೯ 


೩೧ 


೧೦ 


» 
೧೨ 


೨೧ 
ವಿ೨ 
೨೩ 


8 


ಪರಿಶಿಷ್ಟ ೩ 
ಮುದ್ರಿತಪಾಠ. ಅನ್ಯಪಾಠ. ಪುಟ 
ಪದನಅಂದು-ಪದನನಅದು ಸ 
ನೆರನಜಾದು-ನೆಅನಣ*ದು ೫೪ 
ರಾಣೀವಾಸ-ರಾಣಿಯವಾಸ » 
ನಭುಜ-ನಭವದೀಯಭುಜ ೫೫% 
ಸೆರಗಿಕೊಳ-ಸೆಅಗಿನೊಳ ೫೭ 
ನರಿಗಂಕೋಟಾಗ-ನರಿಯೊಂ ೫೮ 


ದೋಟಾಗೆ 
ನೀನಾತನ-ನೀಮಾತನ 
ನಿರ್ಯಾಣ-ನಿರ್ಯಾಪಣ 
ಗಾ(ವೇ)ಡೇವಳಿಗೆ-ಗಾವೆಡೆವ 
ಳಿಗೆ 
ದೊರೆಕೇವಲಂ-ದೊರೆತೆ ವಲಂ 
ತತ್ತರಂದಜಾ-ತತ್ತ ಅಂದಜಿಕ 
ಇಲ್ಲಿ ಈ ಕಂದ “ಹೆಚ್ಚಾ ಗಿದೆ 
ಒಂಜೆಡೆಯೊಳೋಡಿದೆಸ ಮ। 
ತ್ಲ್ರೊಂದೆಡೆಯೊಳ್‌ ನಿಂದು ಬೆಸ 
ಕೆ ಗೆಂಟಿಪ್ಪಂತಾ || 
ಟಿಂದುಅದಿಟಾದರಿನೃ ಸೆಂ | 
ಕೊಂದುಮಣಂ ನೆಗಲಾಆಕಿನೀ 
ಪರಿಭವಮುಂ || ೭೨ || (೧) 
ಮಳುರ್ಚಿಯೆ-ಮಳುರ್ಕೆಯೆ 
ಮಿಜುಮುಅಒಮಿರುಮುರಿ 
ಪುಟ್ಟರಿ ಕೆಯ್‌ಬೇಗುಮೆ-«ಪು | 
ಟ್ರ ಕೆ ಕೆಯ್‌ ಬೇಗುಮೆ” 
ಡೆಮನಿಟು-ಡಮಿಟಃ 
ನೊಟ....ರಂ-"ನೊಟವಿಂಗೆ ಕು 
ಪೈವರಂ” 
ದುರ್ಧ್ಯ್ಯಾನ- ದುದ್ಯಾನ 
ಕೆಟ್ಟ ಘಗನೆಟ್ಟ ನೆನಗೆ 
ನಿಭಬಲ-ಬಲಭಭ 
ನಿರುಪಮನಿಡೆಂದು-ನಿರುತಮಿ 
ದೊಂದಂ 
ದ್ವಯಕ್ಕೆ-ದ್ವಿತಕ್ಕೆ 
ನೌಡಿಗಳ ಬಳಗದ 
ಯಲ್ಕೊಂಕಂ-ಯಲ್ಯಲ್ವೊಂ 
ನಿನ್ನೊ ಂದಿಗ-ನಿಮ್ಮಂದಿಗ 
ಸೇಟ8 ಪೀಟಿಿನೀಂ-ಪೇಟಕ್ಕಿ e 
ಏನೇ 
ಕೃ ತ್ಯಪೆ ಪ್ರೇ- ಕೃತ್ಯ ಪೇ 
ಪೊಹಿಷಾ-ಶೈಪೆ ವಪೌರುಷಾ 
ಮೊಲ... ಗುನ 4ಮೊಲ್ಲ., 
ರ್ಗುಮೆ?? 
ಚೀನಾಣ-ಚಿಃ8ನಾಣ 
ಗರಟಗೆ-ಘರಟಗೆ 





. ಪಂಕ್ತಿ. 


೨೬ 
ಗ 
೨೧ 
೨೨ 


೧೩ 
೧೪ 


೧೬ 


೨೫ 
೧೯ 


೨೫ 


ವಿ೨ 
೨೬ 
೩೦ 


೨೭ 


>» 


ಗನ 


೧೪ 
೨೭ 


೨.೨ 


Ss 


94 


ಮುದ್ರಿತಪಾಠ. ಅನ್ಯಪಾಠ. 


ಪೇಸೇಅಕಿ-ಪೇಸೇಟಕ 
ಡೊರಲಿದು-ಡೊಳ ದು 
ಕಟಕಟ-ಕಟಕುಟ 
ಕ ಕ್ರಮಣಕಖಳ-ಕ್ರಮಣಮಖಿಳ 
ನಾಳನಾಳ್ವಿ- -ನಾಳೆನಾಳ್ಟೆ 
*ಅೀದಾರ್ದಿ-ಕೂಕಿಆದಾರ್ಡ 
ತೆಲ್ಲಮೊರ್ವ-ತೆಲ್ಲಮಂತೊರ್ವ 
ವುದುಮಸ್ಮ....ಮಂಬುವೀಡಿ- 
ವುದುಮಂಬುವೀಡಿ 
ಪಣೋದ....ಬಿಂದು-ಪಯೋ 
ಬಿಂದು 
ಕಳೆಯೆ-ಕಳಅಕ 
ಯ್ತರ್ಪರಂ-ಯ್ತರ್ಪವಂ 
ಪಾ ಫ್ರಾರಂಭಂ-ಪ್ರಾರಂಭಮೆ 
ತನಾ ಳ್ಜ- ತಮ್ಮಾ ಳ್ದ 
ರಥರಿ'ರಥರುಂ್‌ 
ದೆಸೆಯೊಳ್‌- ದೆಸೆಯೊ 
ತಾಂಪಂಜ-ಶರಪಂಜ 
ಘೋಲಾಯ್ಲರ್‌-ಘೋಟ 
ಯ್ದ ರ್‌ 
ಬಸಿರುಗು-ಬಸುಲುಗು 
ಕಕ್ಕೆ. -ನೆಕ್ಕೆ 
ಕಂಡು ಕೊಂ-ಕಂಡು ಸೆಲೆಯ 
ನೋಸರಿಸಿ ಮೊಗವಡಂದೆಅಕಿದು 
ನಾಗತರಂಗಳ ನಭಿ ನಿಷಾದಿಗಳ್‌ 
ಕೇಯು, ಮಣೆದು ತೋಟಾ 
ಯುಂ; ಬಿಟ್ಟಿಕ್ಕಿದಾಗಳ್‌ ಪಕ್ಕ ರೆ 
ವೆರಸೆಅಂಕೆ ರೌದ ಜಂಗು 
ಕುಳಾಚಳಕುಳಂ ಬರ್ಪಂತೆ ಪಾ 
ಅಕಿಪರಿತರ್ಪಾನೆಯಘಟಿಯಂ 
ಕಡು 
ತೊಯ್ದೆ ನೆ-ನೆಟ್ಟ 

ಚ್ಚ್ರೊ ಜಿಡಿ ಕೃ ಖು -ನೆಚ್ಚೊ ಡ 
ಕ್ರ ತಸ್ತ್ರ 4 
ಸಟಂೆರಂ 
ಜೋರೊರ್ವ-ದೊಂದೊರ್ವ 
ಶರದಿಂ-ಸರಲಿಂ 
ಮೇಲ್ವಾ ಯ್ದು ಕಾದು-ಮೇಲ್ಸಾ ದು 
ನೂಕಿದ ನಸಿಂಕಿದ 
ಳೊ(ಳಾಗಸ)-ಳೊಳ್‌ಗಗನ ` 
ಗೊಂಬಟ್ಟಿ ಯಂತೆ-ಗೊಂಡ ಚಿಟ್ಟಿ 
ಯಂತೆ 
ಬೆಟ್ಕಿ ರ್ತೋಡೆ-ಬೆಟ್ಕುರ್ತೋಡಿ 
ತಾರಿಯುಂ-ತಾರಿಯುಮಮಿತಾರಿ 


95 


ಪುಟ, ಪಂಕ್ತಿ. 


೨೨ 
೨3 
೭೯ 
ಆಂ 


೪೧ 





ಶಾಂತಿಫುರಾಣಂ. 





ಮುದ್ರಿತಪಾಠ. ಅನ್ಯಪಾಠ. 


ಸೀಟ್ವಿರಿವ-ಸೀರ್ವರಿವ 

ಸಿದಪೆರೆಸುಲಿದ-ಸಿದನೆರಿಸುಲಿದ 
ಜಯೋದ್ಯೋಗ-ಜಯೋ 
ದ್ಯೋಗಿ 


`(ಜಿಸೆಳ್‌ತಲ್ಟು -ದೊಳ್‌ ನೀಡು 


ತಟ್ಟು 

ಬಳೆಯೊಳ್‌- ಬಲೆಯೊಳ್‌ 
ನಿಡುಗಡಿ-ಗಿಡುಗಡಿ 
ನುಜದಿರು-ನಿರದಿರು 
ಭಯಮಾ-ಭಯದಿಂ 
ಯಲ್ಲಿಯಲ್ಲಿ-ಯಲ್ಲೆಯಿಲ್ಲಿ 
ಮೂಜುಂ-ಮೂವರುಂ 

ಮಸ್ತ ಕಂ-ಮಸ್ತಕರಾಗಿ 
ಭೇದಿಸಿ-ಬೇಡಿ 
ಕೋತ್ತರ-ಕಾಂತರ 

ನಾ ಂಗಕ್ಕೆ- ಕಿಶ್ಪಾನೃಕೆ 
ತಾರರ್ಮೋ ೯" ಇಾಳಡೊಟೆ 
ವಿಧಾನ-ನಿಧಾನ 
ತಾರಿಗೆ-ತಾರಿಗಂ 
ಮಂಗಳೆಗಂ-ಮಂದಿರೆಗಂ 
ಇರಡೆಗಡೆ-ಎರಡೆರಡೆ 
ನುಅದೆರ-ನಿರಡೆರ 
ನಿಕೃಷ್ಟ-ಕನಿಷ್ಠ 

ಬೇಳಿಯಂ- ಬೆಂತ್ರೆಯಿಂ ಕಂದಿದ 
ಬಾಯ್ದೆ ಅತಿಯುಂ ಬೆರಸೆ 

ಪ ಪ್ರಸಾರದು-ಪ್ರತಾನದ 

ಔೆಡಿವ- ದೊಡವ | 
ನಟುತುಂ-ನಜುದು 
ಳೀಕೆಯ-೪ನ್ನೀಕೆಯ 
ಪರಿವರಿ-ಪಜ ವಲ 
ನಡುವಣದೊಳ್‌- ನಡುವಣ 
ವಿರ್ವರುಮು- ವಿರ್ಮೆಮುಮು 





ದುಟೂದೀ-ದುಜದೀ 

ಯಥಾಸ್ಥಾ ನ-ಯಥಾವಸ್ಥಾ ನ 
ತೊಳೆದು*ತೊಡೆದು 
ಯಲ್ಲ....... ಮಂ-ಬೆಳಗಿದೆಯಲ್ಲಿ 
ಯೆ ಮಂ 

ಡೆ -ಬಲಡೇವ 
ದುಜ್ಜ 

ವೀರಕೆ-ಧೀರರ 
ದರಿದು-ದಳುದು 
ಟಿಂಶರೀರಮಾ-ಟ ಶರೀರಮು. 


ಮಂ 
ನಾಲ್ಯಾಗೆ-ನಾಲ್ಕಾಗಿ 


ಪುಟ. 





ಚ 
ಛಿ 
ಡೂ 


೫ 


೨೪ 


೧೫ 2೨) 


೨೨ 


೨೨೫ಕೆ 


೨೨ 


೨೯ 
೩೦ 


೧೫ 


ಮುದ್ರಿತಪಾಠ- ಅನ್ಯಸಾಠ. 


ರಾಜಿತ-ರಾಜಿನ 
ಬೆಚ್ಚು-ಬೆಟ್ಟು 
ಮೋರೂರ್ವ-ಮೊಂದೊರ್ವ 
ಮನೋಹರಂ-ಮನೋಮುದಂ 
ಎಂದತಿಭವ-ಎಂದತೀತಭವ 
ಸತ್ತ್ಯಸಾದ-ಸಪ್ರಸಾದ 
ದುನಿಮ್ಮಡಿ-ದನ್ನಿಮ್ಮಡಿ 
ಸಂಭಾವ-ಸಂಧಾರಣ 
ನೆಟ್ಟು-ನಿರ್ದು 
ಕೂರ್ತಿರ್ಹ- ಕೂಡಿರ್ಪ 
ಪೆಅಂಗಕ್ಕು- ಫೆಬರ್ಗಕು 
ಪ್ರಹೆಯಗ್ರೀವಂ-ಸ್ಪಶ್ವಗ್ರೀವಂ 
ಮಹೀಪಾಲನಂ- ಮಹ್‌ರಾಜನಂ 
ಮಜಕಿವು-ನುಜಪು 
ಪೊಳಪುತ್ತು-ಪೊಳೆಪುತ್ತು 
ರ್ದಪನೆಯೆಂದು-ರ್ದಪ್ಪೆ ನೆಂದು 
ಮುಖಯರಿಂದು-ಖಸನಿಂದುವಸಿಂ 
ದೂರಾವನತ-ದೂರಾನತ 
ಪಾತಿತ ಸಾಷ್ಟಾ ೦ಗ-ಪಾತಿತಾ 
ಸ್ಕ್ಯಾಂಗ 
ನ ತಂ 
ಮೈದುನನಿರ್ವ- ಷೆ ಸಿದುನಿರ್ವ 
ನಿರ್ಶ ನ್ನ್ನೀಶ್ರೀ- ನರ್‌ ನಿಃಶ್ರೀ 
ಬ 
ಹಯಮೆಹಯ-ಮಯಮೆಮ 
ಯ 
ವಿಸಿಸಿಯುಂ-ವೀಸಿಸಿಯುಂ 
ಳಅಾದಣು-ಳಿಂದಜು 
ಷ್ನಂತಮ-ಷ್ನಾಂತಮು 
ಕಂಠನನಿ-ಕಂಧರನನಿ 
(೫೯ ಪದ್ಯವಾದಮೇಲೆ-)ವ||ಆಗಿ 
ಕೆಲವುಂ5ನಲವುಂ 
ನರಿದು-ನಅುದು 
ಸೆಂದರ-ಸಿಂಧುರ 
ನನ್ನಗಂ-ನನ್ನೆಗಮಿತ್ತ 
ಪಾರ್ಶ್ವ-ಪಾ ದಪಾರ್ಶ್ಶ 
ಮೊತ್ತ-ಮೊಟ್ಟ 
ಮೆಯ ನಿರ್ವ-ಮೈದುಥಿರ್ವ 
ನೀಟ್ದು- ನಾಳ್ದು 
ಮಿಪ್‌ನಂ-ನಿರ್ಫಿದುಂ 
ಬಿದ್ದಿ ನ-ಬಿರ್ದಿನ 
ಹೈ ತಕುಂಕುಮ-ಹೃ ತ್ಕು ಕುಮ 
ಪಪ್ಪ ಕ-ಪಪ್ಪವ 
ಪೊತ್ತು-ಪೊಳ್ತು 


೧೦೧ 


೧೦೨ 





೧೫ 
೨೪ 
೨೭ 
೧೩ 
೨೫ 

೩ 

೪ 

೮ 
೧೪ 
೧೮ 
೨೩ 


ಪರಿಶಿಷ್ಟ 4. 





ಮುದ್ರಿತಸಾಠ. ಅನ್ಯಪಾಠ. 


ಘಟಕಾಳಿ-ಗುಳಿಕಾಳಿ 
ಬಿರ್ಜೆ-ವೆರ್ಜೆ 

ಮೂಂವಿಟ್ಟು -ಮೂರಿವಟ್ಟು 
ರತ್ತ ಮಂಡನ” ರತ್ರ ಮಯವಂಡನ 
ಯೆನಿಸಿದಾ-ಯೊಳೆನಿಸಿದಾ 
ನಂತಃ- ನನ್ತಃ 
ವಿವೇಕ-ವೇಷಕ 
ಸಾಚೇಕೃತ-ಶೋಭೀಕೃತ 
ಸಗೆಯ-ಸಗೆಯಂ 
ದೆಸೆದೆಸೆಗೆ-ದೆಸೆದೆಸೆ 

ಕಲ್ಪ ಶಾಖಿ-ಕಲ ವೃಕ್ಷ 
ರಾಜಚಿಹೆ ೦-ರಾಜ್ಯ ಚಿಹ್ನುಂ 
ರಾಜಾನ್ವ ಯಸ್ಸಿ ತ್ರಿ ರಾಜ್ಯಾನ್ವ 
ಯಸ್ಕಿ ತ ಇ 

ರೀತಕಗಜ- ರೀವನಗಜ 
ಮಿರದಾಕೆಯನು-ಮಾಕೆಯ 
ನಿರದು 

ನನೂಪ-ನನೂನ 
ಬಗೆಕಿಡೆ-ಗೆಕುಡದೆ 
ಯುಗಲಾಲಾನ-ಯುಗಲಮಾ 
ಲಾನ 

ಮೋಲ್ಲಾಸ- -ವೋಲ್ಲಾ ಸಿತ 
ಶಿಲಾಸನೆ-ಶಿಖಾಸ ನ 

ನಬ್ಬಿ ಯೆನಿದ್ರೆ-ನಬ್ಬಿ ಯನಿಂದ್ರನ 
ದಿಗೆಕೂಪಾರ-ದಿಕ್ಕೊಪಾರ 
ಡವಂತಡೆಯಡೊಂ-ಡೆವಲಂ 
ತಡೆಡೊಂ 
ವಯನಭಿ-ವಯಮಭಿ 
ನಿನೋದಂಗಳಿಂ-ವಿನೋದಂಗ 
ಳಂ 

ದಿಶಾಸತಿ- ದಿಕ್ಸ ತಿ 
ವರಥಿಂ-ವಧುನಿಂ? 
ಮೋಗಡಿಸಿರೆ-ಮೊಗನೊಡಿಸಿರೆ 
ಗಾಳ್ಬು- ಗೀತನಾಳ್ಗು 
ನಿವಾಸಮಂ-ನಿವಾಹಮಂ 
ಮಾಲಾ(ಭಾ)- ಮಾಲಾಪೂರ್ವ 
ಚಂದ್ರಚಂದ್ರ ದ್ರಪ್ರಭೆ- ಚಂದ್ರಪ್ರ ಭೆ 
ಪಾಯ್ಗು -ಪಾಯ್ದು 
ಪೊಸವಾಸಿಗ-ಪೂಶಾಸಿಗ 
ಗಿರೆ-ಗಿರಧಾತ್ರೀಪುತ್ರಿಯುಂ 
ಕಣ್ಣ ಟ-ಕಣ್ಣ ಟ 


1 ಮೂಲವಾದ ರಘುವಂಶದ ಜಿ «ರಾಜ 
ನ್ವತೀಸಿ ತಿ'' ಎಂದಿರಬಹುದು. 


ಪುಟ. ಪಂಕ್ತಿ. 
೧೦೮ ಈ 
» ಗಿ೫ 
» ಈಗಿ 
೧೦೯ ೧೨ 
೧೧೦ ಶಿ 
೧೧೧ ೧೦ 
೫. ೧೩ 
» ಇಗಿ 
೧೧೨ ೩ 
3 ೬ 
» ೧೫ 
» ೨೫% 
» ೩೦ 
೧೧೩ ೧೧ 
» ೧೫% 
3 ೧೭ 
೧೧೪ ಹ 
» ೩೨ 
೧೧೫ ೧೭ 
೧೧೭ ೧೦ 
೧೧೮ ೩ 
2 ೨ 
೨ ೧೬ 
೧೧೯ ೯ 
»೫ ಇಗ 
» ೨೩ 
೧೨೦ ೬ 
» ೧೩ 
» ೨೫ 
೨» ೨» 
೨೨ ೬ 
೨ ೨೩ 
» ರ್ವ 
೧೨೨ ೨೫ 


26 


ಮುದ್ರಿತಪಾಠ. ಅನ್ಯ ಪಾಠ. 


ವಂತಕೂಪಾರ-ವಂತೆ ಕೂಪಾರ 
ಕಂಜ... ಕ್ಯ ೦-ಕುಮುದವನ ನಿ 
ಛಾಸಕ್ಯದುವಿಳಾಸಂ 
ಬೋದರ್‌-ಬೋದತರಿ ಪಾಪೇಭ 
ಕಂಠೀರವವಧೂ 
ಪರಿದೀಕ್ಷಿ-ಪರಿವೀಕ್ಷ 
ನಿಷಯಯೋಗಂಗಳ-ವಿಷಮ 
ಯೋಗಾಂತರಂಗಳಂ 
ಗ್ರಹಣಾಂಜನ-ಗ್ರಹಣಕ್ಕೆ ಕರ 
ಗೆಯ್ದ ರ್‌- ಗೆಯ್ದ ಸಾ ಇಂತು 

ಗೃ ಹನುಂ ಗ್ಗ 'ಹೆಮಂ- ಗೃ ಹಮುಂ 
ಗ್ಸ ಹಮುಂ” 

ಬಕ್ರ ೦ಭರಾ-ನಿಶ್ವ ವಿಶ್ವ ೦ಭರಾ 
ಗೊಳ್ಳ -ಗೊಳ್ಳ 
ಗಂಧ-ಗಂದೆರ್ನಂ 
ನಿಸ್ಸ್ನಹಾಯನುಂ-ನಿಸ್ಪಂಶಯ 
ನುಂ 


ಮಂಜೂಸಿ-ಮಂಜೂಸಿಕಾಜ 
ಲಾವಗಾಹಾ 
ಮೆಂಬಿದಂ-ಮೆಂಬಿವಂ 
ನಾದಕ್ಷನ-ನಾತಕ್ಷನಃ 
ನಾದಿಕಸಹಿತಂ-ನಾವಿಧಿಸಒತಂ 
ನೆಗಂಅಪೂರ್ವ-ನೆಗಮೊರ್ವ 
ನಪೂರ್ವ 
sk Ba ಜ್ಯೋತಿರ್ವಣ 

ಸ್ತ ಮಾನ-ಸ್ತಕ್ಷ್ಯ ಮಾನ 
ಕೆರ. ಧರ್ಮ 
ಶಮತೆಸವ ಸಮಕ್ರಶಮ 
ಪ್ರೋಷಧಂ ಪ್ಫೋಷದಂ 
ಆಕ್ಸ್ಪಾಂತಿ- ಅಕ್ಕ್ಟಾಂತಿ 
ಕಬಿಲ್ವೇಟ್ಟು- ಚಹ 
ವೋಲೆಥೀಶೆ ಪೋಲು ದೀಶ 
ಯುಗಬಲ-ಬಲಯಾಗ 
ಪಾಶು ್ರಸ್ರವೆ-ಪಾಶ್ರು ರವೆ 

ಗ್ಗ -ರಾನೆನ್ಸ 
ರೇಗೆಯ್ವೆ -ರಾ ನೀಗೆಯ್ವ 
ದ ತ ದಿತ್ತವಂಗೆ 

ಸೇಸಿ ಬೆಸೆಆಸಿ 

ES 
ದಿೀಜುಂಕೆ-ರ್ದೀಲಾಂಕೆ 
ಬೆರ್ಚೆಯೊಳಗಚ್ಚಿ -ಬಿಚ್ಚೈ ರೆ 
ಯೊಳಚ್ಚಿ 


2 ನಾದಂ ತಕ್ಪನ ಸುಯಕ್ಷ--ಎಂದಿರಬಹುದು. 


೧೨೭ 


೧೨೮ 


೧೩೦ 


೨) 


೧೩೧ 


1 


೨೫ 


ಇಓ 


೧೦ 
೨೧ 
೨೫ 


೫0 


೨೩, 


೨೩ 


೩೧ ನಾವಳಿಗೊ[ರ್ಮೆ]-ನಾಳಿಗದೊರ್ಮೆ 


ಶಾಂತಿಪುರಾಣಐ೦, 





ಮುದ್ರಿತಪಾಠ. ಅನ್ಯಪಾಠ. 


ಗಳುಸಿದ-ಗಳಿಹಿದ 
ನೆರದೊಡೇ ಂ-ಫೆರೆಜೊಡಿಂ 
ಳ್ಹಡಗುಮನಡು-ಳ್ಕಡಗುಮವ 
ನಡಗು 
ತಗರುಂ-ತಗಣಜುಂ 
ನಾದಿನಿ-ನಾದುನಿ 
ಮೊರೆಯ-ಮೊಲ್‌ಯ 
ವೆರಸಿ-ನೆಅಗಿ 
ಮಳೋನ್ಮಿ-ಮಳೋಡೋಮಿ 
ಮೆಟ್ಟಿ ಡುಪಮೆಟ ಡಿಪ 
ಮದರರ್ಕ- ತುರುಪ್ಲೆ 
ಭವನಜ-ಭವಸಜ 
ಪೂರ್ವೊೋ ಪಾ-ಪುಖೋ ಫೂ 
ಲೆಡೆಯಂ-ಲೆಡೆಯೆಂಬ 
ಟ್ಟ ಬ ಕುಸುಕುರ 
ರ್ಪರಲ್ಲ-ಮಿರ್ಪುದಲ್ಲ 
ಎಕ ಮಿಥುನಮಾ 
ದರ್‌ 
ವರೆ-ಬರೆ 
ಜಿನಪಾದ-ಮುನಿಪಾದ 
ನಾಲ್ಕಂದ-ನಾಲೆಂದ 
ಗಣ[ಮಣ]-ಗುಣಗಣ 
ಚ್ಛೈ ದುರ-ಜ್ಲೇದ 
ಧೆಭಾಸಿ-ಫಹೀದ್ದಾಸಿ 
ಸ್ರಯೇಳೆ- ವಳಿ ಹಟ 
ಮದನಾದೆ ತ್‌ಮದನಜ್ಟೆ ತೆ 
ನೆಳಲ್ವಚ್ಚಿ i oY ಚ್ಚ 
ಉಪಸನಾ ಉಪಸನಾ 
ಆತನ-ಅಂತಾತನ 
ಅಪ್ಸರೋರಗ-ಅಪ್ಸರೋಗಂ 
ವರ್ಣಪೂರರಸ-ವರ್ಣರಸ 
ಜೀವ-ಜೀಯ 
ಕಾಮಾರವಂ-ಕಾನೋರವಂ 
ಸತ್ಕೇತ್ರ-ಸುಕ್ಷೇತ್ರ 
ಜನೆ) ನನ್ಯ 
ಸುಖಕ್ಕಾಂ'ಸುಖಂ ತಾ 
ಕ್ಯಾಲಯಂ-ಕ್ಕಾಜಯಂ 
ಉಪಾಸಾ-ಉಪಾಸ್ತಾ 
ಶೋಭಿಸು-ಶೋಧಿಸು 
ನಿಜಾರಿ-ನಿರಿಸಿ 
ವ|| ಅಂತಲ್ಲಿ ಕೆಲಂಬರ್‌ (೩೩- 
೩೪ರ ನಡುವೆ ಈ ಗದ್ಯ ಹೆಚ್ಚಾ 
ಗಿದೆ) 


೨ 


೧೪೭ 





ಜಟ 
೦೨ 
ಡೆ 


ಠ> 


(- 


೩೦ 


೩೧ 


೩.೨ 


೩೦ 
೩೧ 


೨೫ 


೨೨ 


೧೨ 


ಮುದ್ರಿತಪಾಕ. ಅನ್ಯಪಾಠ. 


ಫಾಳಿ-ಪಾರಿ 
ಮಳ್ಳೃಡೆಅಕಂ-ಬಳ್ಳೆ ಡೆ ಕರಂ 
ತ್ತಳ್‌ರತ-ತ್ತಂರತ 
ಸರ್ವರ್ಗಂ-ಆಯಿರ್ವರ್ಗಂ 
ತಾಂತರಂಗನನಂಗ-ತಾಂಗನ 
ನಂಗ 
ದೇವಾಸುರ-ದೇವಾಮರ 
ಪೊಅವಳಯದೊಳ್‌- ಪೊಜವೊ 
ಟಲೊಳ್‌ 

ಯಂಜಿಸು-ರಂಜಿಸು 

ಪೊಕ್ಕ ನಿಸ್ಪೃ ಹನ-ಪೊಕ್ಕು ನಿಸ್ಪ 
ಕತ್ತ ್‌ 8೯ ಎಎ 


ಶಾಳವಿಶಾಳವಿಳಾ-ಶಾಳವಿಲಾಸ 
ಮೊರ್ಮೆಗೆ- ಮೊರ್ಮಿಂಗೆ 
ಯಿಸವೇಟ್ಟು-ಯಿಸ ಸಲ್ವೇಟ್ವು 
ಮಾಧಿರಾಜ್ಞ -ಮಧಿರಾಜ 
ನಗರ... ತೀರ್ಥ-ನಗರಪುಣ್ಯ 
ತೀರ್ಥ 
ಕೆಂಗಣ್ಮ ಸಗಿ- ಕೆಂಗೋಲ್ಕಸಗಿ 
ಬಂದೊಂದಿಂದ- ಬಂಡೊಂದೀಂದ 
ಪೊಟ್ಲ. ಪೊಟ್ಲ 
ನೆಜಗೊಂಡ-ನೇಜ್‌ ಗೊಂಡ 
ರಥನೂಪುರ-ಆ ರಥನೂಪುರ 
ರಸ[ಸ]ಕ್ತ-ರಸಾಸಕ್ಷ್ಮ 
ಮರೀಚಿ ನಿರ್ಮಲ ಸಲಿಲ-ಮಣಿ 
ಮರೀಚಿ ಸಲಿಲ ನಿರ್ಮಲ 
ಮೋರೊರ್ವರೊಳ್‌ ತೆಕ್ಕೆ ತೆಕ್ಕೆ 
ಯಿಂ-ಮೊರ್ವರೊರ್ವ ಕೊಳೆಕ್ಕೆ 
ಕ್ಕೆಯಿಂ 
ಪರಿಗ್ರಹಂಗಳಂ ಪರಿಜ್ನೇದದಿಂ- 
ಪರಿಗ್ರಹ ಪರಿಚ.ದಮಠಿ 
ನಿಲ್‌ಸಿ-ನಿಲಿಸಿ 
ತಾಜಲಾ(ರ)-ತಾಅಲಾಅ 
ಶಿಖರದೊಳೊಂ-ಶಿಖರದೊಳ್‌ 
ಬಂ 
ತವದಮೇಳ-ನಮವಪೇಳ 
[ಳ್ನಗೆಸಬ್ಬ ನವ] - ಳ್ಳ ಗಲಮಮ 
ಫಡೆವುದ?ತಡೆವುವೆ 
ಪ್ಪಳಿಸ-ಳ್ಬಳಿಸ 
ಲಿಗದಲ್‌ವು-ಲಗದಯವು 
ಗಾಳಿವೆಅಗಿ-ಗಾಳಿವೆರಗಿ 
ಖೇಚರನ ನಾಂ-ಖೇಚರರಣಂ 
ಬಿಲ್ವೊ ಯ್ಚು- ಸಬಿಭ ಯು 

೦ಎ 
ಪಾಸುಲಂ-ಭಾಂಸುಿಂ 


ಪಂಕ್ತಿ. 


ಎ೪ 


ವಿಡಿ 
ವಿ೭ 
ಎರೆ 


೨೯ 
೧೩. 
೧೪ 
೨೫ 
೨೬ 


೨) 


೧೩. 
೨೦ 
ಗಿ 
೨೫ 


ಗ 


೧೦ 


೨೯ 


೧೯ 


೨೫ 


೨೬ 


೧೯ 


೨೧ 


೨೨ 


PLP 


ಪರಿಶಿಷ್ಟ 4. 


ಮುದ್ರಿತಪಾಠ. ಅನ್ಯಪಾಠ. 


ಚಂದ್ರಕ-ಸೀಮಂತ 
ಗಳೊಳಿಂತೆ- ಗಳೆಂತೆ 
ಮವಾವೆಂ-ಮವಾವುವೆಂ 
ಬಿಲ್ಲು ಸಿಡಿಲ್ದು-ಬಿರ್ದುಸಿಡಿದು 
ತಾ ಲಕರ್‌ವಿನಾ-ತ್ಯಾಲಿಕಾನಾ 
ವ ಮುಚ್ಚೆಯಿಂದೆಲ್ಚ ತ್ತು ಕು 
ಲ್ರಿಕೆ(ಲ೯೯೦ರ ನಡುವೆ ಈಗದ್ಯ 
ಡೆಚ್ಚಾ ಗಿದೆ) 
ವವ 
ಕಾಯಾ ಅಿ-ಕೆಯ್ಯಾಲ 
ಳ್ಮರಲಲ-ಳ್ಳ) ರಳಲ 
ವುಳ್ಕು ಗುಂ ಮಳ್ಳು ಗುಂ 
ನೆಅಮಾರ್‌- ನೆರ ಸರ್‌ 
ಸೊನೆ,ಲ್ಲಂ-ಸೊಸ,ಸೆ,ಲ್ಲುಂ 
ಮೆಯ್ಸೆ ನಡಮಂ-ಮೆಯ್ಲ'ಂಡ 
ಮುಂ” 
ಬಗಿದಾ ಮೆಯ್ಯುಂ-ಬತ್ತಿದಾ 
ಮೆಯ್ಯ್ಯುಂ 
ಸಾರವೊಲಿ-ಸಾಅನೊಲಿ 
ಮೊರೆಯಿಲ್ಲ-ಮೊಲಕಿಯಿಲ್ಲ 
ಕೆಲುವುಟ್‌ಯೆ-ಳೆಲ್ವು ಆಯೆ 
ಬಿಟ್ಟು - -ಬಿರ್ದು 
ಸೆಂಜೆಯುಂ- ಸಂಜ್ಞೆ ಯುಂ 
ನೆಲಸನುಕ್ರ ಮ-ಸೆರಿಸುವಕ್ರಮ 
ದಿದಿರ್ಕೆ-ನದಿರ್ಕೆ 
ತಳರ್ವ-ತೊಟಲ್ವ 
ದದುಕೀಲಿ-ದರೆಕೀಲಿ 
ಕ್ರಮದಿಂ-ಕ್ರಮಕ್ರಮದಿಂ 
ನಿಪ್ಪ ರ್ತ್ತುಸಾಗ-ದಿಪ್ಪ ತ್ರೈರಡು 
ಸಾಗ 
(ಇದುಇಲ್ಲ)-ಕಿಕೋರಕೇಸರಿ 
ಯುಂ 
ಪೊಗಟಕಿ ಗಂ-ಪೊಗಲಕಿ, ಗಂ 
ನೆಗಟಕ್ಕಿ ಗಂ 
ದಲಪ್ಪು `'ವ-ದರೊಪ್ಪು ವ 
ಮಾನಿಸೊಳ್ಳಿಡಿ- ಮಾವಿನಳ್ಳಿ ಡಿ 
ಕೆಯ್ವಿ ಟ್ಟ ಶೋಕೆ-ಕೆಯಿ ಟ್ಟುಕೀರೆ 
ಕಾಂತನೆದಿಕೂರ-ಕಾಸಿತಿನದಿ 
ರೊಳ್‌ 
ವ|| ಮತ್ತಂ ತದಂತಿಕದೊಳ್‌- 





(ಈ ಗದ್ಯ ಹೆಚ್ಚಾಗಿದೆ) 
ತರಂಗಳೊಳ್‌-ತರಂಗಡೊಳ್‌ 
ಫೆಕಿ-ನೆಟಕಿ 


ಸೆರಂಗೆನೆ-ಸೆಅಿಂಗೆನೆ 


ಪುಟ. 
೧೬೦ 


೧೬೭ 


೧೬೮ 
» 
೨೨ 


೨3 
>» 
೧೬೯ 
೧೭೦ 
೧೬೧ 


೨೨ 
೧೭೨ 


೨೨ 
೧೭೩ 


೨ 


3? 
೧೭೪ 


28 


ಮುದ್ರಿತಸಾಠ. ಅನ್ಕಪಾಠ. 


ರ ಮಹೋದ್ಯಾನ-ರಮಣೋ 
ದ್ಯಾನ 
ಕುಮಾಕ-ನ ಪಕುಮಾರ 
ಮನರ್ಫಮ- ಮನರ್ಫ್ಯಮ 
ವಂಶವರ್ಧ-ವರ್ಷವರ್ಧ 
೨ ನಿಬ..ನ್ಲೆಡೆ- ಯತಂತಂಗೆಡಿ 
ಸೇಡಾಗಿರರ್ಲಕೆರ್ಯಕೊಳಿ. ಸೇ 
ರ್ದಾ(ಗಿ)ರಯ್ಯಿಲ್ಕೊಳೆ 
ಲಂಬ ೪ಬ 
ಅಂತವ....ಭವನಕಳಂ-ಇಂತವ 
..ಭವನಪ್ಪ ಕಳಂ 
'ಕಂಠಿಗ- ಕರಿಕೆಗ 
ಪುತಿಬದ್ಧದಿ- -ಪ್ರತಿಬಂಧಿನಿ 
ಸದಿರ್ನ3ನದರ್ಸ 
ವಿಭಾಗಜೊಳ್‌-ವಿಭಾವಡೊಳ್‌ 
ಗೆಲ ರೆಂ-ಗೆಲಿ ರೆಂ 
೧೨ ಚತುರ-ಚಿಫೆರ 
೧೩ ಗಿಗಳ-ಗಿಗಳ ಮೇಗೆ 
೫ ಮಾಲೆಯೂಡು-ಮಾಲೆವೂಡು 
೧೭ ಮಾಣ್ಡಿ ಸೆ-ಮಾಣಿಸಿ 
೨೧ ಬಟ್ಟು- -ಬಡಿಸಿಟ್ಟ 
೨೩ ಚೆಲ್ವಾ ಗೆ.ಮೇಲಾಗೆ 
ಸ ತಕ್ಕನಿದು-ತಕ್ಕ ತು 
೧೨ ಗೊಯ್ಯ ಲ್‌-ಗೋಯಲ್‌ 
೧೫ ನನುವತ- ನನಮ್ಮತ 
೨೬ ನಾಶಮುವಮು-ಪಾಶೆಮುಮನಸಿಕ 
ನಮದನದಪಾಶಮುಮ 
೨೮ ಪಾಜಕಿ-ಪಾಲಾ 
೩೧ ಮಹಾಸತ್ವ -ಮಹಾಂತ 
೧ ವಿವಿಧಾನತ-ದಿವಿಜಾನಕ 
೭ ಕಳೆದತ್ತಿ -ತಳೆದತ್ತಿ 
೧೮ ಕೊಲ್ಲಾ' ರ-ತೋಲಾ 
೩೩ ಳಿನೆಯೆಸೆ- 
೧೯ ವ॥ ನೋಡಿ ಕಿಬಾದಂತರಂ 
ಬಂದು (ಈ ಗದ್ಯ ಹೆಚ್ಚಿದೆ) 
ಜಾಗಂ-ಚಾಗಂ 
lt ದೋಡಿಗೆವಾದ 
ನಲ್ಮೆಯಂ)-ನಲ್ಶೆಯಂ ತಾಯ 
ನವಕ್ರಶೀಲತೆಯಿನುಂ ಕೆಳದಿ 
ಗಿಂತೆಂದಳ್‌ 
ನಮಗೆ-ಸಮನೆ 
ಬದ್ದೆ ಗಂ-ಬಟ್ಟಿ ಗ 
ಬೆರಾಟ ಜೆರಿ 
ಗೆಯ್ದ ಜೇ- ಗೆಯ್ಗೆ ಯೇ 


ನೋಟಿನ b 


೨೭ 
೩೧ 
೧೫ 


೧೭ 
೨೩ 
೧೦ 


೧೮೨ 
೧೮೩ 


[28 
2 
ರ KS 


೧೩ 
೧೪ 
೨೮ 
೨೪ 


೨೬ 


೧೮ 


ವಿ೧ 
೩೨ 


ಶಾಂತಿಪುರಾಣಂ. 





ಮುದಿ ತಪಾಠ. ಅನ್ಯ ಪಾಠ. 


ದಲೆಂದು-ದಳೆಂದು 
ಸೆದನಂ-ಸೆವನಂ 

ಕೋವಣಕ್ಕೆ -ವೋವಣಕ್ಕೆ 
ವಿದಗ್ಮರ- ಬಿದಗ್ಗ ವಿಟರ 
ಮಜಕೆದಂತೆ- ಕಡಿದಂತೆ 
ದಾಗಿರೆ-ದಾಫಿರೆ 

ಎನೆ ಒರ್ವ-ಎನೆ ಮತ್ತೊರ್ವ 
ಯೆನ....ಬೆ|ನ್ನ ನೆ-ಯೆನಗೊಡ್ಡೆ 
ನಗುರ್ಕೆನಗೆನ್ಸ್‌ ದೆನ್ನಬೆನ್ನ ಕೆ 
ಮದರ್ಕೆ-ಮದನೆ 
ಶು.ತ-ಚ್ಛುತ 32 * 

ಕೆಳಣಿ- ಕೇಡಿ 

ನಸ ಗೆತ್ತ ಡೆ-ಗಸ ಕೆತ್ತ ಜೆ 
ಮೂಡಿ-ಮೂಡೆ 
ಫೆರೆದು-ಮೆಆಕಿದು 
ಚಿತ್ರೆಯಾ-ಚಿತ್ರೆಯೋ 
ಯಸಗಿರ್ದ-ಯಾಗಿರ್ದು 
ದಲದನ್ನೊ ಡ- ದಲದಿನ್ನೊ ಡ 
ದಿರ್ವರುಂ್‌ ದಿರ್ಮೆಮುಂ” 
ಲುರೋಜ- ಲ್ಸರೋಜ 
ಮರಿರ-ಮಲಿಯ 
ತೆಯುಂ....ಪು-ತೆಯುಂಧರ್ಮಂ 
ನಿರ್ಮಲಂಗೊಂಡಂತೆಯುಂ ಪು 
ತಮಂವಚೋ-ತಮಂತಮ್ಮವ 


.ಚಜೋ 


ವಡಿಸಿ-ವದಿಸಿ 
ಪರ್ಯಂಕ-ಪಸಲ್ಕಂಕ 
ವಟುವೇಷಧಾರಿಯಾ[ದಂ]- 
ವಟುವೇಷಧಾರಿಮಾಯಾ 

ಮಪ ್ಚಪ್ರಕೃ ತ್ರಿ ಮಪ್ಪಾ ಕತಿ 
ಚಿತವಿಂಜಿಕಿಟ- ಚಿತಸೆಂಸೇಅಲಿ 
ಕೈಸೆ 

ತೋಲಂ-ತೊನಲಂ( ತೊಗಲಂ) 
ಸಿಅದು-ಪಿಡಿದು 
ಮೂಲಕಂ-ಮೂಲದಂ 
[ಕೆಟ್ಟಂ] ಕೊಟ್ಟೊಂ-ಕೊಟ್ಟೊಂ 
ಕೆಟ್ಟಿಂ 

ಗೊಟ್ಟುಂ....ದಮೋಲು- ಗೊಟ್ಟು 
ಮೆಯ್ದೆ ಚ್ಚಿದಂದಜೊಳು 
ಯೆನೆಂಬರ್‌-ದಜಕಿಯೆಂ?' ಎಂಬ 
ಕೆಯ್ವ ರಿಯೆ- -ಕೆಯ್ಯ ಯೆ 
ಸಂಸ್ಕ್ರ(ಸಾ)-ಸಂಸಾ 


(1)? x ಸುತ ಎಂದಿರಬಹುದು, 


ಪಂಕ್ತಿ. 


೧೩ 
೧೨ 
9» 
೧೫ 
೧೯ 
೧೯ 
೨೫% 


೧೪ 


೨.೨ 


ಆಗ್ರ 


೧೨ 
೧೪ 
೨೨ 
೨೯ 
೧೦ 


ರ್ವ 
೧೪ 
ರ೯ 
೨೩ 
೨೩ 


» 
ವಿ೨ 


೨೦ 


೨೩ 


೨೬ 


೨೯ 


೩೦ 


ಲ್ತ 





ಮುದ್ರಿತಪಾಠ. ಅನ್ಯಪಾಠ. 


ಪೊಯ್ಸ- ಪೊಯ್ಯ 

ಸಕತ್ಸ” ಸುಕಚ 

ಪುರಮೆಂಬ. ತಿರಿಕಮೆಂಬ 
ಸುತ[ನುಂ]- ಸುತನೀಂ 
ಮಣಿಕಕ್ಕೆ-ಮಣಿತಕ್ಕೆ 
ಕುರುಳ್ಬ ರಯೋ-ಕರುಳ್ಳ ಅಕಿವೋ 
ಕಬಿ ಕೆಗಲ್ಟ [ದು]- “ನೊಡನೆ 


rsd ಚಲನಾದನೆಂದು 
ಯು: 4 -ಯ್ದು ಬರೆವರೆ ಮನ 
ದೊರಿ 

ಪೋಗಿ-ಪೋಗೆ ಪೋಗೆ 
ಅಮಿತ-ಅಮಿತತೇಜ 
ಪುಣಲ್‌-ಪುನೋಲ್‌ 
ದುಲಯೆನೆ-ದುಟುೂಯನೆ 
ದೆಬುತು-ದಲುತು 

ಅಂದು- ಅಂತು 
ಸೋಂಕಿಜುದ-ನೊಂಡೆಳುದ 
ಸಣ -ಕಣ್ಣಾ 
ನಿಷ್ಣರಾ-ನಸ್ಮೈ ತರಾ 
ಹಾಲಿತ-ಹಾಂಔಿ 
ಗತಿಸುಮತಿ-ಯನೆರವುದೆ 
ನ್ವದರೆ-ನ್ನ ಗತಿ 
ಪೋಣಅಃ-ಪೋರಿ 
[ರಣನಿರ]-ರಣಪರಿಣ 
ಬೋಧಿಸ-ಬೋಧಿಸ 
ಪಡಿಗಂಗಳೊ-ಪಲಟಕದೊ 
ರಣದಿಂದಂ-ರಣಮಂ 
ವೊರುವಾ-ಣುಖುವಾ 
ಕುಂಬಕಂ-ತುಂಬುಕಂ 
ಕಾಡಿಯುಂ-ಕಾಡೆಯುಂ 
ದೊಳಿರ್ದು-ದಪಾರಣೆ 
ರಾತ್ರಾಭಿಷವೋಸ-ರಾತ್ರೋಪ 
ಟಲ್ರೈ-ಟಿಂ 

ಶ್ರಿ ವರ್ಮ -ಶ್ರೀವರ್ಣ 
ಸಾ[ಂದಾ ]-ಸಾಂದ್ರನ 
ಕೆಲಕೆ-ನೆಲಕೆ 

ಪ ಸ್ರ[ನಿ]ತುಂ[ಮಹಾ]- ಪ್ರ ಫಿ 
ಮ್ಯಾ ತಂ 

(ನಾ ಸುೂ]- -ನಾ ವಿಭು 
ಜನಿಯಂ-ಜನೆಯಂ 
ನೆಅಕಿಯದುವೆನೆ-ನೆಆಕೆಯದು 
ಮೇಗೆ? 

ನೆರೆದ-ನೆಣಕಿದ 


೨೧೯ 
೨೨೦ 


3? 
೨.೨೧ 


೨೨೨ 


೨೨.೨೩ 
ವಿ೨೪ 


೨9 


. ಪಂಕ್ತಿ 


೧೪ 
೩೦ 


ವಿ೨ 


೨೪ 
೨೬ 


೨೨ 


೨೭ 


೩೦ 


೧೨ 


೨೨ 
೧೩ 
೧೬ 
೨೮ 
೩೦ 


೨೪ 
೨೫ 
೨೯ 


೧೩ 
೧೫ 


೨೩ 
32 
೨.೨ 
೧೨ 


೨೪ 


ಪರಿಶಿಷ್ಟ 4. 


ಮುದ್ರಿತಸಾರ. ಅನ್ಯಪಾಠ, 
ಭ್ರೈಯುಂ[ಸುನಗ್ಗ ಬ್ಯಾಂ ಇಚ್ಚೆ 
ಯುಂಪೋದರಿತ್ತ ರಾಜ್‌ 
ಕೀರಂ-ನೀರಂ 
ಮಲ್ಲಿ-ಮರಸಿ 
[ದೇನೊ]ಪ್ಪ-ದೇನಲ್ಪ 
ರ್ಹರಿಂತು-ರ್ಪನಜೂದು 
ಕಂಠ........ ಯುಗ-ಕಂಠಂಯು 
ವರಾಜನಾಗಿ ಪರಮದೀಕ್ಕಾಪರಿ 
ಗ್ರಹ ಪವಿತ್ರಪರಿಗ್ರಹನಾದಂ 
ಮುಂ... ಕುಂ ನೆಆಕಿಯೆಕ 
ಯ........ ವ-ಯೇಕಕಬಲಾದ್ಯೇ 


ಮೆಆಕೆವ-ನೆಟಕಿದ 
[ನೆಯ ಚ್‌ ಗ್ರಾಸ-ನೆಯಗ್ರಾಸ 
ರಸೋ; ಸಾ-ರಸವರ್ಜನಾ 


ದೊಳ್‌....... ಕಾಲ- ದೊಳ್‌ವರ್ಷ 
ಕಾಲ 

[ತಲೆ-ಮೆಯ್‌ 
ಮವಂಗೆ-ಮನಂಗೆ 
ಶಾಂತಮನು-ತಾಂತಮತಿ 
ಪರೆದಿರ್ದ-ಪಡೆದಿರ್ದ 

[ತಪ] | -ದವು | 

ಭೀತಿ-ಭಿತ್ತಿ 
ಕರ್ಮವಿಪಾಕ-ಕರ್ಮ............ 
ನೋನುಗತಮಪ್ಪವಿಪಾಕ 
(ನಿಕಾಶಂ)-ಸಮಾನಂ 
ನೋಡದರೊಳಂ-ನೋಡಲದ 
ಅಕೊಳ್‌ 

ಗಲಮಂ-ಗಲಮುಂ 
ಲಜುದೇ-ಲಿಟಾದೇ 

ಸಿ ಸ್ರೀಕರ್ಯಸ್ಟ್ರೀಕುಳ 
ನಆ-ನೆಲಿಮು 
ತೊಡ(ಅ)ದಿದಂತ್ಯ- -ತೊಡರ್ದಿದ 
ಅಂತ್ಯ 

ನನುದಿನ- ನನುದಿನ 

[ಮೆಂತು] ಮೆಂದು-ನುತ್ತು 
ಮಂದು 

ಕ ತವ್ಯಾ ಎತ್ತ ೈತ್ಯವ್ಯ್ಯಾ 

ಸತ್ತೆ ಕಸು ಮಿರಿ 

ಸ್ತಿ ಕನುಂಬ-ಸ್ತಿ ಕಮೆಂಬ ದಿವ 
ನೌಂಬ 

[ಆ ನೊತ್ತೊಳ್‌]-ಆ ವೊ 
ಮಾಳಿನಿ-ಮಾಳಿ 
ದ್ರನಿಂದ್ರಾಣಿ-ದ್ರಂ ತನ್ನಿಂದ್ರಾ 


ಟ್ತುಂ 


46 


೨೨೪ 
೨.೨೫ 
ವಿ೨೬ 


» 
ವಿ೨೭ 


೨೩೩ 
೨೩೫ 


9 
೨೨ 


೨೩೬ 


3) 


೨೩೮ 
೨೪೦ 
೨೨ 
99 


೨೪೧ 


೨೭ 


೧೯ 


೨.೨ 
೨೪ 





ಮುದ್ರಿತಪಾಠ: ಅನ್ಯಪಾಠ. 
ಕ್ರ ೈತ್ಯಕ್ಕ. ಎತ್ತ ಸ ತ್ಯಾನುಷ್ಮಾ ನಕ್ಕ 
ದೇನೆವೋ: “ಡೀನಿಗೆಣಾ 
ನೊದರ್‌ದ- ನೋದರ್ಶ 
ಸಂಶಾಂತ-ಸಂತಾನಾಂತ 


ಮನೆಮ್ಮ ೧ದಿಗೆ-ದೊಳೆಮ್ಮಮಂ 
ದಿಗೆ 


ಲವಲೀ-ಅವತೀ 

ಪಲ್ಲವ-ಪ್ಲವ 

ಸವಿ-ಜವೆಸದಿವ 
ದುಃಖದ.ದ8ಖಕರ 
ಸುತಮಿರ್ಫದುಂ-ಸುತಿರ್ಪುದು 
ಚದುರೇ 

ಕೀಳಿಗೆ ತಾವಿಳಿಯ-ಬಾಲೆಕಡೆತಾ 
ಳಿಯ 

ಮೊಳಗಣ- ಮೊಳಗಣಪೊಜಗಣ 
ಷಟ್ಟದಕುಂತಳೆ- ಕುಂತಳಷಟ್ಟ ದಿ 
ತ್ರ | ಚಯ]-ರಚಿತಮುಮ 
-ವ| ಎಂತೆನೆ( ಈ ಗದ್ಯಹೆಚ್ಚೆ ದೆ) 
ದಂ) ನಿನ[ಗದಯಿ]ಫನ-ನಥಗೆ 
ಪುಟ್ಟಿದಸನ 
ಫಂಚನಮಿಯಂ-ಜನೆ ಪಂಚಮಿ 
ಗರ್ಭಕ್ಕೆ- ಗರ್ಭಶಯನಕ್ಕೆ 
ಬಳೆದು. ಬಳೆದುದು 
ಯುಗ್ರಮ-ಯುಮ 
ಚಂದ್ರಾರ್ಕೋ- ಚಂದ್ರೇಂದೂ 
ನೆಅಂದರೆರಂ 
ತಳರ್ದಾಗಳ್‌-ತಳರ್ವಾಗಳ್‌ 
ವಾರ-ಪ್ರಕಾರ 

ಸೂಲತೆ- ಪೊಸಲತೆ 
ತೊಳಗಿ-ತೊಳಗಿ ತಾಂ 
ಭುವನ-ಭುವನಭವನ 
ಜೀವಾಧಿ-ಜೀಯಾಧಿ 
ಪರಿಕಲಿಸಿ-ಪರಕಲಿಸಿ 
ಬೀಜುವ-ಬೀಗುವ 

ಧೃತ-ವೃತ 

ಸೌರ-ಸೌಜಕಿ 
ದೊಳಮಮ-ದೊಳವನೇಕಮಂ 
ಗಳ ಪರಿಚದದಥದೊಳಮಮರ್ದು 
ಪಳಿಯಿ-ಪಳಿಗಿ 
ತೇನತೇನಂ-ತೇನತೇನದೆ 

ಅಲ್ಲ ಳ್ಳಿ -ರಲ್ಲಳ್ಳಿ 
ಭಾಗನುಭುಗೆಮೆ 
ನಗಿಬಿಗಿ-ನುಗಿಬಗಿ 
ಸಂವಿದ್ರು-ಸಾವಿದ್ರು 


4೧ 
ಪುಟ, ಪಂಕ್ತಿ 
೨೪೩ ೭ 
» ೯ 
» ೧೦ 
» ಗಿತಿ 
ಎ೪೬ ೧೨ 
» ೨೯ 
೨೨ » 
» ೩೦ 
33 35 
೨೪೭ ೧೭ 
» ಇಂ 
» ಡಿಗಿ 
೨೪೮ ೧೩ 
23 3 
೨೫೦ ೪ 
೫ ೧೨ 
» ೧೩ 
೨೫೧ ೨೯ 
೨೫.೨ ೨೦ 
» ೨೩ 
೨೫೩ ೨೬ 
೨೫೪ ೧೬ 
3 ೩೧ 
೨೫೫% ೯ 
» ಇೃಗಿ 
» ಹಿಗಿ 
3೨ 33 
೨೫೬ ೧೩ 
೨೨ ೨೨ 
9೨ ೨39 
pS ೧೪ 
93 ೧೫ 
35 ೧೬ 
೨ ೧೭ 
೨೩. 


ಶಾಂತಿಪುರಾಣಂ. 


»  ಮುದ್ರಿತಪಾಠ. ಅನ್ಯಪಾಠ. 


ವನಗಳೊಳ್‌-ವನಂಗಳೊಳ್‌ 
ಸವ-ಸ್ನಾನ ' 
ತತಿವಿಭ-ತಿವುಮತಿಭ 
ದಿದನೆ ಸಡೆವಾತಂ-ಮಾತೆಗಬಿ 
ದನೆ 
ಪೊಗಸಲರ್ದ-ಪೊಸತಲರ್ದ 
ನಿಚ್ಚಂ[ಮೆಚ್ಚಂ]- ನಿಚ್ಚಂ 
ಧಿಪೆಿಗೆ.ಧಿಪ ಸ 
ಕಾಯಮುಮ-ಕಾಯಮ 
ಲಗಿಕುಂ-ಲಗಿಸಿರ್ಕು 
ಶ್ತಾರ್ಥಕ-ತ್ತಾತ್ಮಕ 
ಸೆಹವುಂ ವಿದಾ -ಇತ್ಯಾದ್ಯನೇಕ 
ವಿದ್ಯಾ 
ಡೊಳಿ. ಜೊಳಿರ್ದ 
ಬಾಧಿತ್ವ-ಬಾಧಿತತ್ವ 
ಮದುಕೆವಾ. ಮಧುಶಪ್ರಿ ಯಹಿ 
ತವಾ 
ಬಸಿರ್ಗಂ-ಬಸಿರ್ಗಕ್ಕುಂ 
ಲ್ಲ ಲ್ಲೈಲ್ಡೆಲ್ಲಿಯು-ಳ್ಳಿ ಲ್ಲಿಯು 
ಪಸೆ "ನೆಯು ಕೆಕೆ 
ಮನವ-ಮನನ 
ಸ್ವ ತೆಂ-ಸಮತೇ ನಿವಾ 
ರಣಾ(ಕೋ) ಭಾವಾತ್ತೆಂ 
ಗೆಆಗೆ-ಗೆವುಗೆ 
ಸಾರುವಂ-ಸಾಟುವಂ 
ದಿಕ್ತಟೀತತಂ-ದಿಕ್ಕಟೀತಟಂ 
ಹಾಂಕಿತೆ- ಕಾ 
ದತ್ತ...... ತ್ರೆ ಗೆ-ಚಿತ್ತನಿಕಾ ಸತ್ಸಿ ತ 
ಸಂಕಜಾತನೇತ್ರಿಗೆ 
ಶೈೆಶವದಿಂ-ಸ್ನೆರವದಿಂ 
ಸೂಯೆಯಿಂ-ನೆಬೀಗಿಯುಂ 
ವಂತೆಪೋಲ್‌-ವಾದಿಮೋಲ್‌ 
ತಾಂಸನಂ-ತಾಂಗನಂ 
ಣತವಂಶನಂ-ಣತನಂ 
ಸಮಪಾರ್ಶ್ವ- ದಶನಪಾಶ್ವ ೯ 
ಲಾಂಗಲ ಎಲಾ 
ನನುಪೂರ್ವ- ನಪೂ 
ಕ್ಕೋಶನಂ- Py 148 
ಅನಿಮ್ನ-ನಾಶ್ರ 
ಉಪಸಂ........ ಮತ್ತಂ- 
ಕಂ|| ಉಪಸಂದಿಗೃತರ ಶ್ಲ | 
ನ ಪಾರ್ಷಿಯೆಂ ಸೆಪ್ರತಿ 
ಸಿ ಎತಾಪರನಂ ಶ್ಲ 
ಸ್‌ .ಸತಿವ ವ್ರಣಕಾರಿಚಿತನಂ। 


ಪುಟ. 


೨೬೫ 


3) 


೨೬೭ 








ಸಂಕ್ತಿ. ಮುದ್ರಿತಪಾಠ, ಅನ್ಯಪಾಕ. 


೧೭ 
೧೯ 
೨೬ 
೧೭ 
೧೮ 
೨.೨ 


ಸುಪಾದತಳನಂ ಮರುತ್ವ 
ದೀಶಸನಿಭನಂ 
ವ|| ಮತ್ತ ಂ:--|೧೪೪॥| || 

ಜಳಗುಡಿಯ-( ಈ ಪದವು ಇಲ್ಲ.) 
ಸೂಚೇಯಾನೆ- ಪೂಜೆಯಾನೆ” 
ದೊಡಲೆಯೆ- ದೊಡನೆಯೆ 
ಭೂಜಾಂ- ಭೋಜಾಂ 
ಪರಿವಂದಾ-ನಳವಂಹೆ 
ನೌ... 'ರನಂ.ನೌಸಾಭೆ!ಸಿ)ರತ 
ನಿರದಂ 
ಸೀರಿಯ-ಸೀರೆಯ 
ನಡೆದು-ನಡೆಯೆ 
ವವ್ರ್ಯಕುತಂ-ವತ್ಯುಕುತಂ 
ರಿಗಳೆನಿಸಿ-ರಿಗನೆನಿಸಿ 
ದೊಡಲಂ-ದೊಡಲಿಂ 
ಗೋದಂ-ಗೊಂದಂ 
ನೇಣಕಲ್ತಾ-ನೇರಿಕಲ್ತಾ 
ನಿಬಂಧನ-ನಿಂಬಂಧನೆ 
ಪೊಜವಡಿಸಿ- ಪೊಡಮಡಿಸಿ 
ಧಾವಿಲೆಯಂ ಕನೇರ-ಧಾವಿಲೇ 
ಪಕ್ಕೆ ವೆರಸು 
ಸಂಪಿ- ಸಂನಿಧಿ 
[ಯಪ್ಪುದ]ದತ್ತ-ಯೊಯ್ಯನೆ 
ದ 


ಗಳೊಳಾಳ್ಲನ- ಗಳಾಳ್ತನ 
ವಾಸದಿನಧಿಕ- ವಸಮಾವಸದಿಂ 
ಹಾರೀತವ-ಹರಿತಾಳೀವ 
ಮುರಲಾ-ಮಲಯಾ 
ಪಟುಕೈತಕ- ಸಟಕೇತನ 
ಪಡೆದುದು-ಧೂಳಿಸಟಲಮ? 
ವಾಮದ-ನಾಮದ 
ದಲ್‌ದಾ|ರು-ದಮರುಕಾ|ಲ 
ಯವನೀ-ಅವನೀ 
ವೇದಿತ-ವೇದಿಕೆ 
ದ್ರಾಕ್ಷಾವಳಯ- ದ್ರಾಕ್ಷರಾಜಿಯ 
ಹೊಣಿ"ಪೂಣ್ಣು 
ರ್ಚಿದುವಾ-ಚಿಗೆದರಾ 
ಗಜಾಳಾನ-ಗಜದಾನ 
ಪೆರ್ಚುವರ್‌-ಕೀರ್ಚುವರ್‌ 
ನಾಗಿಪೊ-ನಿಡಿಸುವೊ 

ತಮಿಸ್ರಾ -ತಮಿಸ್ರ 
ಮುರಿಗಳೆಂ-ಮುಜ್‌ಗಳಂ 
ಚೆಳಾವರ್ತರ್‌-ಚಿಳಾತಾವರ್ತರ್‌ 
ಮತ್ತೇನ[ರಿ]ಗಭಿ-ಮತ್ತೆನಗಭಿ 











ಫಟ. ಪಂಕ್ತಿ. ಮುದ್ರಿತಸಾಠ. ಅನ್ಯಸಾಠ. 


»» 


೨ 
೨೭೬ 


೨೭೭ 
೨೭೮ 
೨೭೯ 


೨೮೭ 


ರಂ 


೧೭ 
೨೦ 
೨೪ 
೧೦ 
೩೨ 

೧ 
೧೨ 


೨) 


೧೮ 
ಲೆ 


೧೭ 
೩೩ 
೨೨ 

೯ 
೧೭ 


೨ 
೬ 
೨೭ 
೪ 
೧೨ 


೩ 
೨೨ 
೨೭ 

೧ 
೫ 
೧೦ 
೧೮ 
೩೩ 
೩ 


೪ 
೬ 
೨೦ 


ಳೋಚರ್‌-ಳೋಚಂ 
ತುದಿಯನೆಯ್ದೆ- ತುದಿಯಿನೆಯ್ದಿ 
ಸ್ವಯಥ-ಶ್ವ ಯಥ 
ಸಂ- ಸರನೆ 
ಪಥಿಕಾಳಿಗೆ-ಬುಧವಾಲಿ 
ಲೌಹಿತ್ಯ-ಸೌಹಿತ್ಯ 
ನಿಭಚಯಂ-ನಿಭಹೆಯಂ 
ನಧಿಸಂ-ನಳಸಂ 
ರಾಜಿಗಳ್‌-ರಶ್ಮಿಗಳ್‌ 
ಮನಿತೆ-ಮನಿಬರೆಗಣಬದ್ಧ ದೇವ 
ರಿಂದ ಮನಿತೆ 
ಮೆಂಬಶಿಬಿರ-ಶಿಬಿರಮೆ೧ಬ 
ಭಕ್ಷ್ಯಂ- ಗರ್ಭಂ 
ಮಹೊಕಲ್ಯಾಣ- ಕಲ್ಯಾಣ 
ಫಲಕ್ಕಾಂ-ಫಲಕ್ಕಾ 
ಮಂ[ತೊಂದುದೆವಸಂ]-ಮೊಂ 
ದುದೆವಸಂ 
ಪೊರೆವೊರನೀಂ- ಪೊರೆವೊಲೆವಿ 
ಮತದು-ನಮದು 
ಮೊಪ್ಪಿ ನೆ ಮಫ್ಪಿ ಫೆ 
ಸುರಾ ಸುಧಾ 
ಮನಸ. ಗೆಲ್ಪಂ-ಮೆನೆ A 
ಪೋಲ್ತಂ 
ಮಾದಿರ ಮಂದಿರಾ 
ಪ್ರಗುಣ-ಗುಣಸಪ್ತಕ 
ae ನೆಂ 
ವಿಚಯಂ- ನಿಚಯಂ 
1) ಕೃ ತಿ-ಕ. ಪಸಕ ತಿ 
[Redu]- Fo 
ನುಭಾಗ-ನುಭೋಗ 
ಜಿನನೀ-ಜೀವನಿನ 
ತೋಕನೇತರಮಂ-ತೊಕನೆತ 
ರಮಂ 
ಭವವಿರ-ಜಯದ್ರಾವ 
ನಿಧಾನಂ-ನಿ ನಾದಂ 
ನಬೋಧೋ-ನೋತ್ತಮೋ 
ಅಲ್ಲದೆ- ಅಲ್ಲಿ 
ಸಂವರ-ಸಂವರೆ 
ಸತ್‌]- ಬಟಂಯಂ ಸತ್‌ 
ಮೆಂಬುದು- ಮೆಂಬುದಕ್ಕು ೦ 
ತಂದಣ?ಗುಂ- ಮಾಣ್ಣಅಗುಂ 
ಕಿಲ್ಬಿ ಷಾ- ಕಿಲ್ಫಿ ಹಿಕಾ 
ಖರೆ ಖಳ 
ಗೆ ಯಿದುವಂ-ಗೆಯುಮವಂ 


eee 


೨೯೬ 
ಹತ 


೧೬ 


೧೬ 


ವಿ೧ 
೨.೨ 
೨೬ 
೧೫ 
೧೭ 


೨೬ 
೨೭ 


») 


೩೧ 
೧೭ 
೨೬ 
೨೮ 


4೨ 


ಕ್ತಿ. ಮುದ್ರಿತಸಾಠ. ಅನ್ಯಪಾಠ. 


[ನಿಗೂಹನ]-ನಿರೋಧ 
ಇಗ್ರಚಳಾ-ಳಾಗ್ರಪ್ರಚಳಾ 
ಪ್ರ ಜ್ಞ ನದಿ-ಪ್ರಚ್ಛಾ “ದನದಿ 
ನಮಥೊತಂ- ತ ಮಿಥ್ಯಾತ್ವಂ 
ಗ್ವಿಧೂತಂ-ಜಃ ಸಥ್ಯಾತ್ಮ ೦ 
ವೌನಸ್ತ ನು- ನನನು 
ಪದಾರ್ಚ- ಸದರ್ಜ 
ಜಾತಿಗಳಿಂ-ಜಾತಿಗಳುಂ 
ಯಂಗಳಿಂ-ಯಂಗಳುಂ 
ತುಷಃ-ತುಷಾರ? 
ಭಿಷವಂ-ಭಿಷವಣ 
ಮತಿ-ಮಿತ್ತ 
ನಿಕರ-ಕರ 
ನೇಂದ್ರನಾ-ನೇಂದ್ರನಿಂ 
ಟ್ದ ಜರಂ-ಟ್ಲಿರಜಂ 
ಸರಣಾ-ಸರಔ 
ಸಾವೆಯೊಳ್‌-ಪಾವೆಯೊಳ್‌ 
ನೆರ್ಮಿದ-ನೆರ್ಮಿತ 
ದೇನ-ದೆನಗ 
ಧರ್ಮೇಂದ್ರ ೧-ಧರ್ಮೇ ಂದ್ರ ನು 
ಸಂತಬೊಲ ಸಂಚಿತಭೋ” 
ನಭೋವೀತಮಾ-ನಭಂಸೀ 
ತಮಾ 
ಗಹನಮು. ಗಹನಮಗುರುಲಘ 
ತ್ವ ಮು 
ಗೊಳುವಂ- ಗಳೆವಂ 
ಸ್ಮ ತಿ-ಸಿತ 
ಗೊಳಗೆೆಗೊಳವು 
ದೀಕ್ಷೆಗೆ-ನೀಕ್ಷೆಗೆ 
[ ಸಾಡನವನುಂತಾಂ]- ನಾಕ ಕಿಸೆ 
ನಾಥಂ 
ಯಂ-ಯಿ 

ಯಿಂದಮ್ಮನದುಕ್ಕೆ ವಂ-ತಮ್ಮ 
ಮ್ಮ ನಮಂ 
ಟೆಿರ್ವಹಣಸ್ಥಿ ತ್ರಿ ಟ್ವಲೆಯೆಲೆ 
ಯಿಂದಂ ಮನದಔಟ್ಯಟೆಂ ತಗುಳೆ 
ತೆಯಬಲ್ಕೆ ಗೆ. ತೆಯೊಳವಗನೆ 1 
ಮಡಿಗಿಡೆ.-.ಮಯಗಿಡೆ 
ಕಡಂ-ತಡಂ 
ಬಾರ-ಲಾಗ 


1 ತೆಯೊಳೊರ್ವನೇ (ಇರಬಹುದು. Ww 


ಷಿ ಶಾಂತಿಫುರಾಜಂ. 





ಪರಿತಿಷ್ಟ ೧ರಲ್ಲಿ 
ಪುಟ. ಪಂಕಿ. ಮುದ್ರಿತಪಾಠ. ಅನ್ಯಪಾಲ. ಪುಟ. ಪಂಕ್ತಿ. ಮುದ್ರಿತಪಾಠ.` ಅನ್ಯಸಾರ. 
ಸ ಸಿ ಹೈಮಾದ್ರೀಂದ್ರತ-ಹರ್ಮ್ಯಾ ನ ೨೪ .....ಪ್ರತಾ-ಪರೆದತ್ತಾ 
ದ್ರೀಂದ್ರಸ ಜೊರೆಯಪ್ರತಾ 
ಇ ೨೬ ಕಟ್ಟ-ಗೆಟ್ಟು 


(೧) ಈ ಪತ್ರಿಕೆಯ ನಾಲ್ಕನೆಯ ಆಶ್ವಾಸದ ಕೊನೆಯಲ್ಲಿ 


(೨) ಈ ಪ್ರತಿಯ ಅಂತ್ಯದಲ್ಲಿ 
ಶಕವರ್ಷ ೧೫೧೮ ನೆಯ ( ಕ್ರಿ. ಶ. ೧೫೯೪) ಸಂವತ್ಸರಕ್ಕೆ ಸಲ್ಲುವ ಮನ್ಮಥ ಸಂವತ್ಸರದ 
ವೈಶಾಖ ಶುದ್ಧ ೮ ಬುಧವಾರದಲ್ಲು ಪೊನ್ನಮಯ್ಯ ನಿರ್ನಿತಮಪ್ಪ ಶಾಂತಿಪುರಾಣವನ್ನು ಬಿದರೆಯ 
ಅಂತಣ್ಣಗಳಾದ ಜೀಯನವರುಗಳಿಗೆ ಬೆಳತಂಗಡಿಯ ಬರೆಹದ ಸೆಟ್ಟಿ ಶಾಂತು ಬರಿದುಕೊಟ್ಟ ಶಾಂತಿ 


ನಾಥಪುರಾಣಕ್ಕೆ ಮಂಗಳಮಹ-ಎಂದೂ ಇದೆ. 
( ಈ ಪ್ರತಿಯ ಆದ್ಯಂತದ ಓಲೆಯಪತ್ರಗಳ ಪ್ರತಿಕೃತಿಯನ್ನು ಮುದ್ರಿಸಿ ಸೇರಿಸಿದೆ. ) 


send] co | 
೫8: 

ಆ ಜಾ 
ಎ ಇಂ 
ಟು ಊ 

ಹಿ ಶಾಸ, 

೪ ಟಿ 

& ಹಾಚಾ 

€ — 
೦೯ ಟ್ರ 
* — 

೨೪ ಟ್ರ 
ತಟ | ಡಿ 
೪ ಟು 
Av] 1 
ಇ ಟ್ರ 
೦ಟ | 
ಇಂಟ] ಊ 
| IX 


ಗಲ] ಇಂಬ 


tculceclcl||$1| 


[ 
|| ಸ (ಇನು 








9) ಇ | ಹಾ (ಜಾ 
ಕಾಲ ತೂ ಡೂ, ಇತಿ 
0 |ಟ |] ಡ್‌ 
ಎ | ಎ. | ಜಾ. ' ಭ್ರ 
ಟಿ ಇ: ೯ 
ww: ಇ 
Ki ಡಿ ಟಿ ಕೆ 
ಇಟ ಆಟ | ಡಿ೯ ೧ 
ತ್‌ ಟಿ ಟಿ. ೯ 
೯ |೮| ||-- 
3 |\wlov ೨ 
XI (IIIA IIA | IA 

“Kgox ೫೧ಎ 





ಟಿ 
೦೨ 
ಟಿ 
೯ 
ಟಿ 
ಇ 
ಎ 
ಇ 





[es 
[el 
[ol 


11131011 


| 


| 


9% | ಇಜ | 





3% ಐಂಥೆಂಜಗೊಂ 


೪೨69 


eee 
eee 
6000 
6006 


eee 


೪9೪೪ 


ಭಂ 
ಜಂಜ 

8೦ ಡಲಲಂ(ಧ್‌ 
eb 
ಧನೂಣಂಣ 
೧ Uxemee 


08೪೫೪೮೧153 


oVe 


£0 4c೨0wee 


೫೧% 


ಜ್ಲಕ ತು ಆ ಕಾಹ ಹ ಒದಿ ಗಿ ಆ ಜತೆ 





ರಾನಾ 


೨9 


೫0೫ Fee ಇಲಾ 8096 »॥ಥ 


ಬಿಆ೮೦%ಳಿಂಂ 


ಪರಿ 


ಅನಸರ್ಸಿಣೆಯಲ್ಲಿನ ತ್ರಿಸಸ್ಟಿ ಶಕಲಾ 
(ತೀರ್ಥಂಕರರು 24 + ಚಕ್ರವರ್ತಿಗಳು 19 + ವಾಸುದೇವರು 9 

















ಕುಲ ತಂದಿ ತಾಯಿ ಯಕ್ಷರು 
೧ ಇಕ್ಟ್ಯಾಕು ನಾಭಿ ಮರುದೇವಿ ಗೋಮುಖ 
೨ ಚ ಜಿತಶತ್ರು ವಿಜಯೆ ಮಹಾಯಕ್ಷ 
೩ ಡೆ ಜಿತಾರಿ ಸೇನೆ ತ್ರಿಮುಖ 
೪ ಚ ಸಂವರ ಸಿದ್ಧಾರ್ಥೆ | ಯಕ್ಷನಾಯಕ 
೫ 5 ಮೇಘ ಮಂಗಲೆ ತುಂಬುರು 
೬ ಸ ಧರ ಸುಸೀಮೆ ಕುಸುಮ 
೭ » ಪ್ರತಿಷ್ಥ ಪೃಥ್ವಿ ಮಾತಂಗ 
೮ si ಮಹಾಸೇನ ಲಕ್ಷ್ಮಣೆ ವಿಜಯ 
೯ ಸ ಸುಗ್ರೀವ ರಾಮೆ ಅಜಿತ 
೧೦ 5 ದೃಢರಥ ನಂದೆ ಬಹ್ಮ 
೧೧ ತ ವಿಷ್ಣು ವಿಷು 2 ಯಕ್ಷೇಟ್‌ 
೧೨ pe ವಸುಪೂಜ್ಯ ಜಯ 8 ಕುಮಾರ 
೧೩ ಸ ಕೃತವರ್ಮ ಶ್ಥಾಮೆ ಷಣ್ಮುಖ 
೧೪ ೨ ಸಿಂಹಸೇನ ಸುಹಕಶಿ ಪಾತಾಳ 
೧೫ »» ಭಾನು ಸುವ್ರತೆ ಕಿನ್ನರ 
೧೬, ೨ 16 ವಿಶ್ವಸೇನ ಅಣಿರೆ ಗರುಡ 
೧೭ ಕುಂಥು 1 ಸೂರ ತ್ರೀ ಗಂಧರ್ವ 
re ಅರ. ಸುದರ್ಶನ ಹನ | ಯಕ್ಷೇಟ್‌ 
೧೯ ಮಲ್ಲಿ 4 ಕುಂಭ ಪ್ರಭಾವತಿ |5 ಕುಬೇರ 
೨೦ 6 ಮುಠಿಸುವು ಹೆರಿಕುಲ ಸುಮಿತ್ರ ಪದ್ಮೆ ವರುಣ 
೨೧: ನಮಿ ಇಕ್ಸ್ಟ್ವಾಕುಕು ವಿಜಯ ' ವಪೆ ಭ್ರುಕುಟ 
೨೨ |? ನೇಮಿ ಹೆ8ಕುಲ (ಸಮುದ್ರವಿಜ ನ ಗೊಮೇಧ 
೨೩ ಅಶ್ವಸೇನ ವಾಮೆ [6 ಪಾರ್ಶ್ವ 


ಸಿದ್ಧಾರ್ಥ ತ್ರಿಶಲೆ- ಮಾತಂಗ 





1 ಯಕ್ಷೇಶ 
ಈಶ್ವರ 

9 ಮನುಜ 
ಈಶ್ವರ 
ಮನುಜೀಶ್ವರ 

3 ಸುಕುಮಾರ 

4 ಯಕ್ಷೇಂದ್ರೆ 

5 ಕೂಬರ 

6 ವಾಮನ 


ಜ್ಞಾ ತನಂದನ 
(ಈ ಆರು ಹೆಸರು) 


ಶ್ರಿ ಸ್ಕೃ ೫. 
ಪುರುಸರು ಮತ್ತು ಅವರ ಪರಿಗ್ರಹಗಳು. 
+ ಬಲದೇವರು 9 + ಪ್ರತಿವಾಸುದೇವರು 9 ಇ 68 ಶಲಾಕಾಪುರುಷರು) 


ವತಿ 
ಯಕ್ಷಿಯರು | ಧ್ವಜಗಳು] ನರ್ಣಗಳು | ೌರನ” 


1 ಚಕ್ರೇಶ್ವರಿ ವೃಷ ಕನಕ |1 ಭರತ 



















2 ಅಜಿತಬಲೆ ಗಜ ತ 2 ಸಗರ 
ದುರಿತಾರಿ ಅಶ್ವ 32 
ಕಾಲಿಕೆ ಪ್ಲವಗ ಹ 
ಮಹಾಕಾಲಿ | ಕ್ರೌಂಚ RR 
ಶ್ಯಾಮೆ ಅಬ್ಬ ರಕ್ತ 
ಶಾಂತೆ ಸಸ್ತಿಕ ಕನಕ 
8 ಭ್ರುಕುಟ ಶಶಿ ಶುಕ್ಲ 





4 ಸುತಾರಕೆ | ಮಕರ ಶುಕ್ಲ 
ಅಶೋಕೆ ಶ್ರೀವತ್ಸ ಕನಕ 


5 ಮಾನವಿ ವಿಜಯ | ತ್ರಿಪ್ಪಷ್ನ | ಅಶ್ವಗ್ರೀವ 

a 0068 (0. ಅಚಲ | ಜ್ವಸ್ಸ್‌ಸೆ | ತಕ” 

7 ವಿದಿಕಿ ಸೂಕರ | ಕನಕ ಧರ್ಮ | ಸ್ವಯಂಭು | ಮಧು! 
ಅಂಕುಶೆ ಶ್ಯೇನ PR ಸುಪ್ರಭ [ಪುರುಷೋತ್ತ ವಸ್ಥೆ ಮಧುಸೂದನ 

8 ಕಂದರ್ಪೆ ವಜ್ರ ಚ 3 ಮಘವಾ| ಸುದರ್ಶನ [ಪುರುಷಸಿಂಹ] ಮಧುಕ್ರೀಡ 

9 ನಿರ್ವಾಣಿ ಮೃಗ ತ 4 ಸನತ್ಕುಮಾ 

10 ಬಲೆ ಛಾಗ A 5 ಶಾಂತಿನಾ 


11 ಧಾರಿಣಿ ನೆಂದ್ಯಾವರ್ತ ಸ 6 ಕುಂಥು 
ಧರಣಪ್ರಿಯೆ | ಘಟ ನಿನೀಲ |7 ಅರ 
ನೈರೋಷ್ಯೆ ಕೂರ್ಮ ಕ್ರ 8 ಸುಭಾವ 


ಪುಂಡರೀಕ | ನಿಶುಂಭ 











ಐ ೧ 
12 ನರದತ್ತೆ ನೀಲೋತ್ಪ ಕೃಷ್ಣ [8 ಸದ್ಯ ನ! ದತ್ತ ಬಲೀಂದ್ರ 
ಗಾಂಧಾರಿ ಶಂಖ si 10 ಹೆರಿಸೇ ರಾ ಲಕ್ಷ್ಮಣ | ರಾವಣ 
ಅಂಬಿಕೆ ಫಣಿ ವಿನೀಲ (1೩ ಜಯಸೇವೈ ಬಲರಾಮ | ಕೃಷ್ಣ | ಜರಾಸಂಧ 
18 ಪದ್ಮಾವತಿ | ಸಿಂಹ ಕನಕ |[2ಬ್ರಹ್ಮೆದ 
ಸ  ವೇರುಮಂದರ 
1 ಅಪ್ರತಿಚಕ್ರೆ || ದಕ್ಷಿ ಣಾಂಗೋ * ಚಕ್ರಾಯುಧ ಚರಿತಂ 
2 ಅಜಿತೆ ಬ ಗಣಧರ 
4 ಸುತಾರೆ ಲಾಂಛನಭೇ 
6 ಶೀವತ್ಸೆ ದಂಗಳು. 
6 ಪ್ರವರೆ 
7 ನಿಜಯೆ 
8 ಪಜ್ಞಪ್ತಿ 
ಪನ್ನಗೆ 
9 (ನಿರ್ವಾಣೆ) 
10 ಅಚ್ಯುತೆ 
11 (ಧರಣಿ) 
ಅಚ್ಯುಪ್ತೆ 
12 (ಡತ್ತೆ) 


18 (ಕುಷ್ಮಾ೦ಡೀ) 
ಸಿದ್ಧಾಯಿಕೆ 


Addenda and Corrigenda 





Wen ಭಯ ಬಬ. ಎ ಎಂ ಬಂ 


[ooo ಆ ಆಲಾ ಲೇ 


21 


36 
24 
43 
29 
54 
al 
22 
39 


5 
10 
14 
32 
49 
54 
30 
33 


Introduction 
for Read 
an and 
Insert a bracket after hill 
1111118100 Comma 
He he 
grealy greatly 
delete bracket 

(i 9 (i 9) 

2 1 

3 4 

4 3 
Bhogabocrmiju Bhogabhumija 
Aparanta Aparajita’s 


Insert “in” between guarded and prefacing 
Insert a bracket before fin 


Agitapuranam Ajitapuranam 
Insert to between inclined and dwell 
pot poet 
gangrnagamini waganagamini 
puricty purity 
learning leaning 
Kosi Koshi 
milnest mildest 
Kavyavalonkana Kavyavalokana 
Artbhalnakara Arthalankara 
Kamalabhova Kamalabhuva 
Pamps Pamya’s 
altho’ although 
Narratis Narrates 
Jyotirmate ೪೫೦11111810 
narrater narrator 
home homes 
Anyways Any way 
by boy 
Baladeda Baladeva 


ಪ್ರ ೫ರ್ರಿ ಪಜ ಇ ಇಡಿ ಓಜ ಜಡ 2 


೧೬ 


ಶುದಾ ಶುದಪ 
ಥಿ 





ಮ 

pe] 
ಮುನ್ನುಡಿಯಲ್ಲಿ ಪುಟ, 
೧೭ 
. ಪಂಕ್ತಿ ಅಶುದ್ಧ. ಶುದ್ಧ, ೧೮ 
೩೦ ದೋಷದೇನೆಂದರಿ-ದೋಷನೇ 2 
ನೆಂದರೆ ೧೯ 

» ಬರಹದಲ್ಲಿ-ಬರೆಹದಲ್ಲಿ 32 
೩೬ ನಿಂದಿಂದಂ-ನಿಂದಿದಂ 33 
೧೫ ಎರೆದೆಡೆ-ಎರಡೆಡೆ 93 
೩ ಬಾಜಿಸಲ್‌-ಬಾಚಿಸೆಲ್‌ ೨೦ 
೫ ಬೆಡಗುಂ-ಬೆಡಂಗು 9» 
೩೪ ರಾಮಹಿಸಂ-ರಾಮಮಹಿಸಂ ೨೧ 
೨೭ ಏಕೆಂದರ?-ಏಕೆಂದಕ್ಕೆ ೨೪ 
೩೩ ವಸುಸ್ತ-ಸಮಸ್ತ ೨೫ 
೨೩ ಮಲ್ಲನಾಥ-ಮಲ್ಲಿನಾಥ ಹು 
೧೨ ಪಂಪನ-ಸಂಪನ 3 
೨೮ ಜಾಣ್ಣು ಡಿ-ಜಾಣ್ಣು ಡಿ ೨೭ 
೨ ಉದ್ದ ಂತೆ-ಉದ್ಧ ತೆ ೩೦ 
೩ ನಿಲ್ಲ- ಇಲ್ಲ » 
೩ ಗುಣದಿನ್ಸಿಂ-ಗುಣದಿನ್ನ ಂ 3 
೬ ದೊಜುಜೊ-ದೊಳಿಕುಡೊ ೩೩ 
೭ ಕನಿಪಬೂಕೇಕಲಂಿದ 0. ೩೪ 
೨೩ ಸ್ಪವಾಸವರ-ಸ್ತ ನಾಪಸರ ೩೬ 
೩೫ ತಿಜವತ್ತು- ಅಜಿವತ್ತು 3 
೨ 
೩೮ 
ಕಾವ್ಯಶರೀರದಲ್ಲಿ 
9 
೫ (ಎನಿಸ)-ಎನಿಪ (5 
೮. ಗೀಹಾಯತ-ಗೇಹಾಯಿತ ೩೯ 
೨a |೭[-|೪|| ೪೦ 
೧೧ ತುಳಿಯಿಸಲ್‌-ತುಟಯಿಸಲ್‌ ೪೧ 
೮ ಹಿಅಕಿದ-ಪಿರಿದ ೪೩ 
೨೨ ದಿಅಕಿದಳ್ಳೆ- ದಿರಿದಳ್ಳೈ p 
೨೩ ದಾರಣಸೆ- ದಾಜಜೆ 
೩೦ ನಿವಿಜಾದ-ನಿವಿರಿದ ೪೮ 
೨೪ ಕೆಲದೊಳು-ಕೆಲಡೊಳ ಗ 
೨೭ ಪೂಮಳೆ-ಪುಮಟಕ ೪೯ 
೧೫ ನಿಳಿದಾ-ನಿಟ್‌ದಾ ಲ 
೮ ದಳುತುಂ-ದಟುತುಂ ೫೦ 
೧೩ ಡೆನುತಿಕಿ-ಡಪುತಿರ ೫೧ 


ತ್ರಿಕೆ. 


ಪಂಕ್ತಿ. 


ಶಲ 


೨.೨ 
೨೩ 


ಶ೪ 


ವಿ೬ 


೨೦ 
೨೧ 
೧೬ 
೨೫% 
೨೯ 


LER 


೨೫ 


>» 


53 
೨೦ 


೨೫ 
೧೯ 


೧೨ 


»ktc 


೨೬ 


೧೨ 
೩೦ 
ವಿ೧ 


ಅಶುದ್ಧ. ಶುದ್ಧ. 
ಗಜನಾಗಿ-ಗಜನ್ಮನಾಗಿ 
ಸಿಸು ರಿಯಿಸೆ 
ತಟ್ಟಾ- ಚ 

ತೊಳ್ಳೆ 1% 
ಮುಳುಗಾ-ಮುಟುಗಾ 
ಮತ್ತುಳಿದು- ಮತ್ತುಟೀದು 
ತೋರುವು-ತೋಟುವು 
ಒರಲ್ಬು- ಒಲಿಲ್ಲು 
ಮೂರನೆ- ಮೂಸೆ 
ಪೊಂಪುಳಿ-ಸೊಂಪುಟ 
ದುಳಿದ-ದುಟೀದ 
ನಿಜಾದು-ವಿರಿದು 
ಸರೋಸಪ-ಸರೋವರೋಸಪ 
ಪುನೊ-ಪ್ಪುನೊ 
ಸಭಂಾ-ಸೆಂಭಾ 
ನುಳಿಯಿ-ನುಟೂಯಿ 
ಸಜು-ಸರಿ 
ಹಿಣಿದಾ-ಹಿರಿದಾ 
ವಟಾಕೆನ-ವಳಿಕಿನ 
ವಿದರ-ನಿದಲಅ 
ಸಾರಿಸಿ-ಸಾಟಾಸಿ 
ದೊರೆರಿ-ದೊರೆಸರಿ 

sll |-|೫| 
ಹಿಟದು-ಪಿರಿದು 
ಮಟಾದು-ಮರಿದು 
ಚನದಿಂ-ಚನಂಗಳಿಂ 
ನಿಜೌದೆರಿತುಂ-ವಿರಿದೆನುತುಂ 
ವಳೆಯುಂ-ಪೊಳೆಯುಂ 
ರಾಜನವ-ರಾಜನನವ 

ಪು ತಲುತ-ಪ್ಲ್ಲು ತಲುತ 
ರ್ಧರುಚಿ-ರ್ಧರೆಚಿರ 
ಸೇಜುರ-ಪೇರುರ 
ತೆರದಿಂ-ತೆಅದಿಂ 
ನಿಜುದು-ವಿರಿದು 
ಕಣಕಿಗಣ್ಮಿ-ಕರೆಗೇಕ್ಕಿ 
ಬಯಸುವಡರಿ- ಬಯಸುವೊಡರಿ 
ನಿವಿಜುದಿ-ನಿವಿರಿದಿ 

ಕುಡು ಗೂಸು-ಕೊಡಗೂಸು 
ನಿಟ್‌ಯನೊ-ಪಿರಿಯನೊ 





ಶುದ್ಧಾ ಶುದ್ಧ ಪತ್ರಿಕೆ. 
ಪಟ್ಟ ಪಂಕ್ತಿ. ಅಶುದ್ಧ ಶುದ್ಧ ಪುಟ. ಪಂಕ್ತಿ. ಅಶುದ್ಧ. ಶುದ್ಧ. 
೫೨ ೨೨ ಸೇಳ್ವುದಂ-ಪೇ ಟ್ವಂದಂ » ೨೬ ಅಹರಹದ-ಅಹರಹರ 
೫೩ ೨೧ ವಿಟಾದು-ನಿರಿದು ೧೩೩ ೨೩ ತಯಾರ್ಯರಿಂ- ತದಾರ್ಯರಿಂ 
» ೨೩ ಟೇಂಪಿಜ್‌ಡೋ-ಟೀವಿರಿಜಡೋ » ೬೦ ಪುಳು-ಪುಟು 
೫೪ ೧೧ ದಿಲಾದತ್ತು-ದಿರಿದತ್ತು ೧೩೪ ೪ ನೆಳಟ್ವಚ್ಚಿಯ- ನೆಲಲ್ಪ ಚಯ 
೫೯ ೯ ಸಜೀ-ಸರಿ » ೯ ನೂಸ್ಸೈೆ-ಆನೂಸೆ...ಕೃತಿಗೆ'? 
» ೧೧ ಸಅಾಗಳ-ಸರಿಗಳ » ೨ ಬಗೆದುಂ-ಬಗೆಗುಂ 
» ೧೨ ಮತ್ತಮತ್ತ-ಮತ್ತಮೆತ್ತ ೧೩೫ ೬ ಮೊಅಕಿದು-ಮೊರೆದು 
೬೦ ೧೯ ದಿಜಾದು-ದಿರಿದು ೧೩೭ ೯ ಪ್ರಾರಂಭಗೆಯ್ದ-ಪ್ರಾರಂಭಂ 
» ೨೩ ದಿಅಜಿಮೊಗಂದಿಅಾಸು-ದಿರದೆ ಗೆಯ್ಯ 
ಮೊಗಂದಿರಿಸು ೧೩೯ ೨೧ ಕೌಶಿಕಾಖ -ಕೌಶಿಕಾಖ್ಯಂ 
೫೧ ೭ ಬೀಳ್ವಂತಾ-ಬೀಲ್ವಿಂತಾ » ೨೩ ಳರುಂಧತಿ-ಳೆರುಂಧತಿ 
3 » ಬೀಳ್ವುದು-ಬೀಟ್ದುದು » ೨೪ ಮೃಗಶ್ಶ ಂಗ-ಮಗಶ್ನೆಂಗ 
Me » ನೆರೆಗೊಳ್ಳುದು-ನೆಅಗೊಳ್ಳು ೧೪೨ ೬ ವದಿಶಾಖನಂದಿ-ವಿಶಾಖನಂದಿ 
೬೨ ೩೦ ದಂಕಕಾರ-ದಂಕಕಾಲ » ೨೯ ಡೊಂದಿಂದ-ಜೊಂದೀಂದ 
೬೩ ೨೭ ಮಣ್ಣು-ಮಣ್ಮು » ೩೧ ಸೊಲ್ತ-ಪೊಟ್ತ 
೬೬ ೩೧ ಕೊಂಡುಖಂಡಂ-ಕೊಂಡು ೧೪೫ ೨ ಮುರೆಮುಖಕಿ 
ಖಂಡಖಂಡಂ » ೧೧ ದಮಿತತೇಜ-ದಮಿತತೇಜ 
೬೭ ೨೪ ಸಜ ಸರಿ » ೧೬೭ ಮಣಿಚೂಳ-ಮಣಿಚೂಳ 
೬೯ ೨ ಪೂಮಳೆ-ಪೂಮಲಕ ೧೪೬ ೨೫ ಪೆಳರದ-ಪೆಳಅದ 
» ೨೪ ಪಹಿಲಾಯ್ಕೆ -ಹಿರಿಯ್ಯೆ » ೨೭ ಮಡಿಪಿದರ್‌-ಮುಡಿನಿದರ್‌, 
೭೪ ೧೧ ಕಳಕಳಾಸಪ-ಕಳಾಕಳಾಸ ೧೪೯ ೧೦ ಕರುತ್ತು-ಕಟುತ್ತು 
೮೦ ೨ ಮಾಗಿಪ್ಪ-ಮಾಗಿರಲಿಪ್ಪ ೧೫೧ ೧೯ ಅಂದ-ಅಾಂದ 
೮೨ ೧೮ ದುನಿಮ್ಮಡಿ-ದನ್ನಿಮ್ಮಡಿ » ೨೫ ತೊಡರ್ಪಿಂದಂ-ತೊಡರ್ಹಿದಂ 
» ೨೩ ಬೆದರದೆ-ಬೆದರದೆ ೧೫೨ ೧೬ ಮಡಿಸಹಿ-ಮುಡಿಪಿ 
೮೫ ೨೦ ಮಾಣಂ-ಮಾನಂ ೧೫೩ ೧ .....ಭಿಮಸೆನಿಕದ-ಸಂ|ದ 
೯೪ ೨೫ ಬಳ್ಗಿ-ಬಳ್ಳಿ ಭೀಮಸೇನಿಕದ 
೧೦೦ ೮ ನಯಕಾರ-ನಯಕಾಜಂ ೧೬೦ ೨೬ ತ್ತರಿಗಳೊ-ತ್ತರಿಗೆಗಳೊ 
೧೦೫ ೧೩ ವಿಭುಗಾಳ್ಗುಮು-ವಿಭುಗೀತನಾ » ೩೦ ಕಿಕ್ಕಿರಿ-ಕಿಕ್ಕಿಲ 
ಳ್ಗುಮು ೧೬೧ ೧೬ ಮಧುರ್ಕ-ಮಧುಪರ್ಕ 
» ೧೯ ಮಾದಿವ್ಯಾ-ಮಾದಿವ್ಯಾ ೧೬೪ ೧೨ ಯುವತೀ-ಯುವತಿ 
» ಏ೨೭ ೧೮೪-೧೫೪ ೧೬೫ ೧೧ ಮೊಜಕಿದು-ಮೊರೆದು 
೧೦೬ ೧೦ ಕೋವಿದ-ಕೋವಿದೆ ೧೭ ಯರತನು-ಯರ ತನು 
೧೧೩ ೨೬ ಶಕಜಗುವಂತೆಕಲಗಿ-ಕರಗುವಂತೆ » ೧೯ ನೆತ್ತಿದ-ನೊತ್ತಿದ 
- ಕರಗಿ ೧೬೭ ೧ ನುಳಿದಂತೆ-ನುಟಾದಂತೆ 
೧೧೬ ೧೦ ವೈದ್ಯನಂತೆ-ವಧ್ಯನಂತೆ ೧೬೯ ೧೬ ಆಯತ-ಉ|| ಆಯತ 
» ೧೨ ಸಾಶಿಕ್ಯ-ನಾಸಿಕ್ಯ 3" ೩೦ ಸುತರಿಂ-ಸುತನಿಂ 
» ೧೭ ಕರುತ್ತು-ಕಟುತ್ತು ೧೭೨ ೫ ಬೆಸುಟಂ-ಬಿಸುಟಂ 
೧೨೧ ೭ ಯಲಜಸಿ-ಯರಸಿ ೧೭೩ ೩೦ ಪಿಜಾದಾಗೆ-ಸಿರಿದಾಗೆ 
೧೨೫ ೫ ಲ್ಲಿಯೆನೀಂಮಣಿ-ಲ್ಲಮಣಿ ೧೭೫ ೧ ಎಂಡೊದನೆ-ಎಂಡೊಡದನೆ 
೧೨೭ ೮ ಭಾರಾ-ಭಾರ ೧೭೬ ೧೭ ಮೆಯ್ಸ ಅಕಿ-ಮೆಯ್ಲರೆ 
೧೨೮ ೨೨ ಕಲಗುತೆ-ಕರಗುತ್ತೆ ೧೭೭ ೩ ಣೆನೆಗ-ಣೆನಗ 
» ೨೩ ರೀರಿಲ-ರೀಅಃಲ » ೯ ಕೊಲಗಿರ್ಪು-ಕೊರಗಿರ್ಪು 
೧೨೯ ೫ ವವರೊಳ್‌-ವವಜಕೊಳ್‌ » ೧೦ ಕಲಕಿಗಣ್ಕೆ-ಕರೆಗಣ್ಮೆ 
೧೪ ಪಳಿ-ಪಟ ೧೭೮ ೧೫ ಬೇಸರಿಸು-ಬೇಸಟೀಸು 


ಮ್‌ ಲಾ ಫೌ ಬ ತ್‌ ಆ 





ಳು ಶಾಂತಿಪುರಾಣಂ. 
ಫಟ. ಪಂಕ್ತಿ. ಅಶುದ್ಧ. ಶುದ್ಧ. ಫಟ. 
೧೮೨ ೪ ನಭ್ರುಂ- ರಭ_ಂ ಸ 
೧೮೪ ೧೬ ವನಿಕಾಯಂ-ನಿಕಾಶ 22 
೫ ೧೭ ಬಿವಅಟ್ಟ 1 ಬವಿಟ್ಟ ಲ ೨.೨೩. 
೧೮೭ ೧೧ ನಿಲ್ಲದಲ್ಲ-?ಿ ಲ್ಲದಿಲ್ಲ 3) 
೧೮೯ ೨ ಕ್ಷಿ ಕ್ಷಿತತ್ಯಾಯಮಿದಂ-ಕ್ಷಿ ತಂನ್ಯಾ 3 
ಯವಿದಂ ೨೨೭ 
» ೧೨ ಗರುವೆಂಬು-ಗುರುವೆಂಬು ೨೩೨ 
೧೯೪ ೨೪ ತಣ್ಬಿಂ-ತಳ್ಳಿಂ ತಿ 
ಜು. ೨6 ಭೆನೀಗಶರಿರ-ಭೋಗ PS 
೧೯೮ ೧೮ ಮಿಲ್ಫಿಲಿ-ನಿಲ್ಲನಿ ೨೩೪ 
» ೨೪ ಹರಿಮಿತವಿಕ್ರಮ-ಮಿತವಿಕ್ರಮ ೨೩೮ 
೨೦೦ ೧೩ ಚೂಳಂಗಳ-ಚೂಳಂಗಳ್‌ ನ 
೨» ೨೯ ಪೊಣರ್ದು-ಪೋರ್ದು 5 
೨೦೧ ೨೭ ಬೇವುದರ-ಬೇಟದರ 3» 
೨೦೨ ೫ ಮೊರೆ-ಮೊಜ8 ೨೩೯ 
» ೧೪ ಮೂವಜು-ಮೂವರು 
» ೧೬ ಷದಿನಾಅ-ಪದಿನಾಲಅ ೨೪೦ 
೨೦೩. ೨೫ ನಾ ತೃ-ನಾರ್ಥ ೨೪.೨ 
೨೦೪ ೧೨ ದೇಂದ್ರ-ದೇವೇಂದ್ರ » 
» ೧೯ ದಜಾದೆಂ-ದರಿಡೆಂ »» 
೨೦೫ ೨೨ ನೆಸೆದನು-ನೊಸೆದನು » 
೨೦೬ ೧೭ ಕೈತಿಯ. ಕೃ ತಿಯ ತ 
» ೨೨ ನೆಹನೆರ ೨೪೯ 
೨೦೮ ೨ ಮೈ ಗೊಮ್ಮೆ-ರ್ಮೆಗೊರ್ಮೆ ೨2 
3 ೭ ನೋಡಿ-ನುಡಿ ೨೫೦ 
ಸ 5 ಪ್ರಿಮಮಿತ್ರೆ-ಪ್ರಿಯಮಿತ್ರೆ ೨೫೨ 
» ವಿ೨ ಅಲ್ಲಿಂ-ಅಂತಲ್ಲ ೨೬೨ 
೨೧೦ ೨೯ ಪಕ್ಷಪಕ್ಷಿ ೨2 
» ೩೦ ತರಿಸಿ-ತೆರಿಸಿ ೨೬೪ 
೨೧೨ ೧೧ ತಣಟಿ-ತರೆ ಬ ವಿಹ೮ 
» ೨ರ ದಜಾನಿ-ದಪಿ 2 
ಬ ಭ್ರ] ನೀಮೊಂದಂ-ನೀಮೆನ್ನಂ ೨೭೦ 
» ೨5೨೯ ಬಂದುದ-ಬಂದುದುವು » 
೨೧೩ ೧೩ ನಗೆಂದು-ನಗಮ್ಮ ಪ್‌ ೨೭೪ 
» ೧೭ ಮಾಟಕ್ಬಿಳಥಿಂ-ಮಾಟಕ್ಪೂ ಳದಿಂ , ೨೩೯ 
೨೧೪ ೩ ಟಕೀಟಕೆ. ಅಕೀ ಟತಿ ೨೮೮ 
» ೨೪ ಕುಲಧರ್ಮ-ಕುಶಲಧರ್ಮ i» 
೨೧೫ ೭ ನೇಜರಕಿಎನೇಟು ೨೮೯ 
ಸ ೯ ತ್ತರಮಾಗೆ-ತ್ತರಮುಮಾಗೆ ೨೯೨ 
೨3 ೨೯ ನಿಚಯ-ವಿಚಯ ರ್ಪಿಲ೪ 
೨೧೭ ೨೬ ದೊಳ್‌ಪ-ದೊಳ್ಳ ೨೯೬ 
೨೧೮ ೬ ಅದರೂ-ಆದಟೂ ೨೯೮ 
೨೧೯ ೧೮ ಅದಟೀಂ-ಅದಟಿಂ 
೨೨೦ ೨ ಭಾಜಿಸು-ಬಾಚಿಸು ! 





ಪಂಕ್ತಿ. ಅಶುದ್ಧ. ಶುದ್ಧ. 
೩ ಸೊಳೆ-ಸೂಟ8 
೪.  ನೆರೆಜೊ-ನೆಜಿದೊ 
೧೫ ಜೆಣ ನ ರು-ಬೆಣ್ಣ ರು 
೨೪ ಯೊಳುಂ-ಯೆಿಂ 
೨೮ ವಿಮಳಂ-ವಿಮಳಕ 
೧೬ ತಾಂ-ತಾ 
೨೮ ಳೊಡೆ- ಕೊಡೆ 
3 ನೆಳಲ್ಲ -ನೆಟಲ್ಲ 
೨೯ ಗೀತೆ"ಗೀತಿ 
೨೭ ನೆಜಕಿದರ್‌-ನೆರೆದರ್‌ 


೧೫ ಎರಡೆರಕ-ಎರಡೆಕರ 
೧೬ ಮನಿತು-ಮನಿತಿ 

೨೬ ಸಂದಯ-ಸಂದೆಯ 
೨೯ ತರಗೆಲೆ-ತಅಗೆಲೆ 

೫ ವುನರಾ-ಪುನರಾ 

೧೯ ತೆಅನ-ತೆಬದಿ 

೭ ದಿಳ(ದಂ)-ದಿಲಾ(ದಂ) 
೭ ಯ್ದೆ ಅಗೆ-ಯ್ದೆ ಅಗಿ 

೧೨ ನೆಸಲ್ದಾ ಡಿ- ಫೆಟಗ್ಬಾ ಡಿ 
೨೩ ದನಪ್ಪ ಪೂರ್ವ ದರಪೊರ್ವ 
೨೭ ದಿಅಕಿಯೆ-ದಿರಿಯೆ 


» ದಿಅವ-ದಿರಿವ 
೭ ಬಣ್ಣ ಳದ-ಣ್ಗ ಳೆದ 
೨೬ ದನಸ್ತರ- ದಮನಕ್ಷರ 
೪ ಟಿತ್ತ ದ-ಸೆತ್ತ ರ 


೧೨ ಪೂಜಸೆ-ಪೂಜಸಿ 

೧ ಸೊಯಿಪ-ಸೊಗಯಿಪ 

೧೫ ಯದೊಡಲಿಂ-ಯದೊಡವಿಂ 
ಪುಟಸಂಖ್ಯೆ -೨೫೬- ಆಗಿದೆ. 

೧೨ ಭೋಗಾ-ಭಾಗಾ 

೧೪ ದುಕಾಣಿಸೆ-ದು ಕಾಣಿಸೆ, 

೬... ಮಕುಟಿ-ಮಣಿಮಕುಟ 


» ವೆಡಿಸಿ-ವದಿಸಿ 
೧೦ ತೋಅದ-ತೋರದ 
೩೦ ಕಜು-ಕರು 


೧೭ ಕ್ಪಾಸ-ಕ್ರ್ಮಾಪ 

೨೭ ಸಹಿತಂ-ರಹಿತಂ 

೪ ನಿರ್ಜರಣಾ-ನಿರ್ಜರಣ 

೧ ಕ್ಷೀರ-ಕಂ| ಕ್ಷೀರ 

೭ ಕ್ರ ರುಮೂಡೇಶ-ಕ್ತಿ ರಮಾಧೀಶ 

೧ ಎಂದು-ಕಂ[| ಎಂದು 

೨೧ ದ್ರಂ ಮುನಿಚಂದ್ರ-ದ್ರಮು 
ನೀಂದ್ರ 


